ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ 
ಸಂಪುಟ-೮ 


ತೈತ್ತಿರೀಯ ಸಂಹಿತಾ 
[ತೃತೀಯಕಾಂಡ] ' 
೧, ೨ ಹಾಗೂ ೩ನೆಯ ಪ್ರಪಾಠಕಗಳು 


ಪ್ರಧಾನ ಸಂಪಾದಕರು 
ದಿ॥ ವಿದ್ವಾನ್‌ ಪಿ. ಎಸ್‌. ರಾಮೇಶ್ವರ ಅವಧಾನಿಗಳು 


ಸಂಪಾದಕರು 
ವಿದ್ವಾನ್‌ ಸೋ. ತಿ. ನಾಗರಾಜ 


ಪ್ರಕಾಶನ 
ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾ ನ 
ಬೆಂಗಳೂರು-೫೬೦ ೦೦೪ 


KRISHNA YAJURVEDA KANNADA PRAKASHANA - VOLUME -8 
CHIEF EDITOR : Late VIDWAN ೧.೦. RAMESHWARAVADHANI, 
EDITOR : VIDWAN 5.1. NAGARAJ & PUBLISHED BY JYOTHI 
SAMSKRITIKA PRATISHTHANA (REGD.) # 31, PAMPA MAHAKAV! 
ROAD, BANGALORE - 560 004. PHONE : 2667 7852. 


- © Reserved 


FIRST EDITION : August 2009 


PAGES : 568, COPIES : 1000 


ಎಲ್ಲಾ ಹಕ್ಕುಗಳನ್ನೂ ಕಾದಿರಿಸಲಾಗಿದೆ." 


ಪ್ರಥಮ ಮುದ್ರಣ: ಆಗಸ್ಟ್‌ 2009 


ಪುಟಗಳು : 568, ಪ್ರತಿಗಳು : 1009 


ಬೆಲೆ: ರೂ. 250/- : 


ಪ್ರಕಾಶಕರು : 
ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ 
' ನಂ.31, ಪಂಪ ಮಹಾಕವಿರಸ್ತೆ, 


ಬೆಂಗಳೂರು-560 004 


ಮುದ್ರಕರು: 

ಪರಿಮಳ ಮುದ್ರಣಾಲಯ 
ಬ್ಯಾಟರಾಯನಪುರ, ಮೈಸೂರು ರಸ್ತೆ, 
ಬೆಂಗಳೂರು-560 026. 
ದೂರವಾಣಿ: 26758058 


ಆಶೀರ್ವಚನ-ಶ್ರೀ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು 


afta At ಇಂಿಗೆಜಸಷ7ಷಗಗಾನ vi 


ಮುನ್ನುಡಿ-ಶ್ರೀ ಶ್ರೀ ಜಗದ್ಗು! ರು ಶಂಕರಾಚಾರ್ಯ ಮಹಾಸಂಸ್ಥಾ ನಮ್‌, 
ಶಾರದಾಪೀಠಮ್‌, ಶೃಂಗೇರಿ Vili 
§ ಅನುಗ್ರಹಸಂದೇಶ xi 
ಪ್ರಕಾಶನಸಮಿತಿ 201 
ಪ್ರತಿಷ್ಠಾನದ ಅಧ್ಯಕ್ಷರ ನುಡಿ xiv 


ನಿವೇದನೆ 
ಸಂಪಾದಕರ ನುಡಿ | 
ಗ್ರಂಥದ ಅಧ್ಯಯನಕ್ಕೆ ಮುನ್ನ | xxi 


ಸಂಕೇತಾಕ್ಷರಗಳ ವಿವರಣೆ | xxii 
ಶ್ರುತಿಸ್ತುತಿ 001 


ಪ್ರಥಮಃ ಪ್ರಶ್ನಃ | ಮಂತ್ರಪಾಠಃ ೧-೧ 
ದ್ವಿತೀಯಃ ಪ್ರಶ್ನಃ ಮಂತ್ರಪಾಠಃ ೨-೨೫ 
ತೃತೀಯಃ ಪ್ರಶ್ನಃ ಮಂತ್ರಪಾಠಃ ೩-೫೦ 


ಪ್ರಥಮಃ ಪ್ರಶ್ನಃ ಅನುವಾದಭಾಗಃ 


೧) ಎರಡು ದೇವತೆಗಳಿರುವ ಪಶುಯಾಗದಲ್ಲಿ ಊಹವಿದೆಯೇ? 
೨) ಬಹುವಚನಾಂತವಾದ ಮಂತ್ರಕ್ಕೆ ಪ್ರಕರಣೋತ್ಕರ್ಷವಿದೆಯೇ ? ೫೫ 
೩) “ಆಗ್ನೇಯ್ಯಾ' "ವೈಷ್ಣವ್ಯಾ' ಎಂಬಲ್ಲಿ ಯಾವ ಮಂತ್ರದ ಪರಿಗ್ರಹ? ೭.೨ 
೪) ಬೃಹತ್ಸಾಮ-ರಥಂತರಸಾಮಗಳಿಗೆ ಸಮುಚ್ಚಯವೇ? ವಿಕಲ್ಪವೇ? ೮೬ 


೧) ಭಕ್ಷಾನುವಾಕದ ಮಂತ್ರಗಳ ವಿನಿಯೋಗವು ಹೇಗೆ ? 

೨) “ಮಂದ್ರಾಭಿಭೂತಿಃ 'ಎಂಬಲ್ಲಿ ವಿನಿಯೋಗವು ಹೇಗೆ? 

- ೩) ಮೈತ್ರಾವರುಣಶೇಷಭಕ್ಷಣವು ಹೇಗೆ? ' 

* ಊಹವಿರುವುದಾದರೆ ಇಂದ್ರನಿಗೆ ಊಹವಿದೆಯೇ? 

೪) ಪಾತ್ನೀವತಭಕ್ಬ್ಷಣದಲ್ಲಿ ಉಳಿದ ದೇವತೆಗಳನ್ನು ಹೇಳಬೇಕೆ ? 
೫) ಪಾತ್ರಿ ೀವತಗ್ರಹಣದಲ್ಲಿ ತ್ವಷ್ಟೃದೇವತೆಯು ಉಪಲಕ್ಷಿ; ತನೇ? 
೬)ಪಾತ್ಲೀವತಭಕ್ಷಣಮಂತ್ರದಲ್ಲಿ ಮೂವತ್ತಮೂರು ದೇವತೆಗಳಿಗೆ 
ಗ್ರಹಣವಿದೆಯೇ? 

೭) ಅನುವಷಟ್ಕಾರದೇವತೆಯಾದ ಆಗ್ಗೆ ಗ್ರಹಣವಿದೆಯೇ ? 

೮) ಜರಾ ಪ್ರಧಾನಕರ್ಮವೇ? ಸಂಸ್ಕಾರಕರ್ಮವೇ? 

೯) ಸ್ತೋತ್ರ-ಶಸ್ತ್ರಗಳು ಯಾವ ರೀತಿಯ ಕರ್ಮಗಳು? 


ತೃತೀಯಃ ಪ್ರಶ್ನಃ ಸ ಅನುವಾದಭಾಗಃ 


೧)ಅಗ್ನಿ- -ಅತಿಗ್ರಾಹ್ಯ ಗಳಿಗೆ ವಿಕೃ ತಿಯಾಗದಲ್ಲಿ ಅತಿದೇಶವಿದೆಯೇ ? 
೨)ಅದಾಭ್ಯ ,-ಅಂಶುಗ್ರಹಗಳು ಹಾಗೇ ೫. 
೩) ಅದಾಭ ಬ-ಅಂಶುಗ್ರಹಗಳಿಗೆ ಗ್ರಹಧರ್ಮವು ಇದೆಯೇ? 


DEANE 


ಆಶೀರ್ವಚನ 
(ಪ್ರಥಮ ಸಂಪುಟಕ್ಕೆ ನೀಡಿದುದು) 


ಶ್ರೀ ಗುರುಭ್ಯೋ ನಮಃ 


ಚತುರ್ವೇದಭಾಷ್ಯಕಾರರಾದ ಶ್ರೀ ಸಾಯಣಾಚಾರ್ಯರು ಕೃಷ್ಣಯಜುರ್ವೇದ 
ಭಾಷ್ಯಭೂಮಿಕೆಯಲ್ಲಿ ""ನನು ಕೋsಯಂ ವೇದೋ ನಾವಾ'' ಎಂದು ಪ್ರಶ್ನೆ 
ಮಾಡಿ ಅದಕ್ಕೆ ಸಮಾಧಾನವನ್ನು ""ಇಷ್ಟಪ್ರಾಪ್ಯನಿಷ್ಟಪರಿಹಾರಯೋಃ ಅಲೌಕಿಕ 
ಮುಪಾಯಂ ಯೋ ಗ್ರಂಥೋ ವೇದಯತಿ ಸ ವೇದಃ' ಎಂದು ಸಮಾಧಾನ 
ವನ್ನು ತಿಳಿಸಿದರು. ಇಷ್ಟಪ್ರಾಪ್ತಿಮತ್ತು ಅನಿಷ್ಟಪರಿಹಾರಗಳ ಅಲೌಕಿಕೋಪಾಯವನ್ನು 
ತಿಳಿಸುವ ಗ್ರಂಥವೇ ವೇದ. ಅಲೌಕಿಕೋಪಾಯವು ಧರ್ಮವು. ನಮ್ಮ 
ಶ್ರೇಯಃಪ್ರೇಯಸ್ಸುಗಳಿಗೂ ದುಃ ಖಪರಿಹಾರಕ್ಕೂ ಸಾಧಕವಾದ ಧರ್ಮವನ್ನು 
ವೇದಗಳಿಂದಲೇ ತಿಳಿಯಬೇಕು. . ಸ 111! | 

ನಾವು ವೇದಾಧ್ಯ ಯನವನ್ನು 'ಮಾಡುತ್ತೇಶೆ. ಅರ್ಥಜ್ಞಾನವಿಲ್ಲದೆ. ಮಾಡಿದ 
ಅಧ್ಯಯನವು ವಿಶಿಷ್ಟವಾದ ಫಲವನ್ನು. ಕೊಡಲು ಅಸಮರ್ಥ. ಅರ್ಥಜ್ಞಾನಕ್ಕಾಗಿ 
ಭಾಷ್ಯಗಳನ್ನು ಪರಿಶೀಲಿಸಬೇಕು. ಈ: ಪರಿಶೀಲನೆಗೆ ಸಂಸ್ಕೃತಭಾಷಾಪಾಂಡಿತ್ಯ, 
ಮೀಮಾಂಸಾಪರಿಚಯ ಎರಡೂ ಬೇಕು. ಇವೆರಡನ್ನೂ ಸಾಧಿಸುವುದಕ್ಕೆ ನಾಲ್ಕಾ ಟೆ 
ವರುಷಗಳ ಸತತ ಪ ಪ್ರಯತ್ನ ಆವಶ್ಯ ಕ. ಸರ್ವರಿಂದಲೂ ಸುಲಭವಾಗಿ ಸಾಧಿಸಲಶಕ್ಕ. 


ನಮೃ , ಶಿಷ್ಯರಾದ ಶ್ರೀ ಬಿ. ಎನ್‌. ವಿ ಸುಬ್ರಹ ಬ್ಯಾಂ” 'ಅವರು ""ಜ್ಯೋತಿ 
ಸಾಂಸ್ಕೃತಿಕ ಪ್ರತಿಷ್ಠಾನ'' ವೆಂಬ ಸಂಸ್ಥೆಯನ್ನು ಸ್ಥಾಪಿಸಿ ತನ್ಮೂಲಕ ವೇದಮಂತ್ರಗಳ 
ತಾಜಾ ಎಲ್ಲರೂ ಸುಲಭವಾಗಿ: ಅರಿಯಲು ಅನುಕೂಲವಾಗಲೆಂಬ 
ಉದ್ದೇಶದಿಂದ ಯಜುರ್ವೇದ ಕನ್ನಡ ಪ ಪ್ರಕಾಶನವನ್ನು ಆರಂಭಿಸಿದ್ದಾರೆ. ಈ ಕಾರ್ಯವು 
ಬೃಹತ್ತರವಾದುದು. ಶ್ರೀ ಸುಬ್ರಹ್ಮಣ್ಯಂ ಅವರು ಪರಹಿತಮತಿಯಿಂದ ಆರಂಭಿಸಿರುವ 
ಈ ಪ್ರಕಾಶನಕಾರ್ಯವು ಸುಲಭವಾಗಿ ಮುಂದುವರಿಯಲಿ. ಆಸಿಕ ಜನಸೋಮದ 
ಸಹಾಯ ಸಹಕಾರಗಳು ನಿರಂತರವಾಗಿ ಪ್ರವಹಿಸಲಿ. ಪ್ರಕಾಶನಗ್ರಂಥಗಳು ಆಸಿಕರ 


ಹೃದಯಗಳಲ್ಲಿ ಪ್ರಕಾಶವನ್ನು ಬೀರಲಿ. ತಮೋಗ್ರಂಥಿಗಳು ನಿರ್ಮೂಲಗೊಳ್ಳಲಿ 


ಮತ್ತು ಪ್ರಕಾಶಕರು ಭವಭಯಪ್ರಶಮನಕರನಾದ ಪರಮೇಶ್ವರನ ಕೃಪೆಯಿಂದ 


ಮಂಗಲಪರಂಪರೆಗಳನ್ನು ಅನುಭವಿಸಲೆಂದು ಹಾರೈಸುತ್ತೇವೆ. 


ಪ್ರಭವ ಫಾಲ್ಲುನ ಶುಕ್ಲ ದಶಮೀ ಇತಿ ನಾರಾಯಣಸ್ಮರಣಂ 


21.2.88 


2A ಇಸಿ ವಾ್‌ 


“ef Rear gare: RR ಇಂಧ: wn sa: ಜಟಕ 
mud efid FATT UE: yan sears: sf ofA 
AA Sante ಹಾಗ Treen sera ef 
ಷ್ಯಸರರ್ಗಲಿಷಳಗಿ ಅಸಿ sarc mers Ad AR 
ma ತತ oN me ಈ aro TA ಇತಿ ಸರಿಸ. 
MENT HANA aA ನರಗ qm 
a AAT TY ತಸ್ತಾಸ್ಯರಗಾಸ sa 
FINAN TaN Aaa Aare kar 
nf ASD FR ಇಗ TARA GR Ae ' 
wa ನಗರಿ ಅತವಾ sei 7g arg Mer: wt 
FATT. ತಾತನ STAN: ATER SAN ಇತ ತಸಸಾಗ 
7 NAN STAs gf iO Fre ura er 
le ube Sunes Sp 
aia eran UTI: NR MESA 
rand sc ಕ್ಷಣ! ಇರಿ Braver FF 
Sore wp ee arenas 


ಹೊ ಆಆ - no FHA SN 
RA eM oI STR: rsa MAE 
1 1೦111634163. 5 


ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯಮಹಾಸಂಸ್ಥಾನಂ 
ಶಾರದಾಪೀಠಮ್‌, ಶೃಂಗೇರಿ 


ಮುನ್ನುಡಿ 
ಶ್ರೀ ಗುರುಭ್ಯೋ ನಮಃ 


"ಧರ್ಮೋ ವಿಶ್ವ ಸ್ಯ ಜಗತಃ ಪ್ರತಿಷ್ಠಾ'' ಎಂಬುದಾಗಿ ಶ್ರುತಿಯು 
ಧರ್ಮವನ್ನೇ ಜಗತ್ತಿನ ತಿಗೆ ಸಾಧನವನ್ನಾಗಿ ಹೇಳುತದೆ. ಆ ಧರ್ಮವು 
ವೇದದಿಂದಲೇ ತಿಳಿಯಲ್ಪಡತಕ್ಕದ್ದು ಎಂಬುದಾಗಿ "ವೇದೋತ ಖಿಲೋ 
ಧರ್ಮಮೂಲಮ್‌' ಮೊದಲಾದ ಉಕ್ತಿಗಳು ಒಕ್ಕೊರಲಿನಿಂದ ಹೇಳುತವೆ. 
ಸ್ಮೃತಿಗಳೂ, ಆಚಾರವೂ ಧರ್ಮದ ಯಥಾರ್ಥಜ್ಞಾನವನ್ನು ಉಂಟುಮಾಡಿಕೊಡ 
ತಕ್ಕವುಗಳಾಗಿದ್ದರೂ ಅವುಗಳಿಗೆ ಧರ್ಮದ ವಿಷಯದಲ್ಲಿ ವೇದದ ಮೂಲಕ 
ಪ್ರಾಮಾಣ್ಯವೇ ಹೊರತು ಸ್ವತಂತ್ರವಾಗಿ ಅಲ್ಲ ಆದುದರಿಂದಲೇ ಶ್ರುತಿ ಮತ್ತು 
ಸ್ಮೃತಿಗಳಿಗೆ ವಿರೋಧವೊದಗಿದಾಗ ಸ ಸೈ ತಿಯೇ ಬಾಧಿಸಲ್ಪ ಡತಕ್ಕದ್ದು ಎಂಬುದಾಗಿ 
ಪೂರ್ವಮೀಮಾಂಸಾಶಾಸ್ತ್ರ ದಲ್ಲಿ ನಿರ್ಣಯಿಸಲ್ಪಟ್ಟಿದೆ. 


ಅಂತಹ ವೇದವು "ಅನಂತಾ ವೈ ವೇದಾಃ' ಎಂಬ ವಚನವನ್ನು ಅನುಸರಿಸಿ 
ಅನಂತವಾಗಿದ್ದರೂ ಖಕ್‌, ಯಜುಸ್‌, ಸಾಮ ಮತ್ತು ಅಥರ್ವ ಎಂಬುದಾಗಿ ನಾಲ್ಕು 
ರೀತಿ ವಿಂಗಡಿಸಲ್ಪಟ್ಟು ಬೆಳಗುತ್ತಾ ಇದೆ. "ಏಕಶತಮುಧ್ವರ್ಯುಶಾಖಾಃ' 
ಮೊದಲಾದ ವಾಕ್ಯಗಳಿಂದ ಒಂದೊಂದು ವೇದಕ್ಕೂ ಬಹಳ ಶಾಖೆಗಳಿದ್ದವು 
ಎಂಬುದಾಗಿ ತಿಳಿದುಬರುತ್ತದೆ. ಆದರೆ ಅವುಗಳಲ್ಲಿ ಅನೇಕ ಶಾಖೆಗಳು ಲುಪವಾಗಿದ್ದು 
ಕೇವಲ ಬೆರಳೆಣಿಕೆಯಷ್ಟು ಕೆಲವು ಶಾಖೆಗಳೇ ಉಳಿದಿವೆ. ಕ 


"ಸ್ವಾಧ್ಯಾಯೋ5 ಧ್ಯೇತವ್ಯಃ' ಎಂಬ ವಿಧಿಯು ಪ್ರತಿಯೊಬ್ಬನೂ ತನ್ನ ತನ್ನ 
ಶಾಖೆಯ ಅಧ್ಯಯನವನ್ನು ಮಾಡಬೇಕೆಂದು ವಿಧಿಸುತ್ತದೆ. ವಿಧಿಸಲ್ಪಟ್ಟ 
ವೇದಾಧ್ಯಯನವನ್ನು ಮಾಡದಿದ್ದರೆ ಪ್ರತ್ಯವಾಯವು ಉಂಟಾಗುವುದೆಂಬುದಾಗಿ 


ವಿಹಿತಸ್ಯಾನನುಷ್ಕಾನಾನ್ನಿಂದಿತಸ್ಯ ಚ ಸೇವನಾತ್‌ | 
ಅನಿಗ್ರಹಾಚ್ಚೇಂದ್ರಿಯಾಣಾಂ ನರಃ ಪತನಮೃಚ್ಛತಿ ॥ 


ಇತ್ಯಾದಿ ವಚನಗಳು ಸ್ಪಷ್ಟವಾಗಿ ತಿಳಿಸುತ್ತಾ ಇವೆ. (ಶಾಸ್ತ್ರವಿಹಿತವಾದುದನ್ನು 
ಮಾಡದಿದ್ದರೂ ಶಾಸ್ತ್ರದಿಂದ ನಿಂದಿತವಾದುದನ್ನು ಮಾಡಿದರೂ, ಮತ್ತು 
ಇಂದ್ರಿಯಗಳನ್ನು ನಿಗ್ರಹಿಸದಿದ್ದರೂ ಮಾನವನು ಕೇಡಿಗೀಡಾಗುವನು.) ಇದರಿಂದ 
ವೇದಗಳ ಅಧ್ಯಯನದಿಂದ ನಮಗೇನು ಪ್ರಯೋಜನ? ಎಂಬ ಕೆಲವರ ಸಂಶಯವು 
ದೂರವಾದಂತಾಯಿತು. "ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗೋ 
ವೇದೋತಧ್ಯೇಯೋ ಜ್ನೇಯಶ್ಚ'' ಎಂಬ ಮಹಾಭಾಷ್ಯಕಾರರ ಮಾತೂ ಇದನ್ನೇ 
ಪುಷ್ಟೀಕರಿಸುತ್ತದೆ. ಆದುದರಿಂದ ಉಪನೀತನಾದ ಬ್ರಾಹ್ಮಣನು ತನ್ನ ವೇದದ 
ಶಾಖೆಯ ಅಧ್ಯಯನವನ್ನು ಅವಶ್ಯವಾಗಿ ಮಾಡಲೇಬೇಕು. 


ವೇದಾಧ್ಯಯನದ ಬಳಿಕ ವೇದಾರ್ಥಜ್ಞಾನವನ್ನು ಅವಶ್ಯವಾಗಿ ಗಳಿಸಬೇಕು. ಈ 
ವಿಷಯದಲ್ಲಿ ಅರ್ಥಜ್ಞಾನವಿಲ್ಲದವನ ಬಗ್ಗೆ ನಿಂದೆಯೂ, ಅರ್ಥವನ್ನರಿತವನ ಬಗ್ಗೆ 
ಪ್ರಶಂಸೆಯೂ ಶಾಸ್ತ್ರದಲ್ಲಿ ಕಾಣಬರುತ್ತದೆ. 


ಸ್ಥಾಣುರಯಂ ಭಾರಹಾರಃ BRIE 

ಅಧೀತ್ಯ ವೇದಂ ನ ವಿಜಾನಾತಿ ಯೋತರ್ಥಮ್‌ | 
ಯೋಕರ್ಥಜ್ಞ ಇತ್ಸಕಲಂ ಭದ್ರ ಮಶ್ನುತೇ 

ನಾಕಮೇತಿ ಜ್ನಾನವಿಧೂತಪಾಪ್ಮಾ॥। 


ವೇದವನ್ನು ಅಧ್ಯಯನ ಮಾಡಿ ಅರ್ಥವನ್ನರಿಯದವನು ಗಂಧದ ಮರದ 
ಭಾರವನ್ನು ಹೊರುವ ಕತ್ತೆಯಂತೆ. ಅರ್ಥವನ್ನ ರಿತವನು ಎಲ್ಲಮಂಗಳವನ್ನು ಪಡೆದು 
ಪಾಪರಹಿತನಾಗಿ ಸ ೈರ್ಗವನ್ನೆ ್ನೇರುವನು. 


ಗಂಧದ ಕಟ್ಟಿಗೆಯ ಭಾರವನ್ನು ಹೊತ್ತ ಕತ್ತೆಯು ತಾನು ಹೊತ್ತಿರುವ ಗಂಧದ 
ಕಟ್ಟಿಗೆಯ ಪರಿಮಳವನ್ನು ಸ್ವಲ್ಪವೂ ತಿಳಿಯಲಾರದು. ಅದರೊಡನೆ ಹೋಲಿಸಲ್ಪಟ್ಟ 
ಅರ್ಥಜ್ಞಾನವಿಲ್ಲದವನು ನಿಂದಿಸಲ್ಪಟ್ಟಂತೆಯೇ. ಅರ್ಥಜ್ಞಾನ ಉಳ್ಳವನಿಗೆ 
ಶುಭಪ್ರಾಪ್ತಿ, ದುಃಖನಿವೃತ್ತಿ ಮೊದಲಾದ ಪ್ರಯೋಜನವನ್ನು ಹೇಳಿರುವುದರಿಂದ 
ಅವನು ಸುತಿಸಲ್ಪಟ್ಟಂತೆಯೇ. ಆದುದರಿಂದ ವೇದಾರ್ಥಜ್ಞಾನವನ್ನು ಅವಶ್ಯವಾಗಿ 
ಗಳಿಸಬೇಕು. 


ಹೀಗಿರುವಾಗ ವೇದಾರ್ಥವನ್ನು ಅಲ್ಪಬುದ್ದಿಯುಳ್ಳವರು ತಿಳಿಯಲಾರರೆಂದು 
ಸರ್ವಜ್ಞರಂತಯೇ ಇರುವ ಸಾಯಣಾಚಾರ್ಯರು ಲೋಕವನ್ನು ಅನುಗ್ರಹಿಸಲು 


ನಾಲ್ಕು ವೇದಗಳನ್ನೂ ವ್ಯಾಖ್ಯಾನಿಸಿದರು. ವೇದಾರ್ಥವನ್ನು ತಿಳಿಯಬಯಸುವವರಿಗೆ 
ಸಾಯಣ ಭಾಷ್ಯವು ಕಲ್ಪವೃಕ್ಸದಂತಿದೆಯೆಂದರೆ ಅದು ಹೆಚ್ಚಿನ ಮಾತಲ್ಲ 
ವೇದಗಳಲ್ಲಿಯೂ, ವೇದಾಂಗಗಳಲ್ಲಿಯೂ ಮತ್ತು ಎಲ್ಲ ದರ್ಶನಗಳಲ್ಲಿಯೂ 
ತಡೆಯಿಲ್ಲದ ನಡೆ ಅವರದು. ಆದುದರಿಂದ ಜಿಜ್ಞಾಸುಗಳಾದವರು 
ಸಾಯಣಭಾಷ್ಯವನ್ನವಲಂಬಿಸಿಯೇ ವೇದಾರ್ಥವನ್ನು ತಿಳಿಯಬೇಕು. 


ಹೀಗಿರುವಲ್ಲಿ ಯಜುರ್ವೇದಕ್ಕೆ ಸಾಯಣಭಾಷ್ಯವನ್ನನುಸರಿಸಿದ ಕನ್ನಡ 
ಅನುವಾದವನ್ನು ಮಾಡಿಸಿ, ಶ್ರೀ ಸುಬ್ರಹ್ಮಣ್ಯಂರವರು ಪ್ರಕಟಿಸುವರೆಂದು ತಿಳಿದು 
ಸಂತೋಷಗೊಂಡಿದ್ದೇವೆ. ಇವರ ಈ ಪ್ರಯತ್ನವು ಫಲಪ್ರದವಾಗಲೆಂದೂ ಶ್ರೀ 
. ಸುಬ್ರಹ್ಮಣ್ಯಂರವರು ಶ್ರೇಯಃಪರಂಪರೆಯಿಂದ ವರ್ಧಿಸಲೆಂದೂ ಆಶಿಸುತ್ತೇನೆ. 


ಮೊಕ್ಕಾಂ- ದಿಂಡಿಗಲ್‌ A ಇತ್ತಿ ನಾರಾಯಣಸ್ಮರಣಂ 
ಪ್ರಭವ ಸಂವತ್ಸರದ ಮಹಾಶಿವರಾತ್ರಿ : ಭಾರತೀತೀರ್ಥ: 


ಮಂಗಳವಾರ 


Sri Sri Jagadguru Shankaracharya Mahasamstanam 
Dakshinamnaya Sri Sharada Peetham, Sringen - 577 139. 


Camp : SRINGER!I Date : 


ರಾ ರಿ ರಾ ನಾ ಪಚಾ ಗಾನಾ ಅಷ ನ ಜಾ ಪಾಸಾ ಬಜ ಜ| 


ಜ್‌ a ಲಾ ಕಾಲಾ 


ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ 
ಶ್ರೀಶ್ರೀಭಾರತೀತೀರ್ಥ ಮಹಾಸ್ವಾಮಿಗಳವರ 
ಅನುಗ್ರಹ ಸಂದೇಶ. 


ಕೃಷ್ಣೆಯಜುರ್ವೇದದ ಕನ್ನಡ ಅನುವಾದದ ಎಂಟನೆಯ ಸಂಪುಟವು ತೈತ್ತಿರೀಯ 

ತಿನೆಯ ಕಾಂಡದ 1,2,3ನೆಯ ಪ್ರಶ್ನೆಗಳನ್ನೊಳಗೊಂಡು ಈಗ ಪ್ರಕಟವಾಗುತ್ತಿದೆ. ಮ 

ಮೂರು ಪ್ರಶ್ನೆಗಳಲ್ಲಿ ಸೋಮಯಾಗಕ್ಕೆ ಸಂಬಂಧಪಟ್ಟ ವಿಧಿಗಳು ಅರ್ಥವಾದ ಸಹಿತವಾಗಿ 
ಹೇಳಲ್ಪಟ್ಟಿವೆ. ಮೊದಲನೆಯ ಪ್ರಶ್ನೆಯ ಆರಂಭದಲ್ಲಿ ಹೇಳಿರುವ ಅರ್ಥವಾದವು 
ಬೋಧಪ್ರದವಾಗಿದೆ. ಪ್ರಜಾಪತಿಯು ಪ್ರಜಾಸೃಷ್ಟಿ ಮಾಡಬೇಕೆಂದು ತಪಸ್ಸನ್ನಾಚರಿಸಿದನು. ಆದರೆ 
ಆಗ ಪ್ರಜಾಸೃಷ್ಟಿಯಾಗಲಿಲ್ಲ, ಸರ್ಪಗಳು ಸೃಷ್ಟಿಯಾದವು, ಆಗ ಪ್ರಜಾಪತಿ ಪುನಃ ತಪಸ್ಸು 
ಮಾಡಿದನು. ಆಗಲೂ ಪ್ರಜಾಸೃಷ್ಟಿಯಾಗದೇ ಪಕ್ಷಿಗಳ ಸೃಷ್ಟಿಯಾಯಿತು. ಪುನಃ ಪ 

ನಿದ) ಟಿ ಬ ಟ 
ತಪಸ್ಸು ಮಾಡಿದನು. ಆಗ. ಪ್ರಜಾಸೃಷ್ಟಿಯಾಯಿತೆಂದು. ಆ ಅರ್ಥವಾದದಲ್ಲಿ 


"ವಿಫ್ನೈಃ ಪುನಃಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮಗುಣಾ ನ ಪರಿತ್ಯಜಂತಿ” 
ಎಂದು ಹೇಳಿರುತ್ತಾರೆ. ಇಲ್ಲಿ ತಪಸ್ಸು ಎಂದರೇನು ಎಂಬ ಪ್ರಶ್ನೆಗೆ ಭಾಷ್ಯಕಾರರು 7೫೫೫೧೫7 
emia ಎಂದು ಹೇಳಿ mde ಈಗಾಗ daa 
ರರಫಿಸೆಣಣೆ ಔನ ಎಂದರು. ಸ್ನಾನ, ದಾನ, ಉಪವಾಸ, ವೇದಮಂತ್ರಗಳ ಅಧ್ಯಯನ 
ಇವನ್ನು ತಪಸ್ಸು ಎಂದು ತಿಳಿಯಬೇಕು ಎಂದು ಅದರ ತಾತ್ಪರ್ಯ. 


ಎರಡನೆಯ ಪ್ರಶ್ನೆಯ ಒಂದು ಮಂತ್ರದ ಅರ್ಥವು ಸ್ವಾರಸ್ಯಕರವಾಗಿದೆ. ಸ೪ಗಸಸ WAT 
WaT ೧೪೫೫1 SATAN weal tara dt 77೪ | ಎಂದರೆ ಯಜ್ಞಮಾಡಬೇಕಾದ 
ಯಜಮಾನನು ವಿಹಿತಕಾಲದಲ್ಲಿ ಯಜ್ಞವನ್ನು ಮಾಡದೇ ಇದ್ದದ್ದರಿಂದ ಮಳೆ ಬೆಳೆಗಳು ಇಲ್ಲದೇ 
ಪ್ರಜೆಗಳಿಗೆ 'ಅನ್ನವೇ ಇಲ್ಲವಾಯಿತು. ಆ ಪಾಪಕ್ಕೆ ಆ ಯಜ; ?ನನೇ ಹೊಣೆ ಎಂದು. ಇದರಿಂದ 
ನಮಗೆ ತಿಳಿದುಬರುವದೇನೆಂದರೆ ಧರ್ಮಾನುಷ್ಠಾನವನ್ನು ಎಂದಿಗೂ ಬಿಡಕೂಡದು. ಹಾಗೆ 
ಬಿಟ್ಟಲ್ಲಿ ಅದು ಮಹಾಪರಾಧವಾಗುತ್ತದೆ ಎಂದು. 


ನ್ದ 
Xx 
ಸಃ 
ಸಃ 
ಸ 
ಸಃ 
ಸಃ 
ಸಃ 
XY 
ಸಃ 
ಸಃ 
ಸಃ 
| 
ಸಃ 
ಸಃ 
ಸಃ 
ಸ 
ಸಃ 
ಸಃ 
ಸಃ 

lke 
ಸಃ 
ಸಃ 
ಸಃ 
ಸಃ 
ಸಃ 
ಸಃ 
XY 
XX 
ಸಃ 
ಸಃ 
ಸಃ 
ಸಃ 
ಸಃ 
ಸು 
ಸಃ 
ಸ 
XX 
xy 
ಸು 
ಸಃ 
ಸಃ 
ಸಃ 
ಸಃ 
ಸಃ 


ರೆ ಇಂದ್ರನು ವೃತ್ರವಧೆ ಮೊದಲಾದ ಕ್ರೂರಕರ್ಮಗಳನ್ನು 

ಫಿ ಯಜ್ಞದಲ್ಲಿ ಅವನಿಗೆ ಪ ಎಂಬ ಪ್ರಶ್ನೆಗೆ ಇಂದ್ರನಲ್ಲಿ ಸಾತ್ರಿ ವಕ 

ತ್ತು ರಾಜಸ ಎಂಬ ಎರಡು ರೂಪಗಳಿವೆ. ರಾಜಸ ರೂಪದಿಂದ ವೃತ್ರಸಂಹಾರ ಮೊದಲಾದ 

ಕಾರ್ಯಗಳನ್ನು ಸಾತ್ತಿಕ ರೂಪದಿಂದ ಪೂಜಿಸಲ್ಪಡುತ್ತಾನೆ ಎಂದು 

ಬ್ರಹ್ಮವಾದಿಗಳು ಉತ್ತರಿಸಿದರು. ಆದುದರಿಂದ ರಾಜನಾದವನು ದುಷ್ಟರವಿಷಯದಲ್ಲಿ 

ಕ್ರೂರವಾಗಿ ವ್ಯವಹರಿಸಿದರೂ ಅವನು ಪ್ರಜೆಗಳಿಗೆ ಪೂಜನೀಯನೇ ಆಗುತ್ತಾನೆ. ಹೀಗೆ ಅನೇಕ 

ಬೋಧಪ್ರದವಾದ ವಿಷಯಗಳನ್ನೊಳಗೊಂಡ ಈ ಭಾಗವು ಈಗ ಪ್ರಕಟವಾಗುತ್ತಿರುವದು 

ಸಂತೋಷಜನಕವಾಗಿದೆ. ಇದು ಆಸ್ತಿಕ ಮಹಾಜನರ ವಿಶೇಷಾದರ ಪಾತ್ರವಾಗಲಿ, 
ಅನುವಾದಕರು ಮತ್ತು ಪ್ರಕಾಶಕರು ಶ್ರೇಯೋಭಾಜನರಾಗಲಿ ಎಂದು ಆಶೀರ್ವದಿಸುತ್ತಿದ್ದೇವೆ. 


ಶೃಂಗೇರಿ | § ಇತಿ ನಾರಾಯಣ ಸ್ಮರಣಮ್‌ 
ವಿರೋಧಿ ಜ್ಯೇಷ್ಠ ಷ್ಮಕೃ ಷ್ಣ ಚತುರ್ಥೀ 
ಗುರುವಾರ, | 06. 2009 


ಷ್ಣಯಜುರ್ವೇದ ಕನ್ನಡ ಪ್ರಕಾಶನ 
ಬೆಂಗಳೂರು 


ಪ್ರಕಾಶನಸಮಿತಿ 


ಲ 


ಶ್ರೀಯುತರಾದ 
ಬಿ.ಎನ್‌.ವಿ. ಸುಬ್ರಹ್ಮಣ್ಯ 
ಶ್ರೀಮತಿ ಬಿ.ವಿ.ಸೀತಾ 
ಸೋ.ತಿ. ನಾಗರಾಜ 
ಎಂ. ನರಸಿಂಹನ್‌ 

ಬಿ.ಕೆ. ರಮೇಶ್‌ 


ಡಾ| ಬಿ. ವಿ. ವೆಂಕಟಸುಟ್ರಹ್ಮಣ್ಯ ತೆ 


DORMER 


ಪ್ರತಿಷ್ಠಾನದ ಅಧ್ಯಕ್ಷರ ನುಡಿ 


ಯೋಂಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ 
ಸಂಜೀವಯತ್ಮಖಲಶಕ್ತಿಧರಃ ಸ್ವಧಾಮ್ನಾ । 
ಅನ್ಯಾಂಶ್ಹ ಹಸ್ತ ಚರಣಶ್ರವಣತ್ವಗಾದೀನ್‌ 

ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಮ್‌ ॥ 


ವೇದಾಭಿಮಾನಿಗಳೇ!, : 


ನಮ್ಮ ಸಮಾಜದ ಸಾಂಸ್ಕೃತಿಕ ಏಳಿಗೆಗಾಗಿ ತನ್ನ ಅಲ್ಪಸೇವೆಯನ್ನು ಸಲ್ಲಿಸಿ 
ಕೃತಾರ್ಥತೆಯನ್ನು ಹೊಂದುವ ಬಯಕೆಯಿಂದ ಆರಂಭಿಸಲ್ಪಟ್ಟಿರುವ “ಜ್ಯೋತಿ 
ಸಾಂಸ್ಕೃತಿಕ ಪ್ರತಿಷ್ಠಾನ'ವು ಕೈಗೊಂಡಿರುವ. ಕಾರ್ಯಗಳಲ್ಲಿ ಕೃಷ್ಣಯಜುರ್ವೇದ 
ಕನ್ನಡಪ್ರಕಾಶನವು ಮುಖ್ಯವಾಗಿದೆ. ಈ ಪ್ರಕಾಶನಮಾಲೆಯ ಎಂಟನೆಯ 
ಕುಸುಮವನ್ನಾಗಿ ತೈತ್ತಿರೀಯ ಸಂಹಿತೆಯ ಮೂರನೆಯ ಕಾಂಡದ ಒಂದು, ಎರಡು 
ಮತ್ತು ಮೂರನೆಯ ಪ್ರಪಾಠಕಗಳ ಸಾಯಣಭಾಷ್ಯದ ಕನ್ನಡ ಅನುವಾದವನ್ನು ಆಸ್ತಿಕ 
ಜನಸ್ತೋಮದ ಮುಂದೆ ಇದೀಗ ಸಮರ್ಪಿಸುತ್ತಿದ್ದೇವೆ. 


ಮೊಟ್ಟಮೊದಲನೆಯದಾಗಿ ಈ ಮಹಾಕಾರ್ಯದ ಸಂಕಲ್ಪವನ್ನು ಹರಸಿ 
ಮುಂದುವರೆಯಲು ಧೈರ್ಯವನ್ನಿತ್ತು ಪರಿಪೂರ್ಣ ಆಶೀರ್ವಾದವನ್ನು ಕರುಣಿಸಿ, ಈ 
ಸಂಪುಟಕ್ಕೂ ದಿವ್ಯ ಅನುಗ್ರಹಸಂದೇಶವನ್ನು ನೀಡಿರುವ ಶೃಂಗೇರಿ ಜಗದ್ಗುರು 
ಶಂಕರಾಚಾರ್ಯ ಶ್ರೀ ಶ್ರೀ ಶ್ರೀ ಭಾರತೀತೀರ್ಥಮಹಾಸ್ವಾಮಿಗಳವರ ದಿ 
ಪಾದಾರವಿಂದಗಳಿಗೆ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು 
ಸಲ್ಲಿಸುತ್ತಿದ್ದೇನೆ. 


ಈ ಎಂಟನೆಯ ಸಂಪುಟದ ಪ್ರಕಾಶನದ ಸಂದರ್ಭದಲ್ಲಿ ಏಳನೆಯ ಸಂಪುಟದ 
ಬಿಡುಗಡೆಯ ಸಂದರ್ಭವನ್ನು ಭಕ್ತಿಯಿಂದ ನೆನೆಯುತ್ತೇನೆ. ೨೦೦೭ರ ಮೇ 
ತಿಂಗಳಿನಲ್ಲಿ ಬೆಂಗಳೂರಿನ ಶೃಂಗೇರಿ ಶಂಕರಮಠದಲ್ಲಿ ಅಲ್ಲಿಯ ದಿವ್ಯ 
ಸಮಾರಂಭಗಳು ಸಂಪನ್ನಗೊಂಡ ಸಂದರ್ಭದಲ್ಲಿಯೇ, ಪೂಜ್ಯ ಜಗದ್ಗು ರುಗಳವರ 
ಸಾನ್ನಿಧ್ಯದಲ್ಲಿ ಯೇ ಆ ಸಂಪುಟಗಳ ಪ್ರಕಾಶನದ ಸೌಭಾಗ್ಯವು ರಜದ ನಮ್ಮ 
ಸೌಭಾಗ್ಯ ವೇ ಸರಿ. ಪರಮಪೂಜ್ಯ ಮಹಾಸ್ವಾ ಮಿಗಳವರು ಗ್ರಂಥಗಳನ್ನು 
ಲೋಕಾರ್ಪಣಗೊಳಿಸಿ ವೇದಗಳ ಹಾಗೂ ವೇದಾಧ್ಯ ಯನದ ಮಹತ್ವ ವನ್ನು 
ಮನಮುಟ್ಟು ವಂತೆ ತಿಳಿಸಿ ಅನುಗ್ರಹಿಸಿದರು. ಆ ಸನ್ನಿ _ಧಿಯಲ್ಲಿ ಯೇ ನಾಡಿನ 
ಹಿರಿಯ ವೇದ-ಶಾಸ್ತ್ರ ವಿದ್ವಾಂಸರನ್ನು ಸತ್ಕರಿಸುವ ಭಾಗ್ಯವೂ ನಮಗೆ ಒದಗಿತು. 


ಈ ಪ್ರಕಾಶನಕಾರ್ಯದ ಪ್ರಧಾನಸಂಪಾದಕರಾಗಿ ಅನುವಾದಕಾರ್ಯವನ್ನು ಮಾಡಿ 
ಕೊಟ್ಟಿರುವ ದಿ॥ ವೇ॥ ಮೂ॥ ರಾಮೇಶ್ವರಾವಧಾನಿಗಳವರ ಹಸ್ತಲಿಖತವಾದ 
ಪೂರ್ಣಗ್ರಂಥಬಂಧವನ್ನು ಅವರ ಸುಪುತ್ರರಾದ ಶ್ರೀ ನಾಗೇಂದ್ರರವರು ; ಸೋದರಿಯ 
ರಿಂದ ಕೂಡಿ ಜಗದ್ಗುರುಗಳ ಸಮ್ಮುಖದಲ್ಲಿ ಪ್ರತಿಷ್ಠಾ ನಕ್ಕೆ ನೀಡದರು. ಶ್ರೀ ನಾಗೇಂದ್ರ 
ಅವರಿಗೂ ಅವರ ಸೋದರಿವರ್ಗಕ್ಕೂ ಚ ಸನ್ನಂಗಳವನ್ನು ಕರುಣಿಸಲೆಂದು 
ಪ್ರಾರ್ಥಿಸುತ್ತೇನೆ. 


ಅದೇ ಸಂದರ್ಭದಲ್ಲಿ ಪೂಜ್ಯಮಹಾಸ್ವಾ ಮಿಗಳವರ ಇಚೆ ಕ್ಟೈಯಂತೆ ಈ ಪ್ರಕಾಶನದ 
ಸಂಪಾದಕಸ್ಥಾನವನ್ನು ವಹಿಸಿಕೊಂಡು ಢಾ ಸಂಪುಟವನ್ನು * ಪ್ರಕಾಶನಕ್ಕೆ ಸಿದ್ಧಪಡಿಸಿ 
ಕೊಟ್ಟಿರುವ ವೇ॥ ಮೂ॥ ಸೋ. ತಿ. ನಾಗರಾಜ ಅವರಿಗೆ ನಾನು 'ವಂದನೆಗಳನ್ನು 
ಸಲ್ಲಿ ಸುತ್ತಾ ಪ್ಯೂ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವ ಶಕ್ತಿಯನ್ನು ಜಗನ್ಮಾತೆ 
ಶಾರದಾಡೇವಿಯು ಅನುಗ್ರಹಿಸಲೆಂದು 'ಕೋರುತ್ತೆ ನೆ. 

ಈ ಸಂಪುಟದ ಮುದ್ರಣಕ್ಕಾಗಿ ಗಣಕಯಂತ್ರದ ಬೆರಳಚ್ಚುಕಾರ್ಯವನ್ನು (ಡಿಟಿಪಿ) 
ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರುವ ಚಿ॥ ಫಾಲಚಂದ್ರ ಭಟ್ಟರಿಗೆ ಪ್ರತಿಷ್ಠಾನದ 
ಪರವಾಗಿ ಕೃತಜ್ಞತೆಗಳು. ವೈದಿಕ ಗ್ರಂಥಪ್ರಕಾಶನದ ಈ ಮಹಾಕಾರ್ಯದಲ್ಲಿ ಶ್ರದ್ಧೆಯಿಂದ 
ತಮ್ಮನ್ನು. ತೊಡಗಿಸಿಕೊಂಡಿರುವ ಅವರಿಗೆ ಎಲ್ಲ ವಿಧವಾದ ಏಳಿಗೆಗಳನ್ನೂ 
ಹಾರೈಸುತ್ತೇನೆ. | 

ಎಂದಿನಂತೆ ಈ ಬಾರಿಯೂ ಈ ಎಂಟನೆಯ ಸಂಪ್ರಟವನ್ನು ಸುಂದರವಾಗಿ ಮುದ್ರಿಸಿ 
ಕೊಟ್ಟಿರುವ ಬೆಂಗಳೂರಿನ ಪರಿಮಳ ಮುದ್ರಣಾಲಯದವರಿಗೆ ನಮ್ಮ ಕೃತಜ್ಞತೆಗಳು. 
ಮುದ್ರಣಕಾರ್ಯದಲ್ಲಿನ ಅವರ ಸಾಮರ್ಥ್ಯ-ಸಹಕಾರಗಳನ್ನು ನೆನೆಯುತ್ತೇನೆ. 


ಈ ಸಂದರ್ಭದಲ್ಲಿ ಪ್ರಕಾಶನ ಸಮಿತಿಯ ಸದಸ್ಯರಿಗೆ ನನ್ನ ಕೃತಜ್ಞತೆಗಳು. 


ಶ್ರೀ ಶಾರದಾ-ಚಂದ್ರಮೌಳೀಶ್ವರ-ರತ್ನಗರ್ಭ ಗಣಪತಿ-ವಿದ್ಯಾಶಂಕರರ 
ಸನ್ನಿಧಿಯಲ್ಲಿಯೂ ಪೂಜ್ಯ ಗುರುವರ್ಯರ ಪದತಲದಲ್ಲಿಯೂ ಇನ್ನೊಮ್ಮೆ 
ಭಕ್ತಿಪೂರ್ವಕ ಅನಂತ ಪ್ರಣಾಮಗಳು. | 

ಈ ಮಹಾಕಾರ್ಯವನ್ನು ನೆರವೇರಿಸುವ ಸಾಮರ್ಥ್ಯವನ್ನು ಸರ್ವಶಕ್ತನು 
ಅನುಗ್ರಹಿಸಲೆಂದು ಪ್ರಾರ್ಥಿಸುವೆನು. | 


ಬೆಂಗಳೂರು ಬಿ. ಎನ್‌. ವಿ. ಸುಬ್ರ ಹ್ಮಣ್ಯ 
ವಿರೋಧಿಸಂವತ್ಸರದ ವಿನಾಯಕಚತುರ್ಥೀ ” ಅಧ್ಯಕ್ಷರು 
23-08-09 ಭಾನುವಾರ ' ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ 


ಐರಣಿ 


ಒಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ನಾವು ಕೃಷ್ಣಮಜುರ್ವೇದದ ಕನ್ನಡ 
ಪ್ರಕಾಶನದ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ' 


ಇಂದು ನಮ್ಮ ಸಮಾಜದ ರೀತಿ, ನೀತಿ, ಆಚಾರ ಮತ್ತು ವಿಚಾರಗಳನ್ನು 
ಗಮನಿಸಿದಾಗ ಒಂದು ಅಂಶವು ಎದ್ದು ಕಾಣುತದೆ. ಪರಂಪರಾಗತವಾಗಿ ಬಂದ 
ನಡವಳಿಕೆಯನ್ನೂ ಚಿಂತನೆಯನ್ನೂ ಕೈ ಬಿಡಲಾಗದ ಅತ್ಯಂತ ನವೀನವಾದ ಪಾಶ್ಚಾತ್ಯ 
ನಡವಳಿಕೆ ಮತ್ತು ಚಿಂತನೆಯೊಡನೆಯೂ ಪೂರ್ಣ ಬೆರೆಯಲಾಗದ ಮಧ್ಯಮಸ್ಥಿತಿ 
ಅದು. ಸಮಾಜದ ಚಿತ್ರವನ್ನು ಹೀಗೆ ಹಿಂದಕ್ಕೂ ಮುಂದಕ್ಕೂ ಎಳೆಯುತ್ತಾ ಎರಡು 
ಶಕ್ತಿಗಳೂ ಸ್ಪರ್ಧಿಸುವಂತೆ ಕಾಣುತ್ತಿವೆ." ಆದರೆ ಭಾಭನಾತ್ಯರ ಸಂದರ್ಭಗಳಲ್ಲಿ ನಮ್ಮ 
ಸಮಾಜದ ಚಿಂತನೆಯು ಪರಂಪರೆಯನ್ನ€ ಬಹುತೇಕ ಅವಲಂಬಿಸುತ್ತದೆ. 
ಹೊರದೃಷ್ಟಿಯಿಂದ ಸಮಾಜದಲ್ಲಿ: ನಮ್ಮತ ಲ ದ್ರ,ಕೊರತೆ ಕಾಣುವುದಾದರೂ 
ಚಿರಂತನವಾದ ನಂಬಿಕೆ ಮತ್ತು ನಡವಳಿಕೆಯ ವಿಚಾರಗಳು ಅಂತರಗಂಗೆಯಂತೆ 
ಪ್ರವಹಿಸುತ್ತಲೇ ಇವೆ. ಈ ರೀತಿಯ ಅಂತಃ ಪ್ರಭಾವದ ಸೆಲೆಯು ಯಷಿಗಳು 
ಕಂಡುಕೊಂಡ ಅರ್ಷಸಾಹಿತ್ಯವಾದ ವೇದಗಳೇ. | 


ವ್ಯಕ್ತಿಜಿ ವನದಲ್ಲಿ ಮಾತ್ರ ವಲದೆ Ea ನ 'ರಾಷ್ಟ್ರೀಯಚಿಂತನವು. 
ವೇದದ ಪ್ರಭಾವಕ್ಕೆ ಹೊರತಲ್ಲ ಭಾರತ ಎಂದೊಡನೆ ಪ್ರಪಂಚದ ಜನಮಾನಸದಲ್ಲಿ 
ಮೂಡುವುದು ವೇದೋಪನಿಷತ್ತಿನ ಸಂದೇಶದ ಚಿತ್ರಗಳೇ. ಪ್ರಪಂಚದ ಉಳಿದ 
ಜನಾಂಗದವರು ಬದುಕು, ಜೀವನದ ಗುರಿ ಇವುಗಳ ಬಗ್ಗೆ ತಳೆದಿರುವ 
ಅಭಿಪ್ರಾಯಗಳಿಗಿಂತ ತೀರ ಭಿನ್ನವಾದ ಅಭಿಪ್ರಾಯಗಳು ನಮ್ಮವು. ಆ ಅಭಿಪ್ರಾಯಕ್ಕೆ 
ವೇದವೇ ಮೂಲ. ಅಂತೆಯೇ ನಮ್ಮತ್ತ ಪಾಶ್ಚಾತ್ಯರ ದೃಷ್ಟಿ. ಜೀವನದ ಬಗ್ಗೆ ಇರುವ 
ನಮ್ಮ ದೃಷ್ಟಿಕೋನವು ನೆಮ್ಮದಿ ತಂದೀತೆಂದು ಅವರ ಹಂಬಲ. ಇಂದಿಗೂ ಅನೇಕ 
ಸಾಧುಗಳು ವಿದೇಶಗಳಲ್ಲಿ ಗೌರವಕ್ಕೆ ಪಾತ್ರರಾಗುವ ಹಿನ್ನೆಲೆಯೂ ಇದೇ ಆಗಿದೆ: 
ಇಂತಹ ರಾಷ್ಟ್ರೀಯ ಸಂಪತ್ತು ನಮ್ಮ ಪೂರ್ವಜರಿಂದ ನಮಗೆ ಒದಗಿ ಬಂದಿದೆ. 
ವೇದವು ಅನೇಕ ಸಾವಿರ ವರ್ಷಗಳ ಕಾಲದಿಂದ ನಾವು ನಡೆಸಿಕೊಂಡು ಬರುತಿರುವ 
ಜೀವನ ನೌಕೆಯನ್ನು ಸರಿಯಾದ ದಿಕ್ಕಿಗೆ ಒಯ್ಯಬಲ್ಲ ಚುಕ್ಕಾಣಿ. 


ಲ 


ಇಂತಹ ವೇದಗಳ ಬಗ್ಗೆ ನಾವೆಲ್ಲರೂ ತಿಳಿಯಲೇಬೇಕು. ಕಾಲದ ಪರಿಮಿತಿ, 
ಜೀವನಸಂದರ್ಭಗಳ ಬದಲಾವಣೆ ಇವುಗಳ ದೆಸೆಯಿಂದ ಸಂಸ್ಕೃತಭಾಷೆಯನ್ನು 
ಅರಿತು ವೇದಗಳ ವ್ಯಾಸಂಗ ಮಾಡುವುದು ಕೊಂಚ ಕಷ್ಟಸಾಧ್ಯವೇ. ಅಲ್ಲದೆ 
ನಮ್ಮವರೇ ಆದ ಕೆಲವರು ವೇದಗಳು ವಿಚ್ಛಿದ್ರಕಾರಕಗಳೆಂಬ ಮುದ್ರೆಯನ್ನೊತ್ತಿದ್ದಾರೆ. 
ಒಂದೆಡೆ ಗಾಢನಂಬಿಕೆಗೂ ಮತೊಂದೆಡೆ ಅಪವಾದಕ್ಕೂ ಗುರಿಯಾಗಿರುವ 
ವೇದಗಳಲ್ಲಿರುವ ಸತ್ಯಾಂಶವನ್ನು ಹೊರತರುವುದು ಪ್ರಸಕ್ಷವೇ ಹೌದು. 
ತಾಯ್ದುಡಿಯಲ್ಲಿ ವೇದವನ್ನು ಕನ್ನಡಿಗರಿಗೆ ನೀಡಬೇಕೆಂಬ ಹಂಬಲಕ್ಕೆ ಇದೇ ಪ್ರೇರಕ. 
ಹೀಗೆ ವೇದದ ಬಗೆಗಿನ ಭಕಿಮಿಶ್ರಿತ ಅಮೂರ್ತಭಾವನೆಗೆ ಆಕಾರವನ್ನು ಕೊಡಲು, 
ಭೌತಿಕ ಆಕರ್ಷಣೆಗೂ ಶಾಶ್ವತವಾದ ಸುಖಸಮೃದ್ದಿಗಳಿಗೂ ನಡುವೆ ಇರುವ 
ಅಂತರದ ವಿವೇಕವನ್ನು ಮನಗಾಣಿಸಲು ಈ ಯತ್ನವನ್ನು ಕೈಗೊಳ್ಳಲಾಗಿದೆ. 


ಒಂದಾನೊಂದು ಕಾಲದಲ್ಲಿ ಜಗಜ್ಜೀವನದ ಸಾರ್ವಭೌಮಸ್ನಾನವನ್ನು 
ಅಲಂಕರಿಸಿದ ನಮ್ಮ ಸಮಾಜಜೀವನವನ್ನು ಹಸನುಗೊಳಿಸಲು ಈ ಪ್ರಕಾಶನವು 
ನೆರವಾಗುವುದಾದರೆ ನಮ್ಮ ಯತ್ನವು ಸಾರ್ಥಕ. ಈ ಬಗ್ಗೆ ಸಹೃದಯರಾದ ವಾಚಕರ 
ಹೃದಯವೇ ನಮಗೆ ರನ್ನಗನ್ನಡಿ. 


ಈ ಗ್ರಂಥವನ್ನು ಮತ್ತಷ್ಟು ಉಪಯುಕ್ತಗೊಳಿಸುವತ್ತಸಹೃದಯರಾದ ವಾಚಕರ 
ಸಲಹ ಸೂಚನೆಗಳಿಗೆ ಸದಾ ಸ್ವಾಗತ. 


ಪ್ರಕಾಶಕರು 


॥ ಶ್ರೀರಸ್ತು ॥ 
॥ ಶ್ರೀ ಶಾರದಾಗುರುಗಣಪತಿಭ್ಯೋ ನಮಃ ॥ 


ಸಂಪಾದಕರ ನುಡಿ 
ಯಜುರ್ವೇದಃ ಪಿಂಗಲಾಕ್ಷಃ ಕೃಶಮಧ್ಯೋ ಬೃಹದ್ಗಲಃ | 
ಬೃಹತ್ಕಪೋಲಃ ಕೃಷ್ಣಾಂಘ್ರಿಸ್ತಾಮ್ರಃ ಕಾಶ್ಯಪಗೋತ್ರಜಃ ॥ 


ವೇದಪುರುಷನಿಗೆ ಅನಂತವಂದನೆಗಳು. 


ವೇದಾಭಿಮಾನಿಗಳಾದ ಮಾನ್ಯ ಸಹೃದಯರೇ, 
ಕೃಷ್ಣಯಜುರ್ವೇದ ಕನ್ನಡಪ್ರಕಾಶನದ ಎಂಟನೆಯ ಸಂಪುಟದ ಬಿಡುಗಡೆಯ ಈ 
ಸಂದರ್ಭದಲ್ಲಿ ಸಹೃದಯರಾದ ವಾಚಕವೃಂದದಲ್ಲಿ ಸವಿನಯ ವಿಜ್ಞಾಪನೆಗಳು. 
ಭಗವಂತನ ಅಸೀಮಕೃಪೆ ಹಾಗೂ ಶ್ರೀ ಶೃಂಗೇರಿ ಶಾರದಾಪೀಠಾಧೀಶ್ವರರ 
ನಿರತಿಶಯ ಅನುಗ್ರಹಗಳಿಂ ದ ಆರಂಭಿಸಿದ ಈ ಕೃಷ್ಣ ಯಜುರ್ವೇದ ಕನ್ನಡಪ್ರಕಾಶನ 
ಕಾರ್ಯಕ್ಕೆ ಎರಡು ದಶಕಗಳಿಗಿಂತಲೂ ಹೆಚ್ಚಿನ ಸಮಯವೇ ಸಂದಿತು. ಈ ಮಹಾ 
ಕಾರ್ಯದಲ್ಲಿ ಈವರೆಗೆ ಏಳು ಸಂಪುಟಗಳನ್ನಷ್ಟೇ ಕನ್ನಡ ಸಾರಸ್ವತಲೋಕಕ್ಕೆ ನಾವು 
ನೀಡಿದ್ದೇವೆ. ಇನ್ನು ಮುಂದೆ ಶೀಘ್ರವಾಗಿ ಸಂಪುಟಗಳನ್ನು ಪ್ರಕಾಶಿಸಲು ಸಂಕಲ್ಪಿಸಿದ್ದೇವೆ. 
ಕೃಷ್ಣಯಜುರ್ವೇದಕ್ಕೆ ಮಹಾಮಹಿಮರಾದ ಶ್ರೀಸಾಯಣಾಚಾರ್ಯರು ನೀಡಿರುವ 
ಮಾಧವೀಯವೇದಾರ್ಥಪ್ರಕಾಶವೆಂಬ' ಭಾಷ್ಯವನ್ನು ಕನ್ನಡಿಗರಿಗೆ ನೀಡಬೇಕೆಂಬ 
ಸಂಕಲ್ಪದಿಂದ ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನವು ಉದ್ಯುಕ್ತವಾದಾಗ ಶೃಂಗಗಿರಿ 
ಶಿ 9 
ಮಹಾಸಂಸ್ಥಾನದ ಶೀಶಾರದಾಪೀಠಪಶಸ್ತಿಗೆ ಪಾತ್ರರಾದ ವೇದಕೋವಿದ ದಿವಂಗತ 
ರಾಮೇಶ್ಷರಾವದಾ: ನಸಂಪಾದಕರಾಗಿ ಅನುವಾದಕಾರ್ಯವನ್ನು 
ಶರಾವಧಾನಿಗಳು ಪ್ರಧಾನಸಂಪಾದಕರಾ ್ನ 
ಆರಂಭಿಸಿದರು. 
ಪೂಜ್ಯರಾದ ಅವಧಾನಿಗಳು ನಮ್ಮನ್ನು ಅಗಲಿದ ನಂತರ ಈ ಪ್ರಕಾಶನದ ಏಳನೆಯ 
ಸಂಪುಟದ ಬಿಡುಗಡೆಯ ಸಂದರ್ಭದಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಶ್ರೀ 
ಭಾರತೀತೀರ್ಥ ಮಹಾಸ್ವಾಮಿಗಳು ಈ ಸಂಪಾದನಕಾರ್ಯವನ್ನು ನಾನು ಮುನ್ನಡೆಸ 
ಬೇಕೆಂದು ಬಯಸಿ ಪ್ರಕಟಿಸಿದರು. ಶ್ರೀ ಶ್ರೀ ಮಹಾಸ್ವಾಮಿಗಳವರ ಇಚ್ಛೆಯಂತೆಯೇ 
ಅವರ ಕೃಪೆಯಿಂದಲೇ ಪೂಜ್ಯ ಅವಧಾನಿಗಳು ತೋರಿಸಿದ ಮಾರ್ಗದಲ್ಲಿ ಯೇ ನಾನು 
ಈ ಸಂಪುಟವನ್ನು ಯಥಾಮತಿ ಸಂಪಾದಿಸಿ ಆಸ್ತಿಕ ಮಹಾಜನರ ಮುಂದೆ ಇರಿಸಿದ್ದೇನೆ. 


ಈ ಸಂಪುಟದಲ್ಲಿ ತೈತ್ತಿರೀಯ ಸಂಹಿತೆಯ ಮೂರನೆಯ ಕಾಂಡದ ೧, ೨ ಹಾಗೂ 
೩ನೆಯ ಪ್ರಶ್ನೆಗಳು ಇವೆ. ಈ ಪ್ರಶ್ನೆಗಳಲ್ಲಿ ಸೋಮಯಾಕಕ್ಕೆ ಸಂಬಂಧಿಸಿದ 
ಮಂತ್ರಗಳೂ ಹಾಗೂ ವಿಧಿಗಳೇ ಹೆಚ್ಚು ಇವೆ. . ಮಂತ್ರ-ಬ್ರಾಹ್ಮಣಗಳು ಒಗ್ಗೂಡಿ 
ಇರುವುದರಿಂದ ಕರೆಯುವ ಕೃಷ್ಣ! ಯಜುರ್ವೇದವೆಂಬ ಹೆಸರು ಈ ಪ್ರಶ್ನೆಗಳಲ್ಲಿ 
ಕ ಹೊಂದಿಕೊಂಡಿರುವುದು ತಿಳಿಯುತ್ತದೆ. 

ಈ ಪ್ರಶ್ನೆಗಳಲ್ಲಿ ಯಜ್ಞದ ಮಂತ್ರ-ವಿಧಿಗಳು ಮಾತ್ರವಲ್ಲದೇ ಪ್ರಾಸಂಗಿಕವಾಗಿ 
ಶ್ರುತಿಯು ತಿಳಿಸುವ ದಾಯಭಾಗ, `ದೇವತೆಗಳು- -ಮನುಷ್ಯರ. ನಡುವಿನ ಪರಸ್ಪರ 
ಅವಲಂಬನೆಯ ನಿರೂಪಣೆ, ನೀರಿಗೆ ಇರುವ ಅಪರೂಪವಾದ ಹೆಸರುಗಳು 
ಮುಂತಾದವು ತುಂಬಾ ಬೋಧಪ್ರದವಾಗಿವೆ. 

ಈ ಬೃಹತ್ಕಾರ್ಯವನ್ನು ಸಂಕಲ್ಪಿಸಿ ಅದನ್ನು ವೇದಮಾತೆಯ ಸೇವೆಯೆಂದೇ 
ಭಾವಿಸಿ ನೆರವೇರಿಸುತ್ತಿರುವ ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ 
ಬಿ. ಎನ್‌. ವಿ. ಸುಬ್ರಹ್ಮಣ್ಯರವರು, `ಮತ್ತು ಪೂಜ್ಯ ಶ್ರೀ ರಾಮೇಶ್ವರಾವಧಾನಿಗಳ 
ಹಸ್ತಲಿಖಿತವನ್ನು ಶ್ರೀ ಶ್ರೀ ' ಜಗದ್ಗು ರುಗಳವರ ಸಮ್ಮುಖದಲ್ಲಿ. ಪ್ರತಿಷ್ಠಾನಕ್ಕೆ 
ಕೊಡಮಾಡಿದ ಶ್ರೀ ಅವಧಾನಿಗಳಿವರ ಸುಪುತ್ರರಾದ ಶ್ರೀ ನಾಗೇಂದ್ರರವರು 
- ಕರ್ನಾಟಕದ ಆಸಿ ಜನತೆಯ ಅಭಿನಂದನೆಗೆ ಅರ್ಹರು. 

ಈ ಮಹಾಕಾರ್ಯವು: ವೇದಪುರುಷನ ಅನುಗ್ರಹದಿಂದಲೂ ವೇದಭಾಷ್ಯವನ್ನು 
ಜಗತ್ತಿಗೆ ಕೊಡಮಾಡಿದ ಮಹಾಮಹಿಮ ವಿದಾ ಿರಣ್ಣ )ಮಹಾಸ್ಟಾ ್ರಿಮಿಗಳ ಅನುಗ್ರಹ 
ದಿಂದಲೂ ಅದೇ ಜಗದು ುರುಪೀಠದಲ್ಲಿ ಈಗ ವಿರಾಜಮಾನರಾಗಿರುವ ಶ್ರೀಶ್ರೀ ಶ್ರೀ 
ಭಾರತೀತೀರ್ಥಮಹಾಸ್ತಾ ಮಿಗಳವರ ದಿವ್ಸಾ ನುಗ್ರಹದಿಂದಲೂ ಪರಿಪೂರ್ಣವಾಗ 
'ಲೆಂದು ಅನನ್ಯಭಕ್ತಿ Re: ಶ್ರೀಶಾರದಾ-ಚಂದ್ರಮೌಳೀಶ್ವ ರ-ರತ್ನಗರ್ಭ ಗಣಪತಿ- 
ವಿದಾ ಶಂಕರರ ಸನ್ನಿಧಿಯಲ್ಲಿ. ಯೂ ಪೂಜ್ಯ ed ಚರಣಾರವಿಂದಗಳಲಿ ಯೂ 
ಪ್ರಾರ್ಥಿಸುವೆನು. 


ಬೆಂಗಳೂರು ಇತಿ ತಮ್ಮೆಲ್ಲರ ಬೆಂಬಲವನ್ನು ಕೋರುವ 
ವಿರೋಧಿಸಂವತ್ಸರದ ತಮ್ಮವ | 
ವಿನಾಯಕ ಚತುರ್ಥಿ ಸೋ. ತಿ. ನಾಗರಾಜ, ಸಂಪಾದಕ 

23-08-09 ಭಾನುವಾರ ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ 


ಳಿ ವೇದಾಧ್ಯಯನಪರಂಪರೆಯಲ್ಲಿ "ಹನಸ್ಸು' ಎಂದು ಹೇಳಲ್ಪಡುವ ಕಡೆ 
ಸಂಧಿಯನ್ನು ಮಾಡಿಯೇ ಅದರ ಸ್ವ 'ರದೊಡನೆ ನಿರ್ದೇಶಿಸಲಾಗಿದೆ. ಅಧ್ಯ ಯನ 
ಸೌಕರ್ಯಕ್ಕಾಗಿ ಕಂಸದಲ್ಲಿ ಪದವಿಭಾಗವನ್ನೂ ನೀಡಿದೆ. 


[ತಕಾತಕಾಕಾಕಾಕ್ಷಕಾಕ್ಷಕಾಕ್ಷಾಕ್ಷ್‌ 


9 ಮಂತ್ರಗಳನ್ನೂ, ಮಂತ್ರ-ಬ್ರಾಹ್ಮಣಗಳು ಸಂಯುಕ್ತವಾಗಿ ಪಠಿತವಾಗಿರುವ 
ಸಃ ಕಡೆಯಲ್ಲೀ ಲ್ಲಿಯೂ ಮಂತ್ರ ಗಳನ್ನು ಕೊಂಚ ಸ್ಥೂಲ ಅಕ್ಷರಗಳಿಂದ ಮುದ್ರಿಸಲಾಗಿದೆ. 


೫] 4 ಪದಶಃ ಅರ್ಥವನ್ನು ತಿಳಿಸುವಾಗ ಮಂತ್ರವು ಪ್ರಾರಂಭವಾಗುವ ಕಡೆ 
ಚಿಹ್ನೆಯನ್ನು ನೀಡಿದೆ. 


+ 


+8 


ಜ| ೪ ಮಂತ್ರ, ಪದಪಾಠ ಮತ್ತು ಪದಶಃ ಅರ್ಥ ಈ ಮೂರನ್ನೂ ಆಯಾ 
ನ ಪುಟದಲ್ಲಿ ಯೇ ಸಮನ ಸ್ಥಯವಾಗಿರುವಂತೆ ಯತ್ನಿಸಲಾಗಿದೆ. 


ಬ ೪ ಮಂತ್ರಗಳ ವಿನಿಯೋಗ ಮತ್ತು ತಾತ್ಪರ್ಯ ಇವುಗಳು ಬೇರೆ ಪುಟದಲ್ಲಿ 
[ದ್ದಾಗ ಹೊಂದಿಸಿಕೊಂಡು ಅಧ್ಯಯನ ಮಾಡಲು ಕೋರಿದೆ. 


Xx 
೫| 4 ಕೇವಲ ಮಂತ್ರಭಾಗದ ಅಧ್ಯಯನ ಸೌಕರ್ಯಕ್ಕಾಗಿ ಮೂರು ಪ್ರಪಾಠಕಗಳನ್ನೂ 
bd [ಸತ್ತೆ ಕವಾಗಿ ಮುದ್ರಿಸಲಾಗಿದೆ. 


ಣೃ $ ಬ್ರಾಹ್ಮಣಭಾಗದಲ್ಲಿ ಬ್ರಾಹ್ಮಣವಾಕ್ಯಗಳ ತಾತ್ಪರ್ಯವನ್ನು ಮಾತ್ರ ನೀಡಿದೆ. 


ಜಔಣಖಢಂ 


ಸ 
2 
1X 
ಸು 
2೫ 
XY 
XX 
2೫ 
Xx 
XX 
XX 
XY 


ಸಂಕೇತಾಕ್ಷರಗಳ ವಿವರಣೆ 


ತೈತ್ತಿರೀಯ ಸಂಹಿತೆ 

ತೈತ್ತಿರೀಯ ಬ್ರಾಹ್ಮಣ 

ತೈತ್ತಿರೀಯ ಆರಣ್ಯಕ 

ಆಪಸ್ತಂಬ ಶ್ರೌತಸೂತ್ರ 

ಆಪಸ್ತಂಬ ಗೃಹ್ಯಸೂತ್ರ 

ಬೌಧಾಯನ ಶ್ರೌತಸೂತ್ರ 

ಜೈಮಿನಿಸೂತ್ರ 

ಬ್ರಹ್ಮಸೂತ್ರ 

ಪಾಣಿನಿಸೂತ್ರ 

ಯಗ್ವೇದ ಸಂಹಿತೆ 

ಭಟ್ಟ ಭಾಸ್ಕರ ಭಾಷ್ಯ 

ಛಾಂದೋಗ್ಯ ಉಪನಿಷತ್ತು 

ವೈಶ್ವದೇವಕಾಂಡ 

ಶತಪಥ ಬ್ರಾಹ್ಮಣ 

ಸೌಮ್ಯಕಾಂಡ 

ತಾಂಡ್ಯ ಬ್ರಾಹ್ಮಣ 

ಕೃಷ್ಣ ಯಜುರ್ವೇದ | 

ಮೈತ್ರಾಯಣೀಯ ಸಂಹಿತೆ 
ಐ. ಬ್ರಾ. ಐತರೇಯ ಬ್ರಾಹ್ಮಣ 


ಒಂದನೆಯ ಪ್ರಪಾಠಕದ 11ನೆಯ ಅನುವಾಕ, ಎರಡನೆಯ ಪ್ರಪಾಠಕದ 
11ನೆಯ ಅನುವಾಕ, ಮತ್ತು ಮೂರನೆಯ ಪ್ರಪಾಠಕದ 11ನೆಯ ಅನುವಾಕಗಳು 
ಯಾಜ್ಯಾನುವಾಕ್ಯಗಳಾಗಿದ್ದು ಅವು ವೈಶ್ವದೇವಕಾಂಡಕ್ಕೆ ಸೇರಿದವುಗಳಾಗಿವೆ. 


LH ENNಬENಬಬಬಬNಬಬಬಬಬಬಬಬಬಬಬಬಬಬದಬ್ಭಬ್ಭಬ್ಭಬ್ಭಬದಬಜದಬಬT 


ಶುತಿಸುತಿ 
ವ್ರ ಇದಿ 
ಉದ್ಭಾತಃ ಪ್ರಣವೋ ಯಾಸಾಂ 
ನ್ಯಾಯೈಸ್ವಿಭಿರುದೀರಣಮ್‌ 
ಕರ್ಮ ಯಜ್ಞಃ: ಫಲಂ ಸ್ನರ್ಗಃ 
ಸ್‌ ಬ 
ತಾಸಾಂ ತ್ವಂ ಪ್ರಭವೋ ಗಿರಾಮ್‌ ॥ 


ಯಾವ ವಾಣಿಯು ಓಂಕಾರದಿಂದ ಆರಂಭಗೊಳ್ಳುವುದೋ, ಮೂರು 
ಸ್ವರಗಳಿಂದ ಉಚ್ಚರಿಸಲ್ಪಡುವುದೋ, ಜ್ಯೋತಿಷ್ಟೋಮಾದಿಯಜ್ಞಗಳನ್ನು ತಿಳಿಸಿ 
ಕೊಡುವುದೋ, ಸ್ವರ್ಗಫಲವನ್ನು ತಂದುಕೊಡುವುದೋ-ಆ ವಾಣಿಗೆ ನೀನು 
(ಬ್ರಹ್ಮದೇವ) ಉತ್ಪತ್ತಿಸ್ಥಾ ನನಾಗಿರುವೆ. 


-ಮಹಾಕವಿ ಕಾಳಿದಾಸನ ಕುಮಾರಸಂಭವ(2.12) 


22 ಬುಲಿ ಬಂ 


ಇಸಾ ಸಾಸ ಸಾಸ ಸೀ ಭಾ ೫ ಬ? ಸೌ ಸು? ಸ? ಸಾ ಸ? ಐ? ಭೀ 2೫ ೫ ಸೇ ಐ 2 ನ7 2737 ಬ] ಇ0 ಸಃ 


ತೈತ್ತಿರೀಯ ಸಂಹಿತಾ 
ತೃತೀಯಕಾಂಡಃ ಪ್ರಥಮಃ ಪ್ರಶ್ನಃ 


ಶಾರದಾಗುರುಗಣಪತಿಭ್ಯೋ ನಮಃ 


ಶ್ರೀ ಗುರುಭ್ಯೋ ನಮಃ ಹರಿಃ ಓಮ್‌ 


ಪ್ರಜಾಪತಿರಕಾಮಯತ ಪ್ರಜಾಸ್ಸೃಜೇಯೇತಿ ಸ ತಪೋತಪ್ಯ 


I ಕ್ಟ 


ಸ ಸರ್ಪಾನಸೃಜತ ಸೋ5ಕಾಮಯತ ಪ್ರಜಾಸ್ಸ್ಯಜೇಯೇತಿ ಸ 
I 

ದ್ವಿತೀಯಮತಪ್ಯತ್ತ ಸ ವಯಾಗ್‌ಂಸ್ಕಸೃಜತ ಸೋಂಕಾಮಯತ 
I I 

ಪ್ರಜಾಸ್ಸೃಜೇಯೇತಿ ಸ ತೃತೀಯಮತಪ್ಯತ ಸ ಏತಂ 


ದೀಕಿ $ಿತವಾದಮಪಕಶೃತ್ವಮವದತ್ನ ಶ್ರತೋ ಸ ಪ್ರಜಾ ಅಸೃಜತ ಯತ 


b 


ಪಸ್ತಪ್ತಾ | ದೀಕ್ಷಿತವಾದಂ ವದತಿ ಪ್ರಜಾ ಏವ ತದ್ಧಜಮಾನಃ [(೧) 
ಸೃಜತೇ...1ಸ್ಟೃಜತೇ ಯದ್ವೈ ದೀಕ್ಷಿತೋಂಮೇಧ್ಯಂ ಪಶ್ಯತ್ಯಪಾಸ್ಮಾ 


| | | 1 
ದ್ದೀಕ್ಷಾ ಕ್ರಾಮತಿ ನೀಲವಸ್ಯ ಹರೋ ವ್ಯೇತ್ಯಬದ್ಧಂ ಮನೋ ದರಿದ್ರಂ 


| | | 
4 
ಚೆಕ್ಷುಸ್ಲೂರ್ಯೋ ಜ್ಯೋತಿಷಾಗ್‌ಂ ಶ್ರೇಷ್ಠೋ ದೀಕ್ಷೇ ಮಾಮಾ 


| Il | 
ಹಾಸೀರಿತ್ಯಾಹ ನಾಸ್ಮಾದ್ದಿ "ಕಾ ಇಪಕ್ರಾಮತಿ ನಾಸ್ಯ ನೀಲಂ ನ ಹರೋ 


ರನ ನನನನರರರರರರರರನನನನಗಿನಿನಿನಿಂನಿಗಿವಗಿಡ ೧೧ 


XX 
2೫ 
XX 
೩ 
ಡರ ರಾ 2ತತರತ್ತ EES: 


I || 
ವ್ಯೇತಿ ಯದ್ವೈ ದೀಕ್ಷಿತಮಭಿವರ್‌ಷತಿ ದಿವ್ಯಾ ಆಪೋಶಶಾನ್ತಾ 
Il | I 
ಓಜೋ ಬಲಂ ದೀಕ್ಬಾ ೦[(೨)]ತಪೋಃಸ್ಯ ನಿರ್ಗನ್ತು Ro ತೀರ್ಬಲಂ 
| I I 
ಧತ್ತೌಜೋ ಧತ್ತ ಬಲಂ ಧತ್ತ ಮಾ ಮೇ ದೀಕ್ಷಾಂ ಮಾ ತಪೋ 


| | I I 
ನಿರ್ವಧಿಷೆ ತ್ಯಾಹೈತದೇವ ಸರ್ವಮಾತ್ಮನ್ನ ತ್ರೇ ನಾಸ್ಕೌ ಜೋ ಬಲಂ 


ಲ 


| || I 
ವ ದೀಕ್ಸಾಂ ನ ತಪೋ ನಿರ್ಪ್ಗಂತ್ಯಗ್ನಿರ್ವೈ ದೀಕ್ಷಿತಸ್ಯ ದೇವತಾ 


I 1 | | 
ಸೋಸ್ಕಾದೇತರ್‌ಹಿ ತಿರ ಇವ ಯರ್‌ಹಿ ಯಾತಿ ತಮೀಶ್ವರಗ್‌ಂ 


I |] || 
ರಕ್ಷಾ] ಗ್‌ಂಸಿ ಹಂತೋ[ಹಂತೊೋಃ(ಖ)ಭದ್ರಾ]ರ್ಭದ್ರಾ ದಭಿ ಶ್ರೇಯಃ 


ಪುರಏತಾ ತೇ ಅಸ್ತಿ ಎತ್ಕಾಹ ಬ್ರಹ್ಮ ವೈ 


ದೇವಾನಾಂ ಬೃಹ ತಿಸ್ತಮೇನ್ಹಾರಭತೇ ಸ ಏನಗ್‌ಂ ಸಂಪಾರಯ 


I | | 
ತ್ಯೇದಮಗನ್ಮ ದೇವಯಜನಂ ಪೃಥಿವ್ಯಾ ಇತ್ಯಾಹ ದೇವಯಜನಗ್ಗ್‌ ೦ 


| I I I I 
ಹ್ಯೇಷ ಪೃಥಿವ್ಯಾ ಆಗಚ್ಚತಿ ಯೋ ಯಜತೇ ವಿಶ್ವೇ ದೇವಾ 


| 
ಯದಜುಷಂತ ಪೂರ್ವ ಇತ್ಯಾಹ ವಿಶ್ವೇ ಹ್ಯೇತದ್ದೇವಾ ಜೋಷ 


| |] I | | 
ಯಂತೇ ಯದ್ಭಾಹ್ಮಣಾ ಖಯಕ್ಸ್ಯಾಮಾಭ್ಯಾಂ ಯಜುಷಾ ಸಂತರಂತ 


| I | 
ಇತ್ಯಾಹರ್ಕ್ಸಾಮಾಭ್ಯಾಗ್‌ಂ ಹ್ಯೇಷ ಯಜುಷಾ ಸಂತರತಿ ಯೋ 


UTE TEETER 


ಯಜತೇ ರಾಯಸ್ಪೋಷೇಣ ಸಮಿಷಾ ಮದೇಮೇತ್ಯಾಹಾಶಿಷ 
ಮೇವೈತಾಮಾಶಾಸ್ತೆ el YI 
ಯಜಮಾನೋ ದೀಕ್ಬಾಗ್‌ಂ ಹಂತೋರ್ಬ್ರಾಹ್ಮಣಾ 
ಶ್ಚ ತುರ್ವಿಗ್‌ಂಶತಿಶ್ಚ 111 

ಏಷ ತೇ ಗಾಯತ್ರೋ ಭಾಗ ಇತಿ ಮೇ ಸೋಮಾಯ ಬ್ರೂತಾ 
ದೇಷ ತೇ ತ್ರೈಷ್ಟುಭೋ ಜಾಗತೋ ಭಾಗ ಇತಿ ಮೇ 
ಸೋಮಾಯ ಬ್ರೂತಾಚ್ಛಂದೋಮಾನಾಗ್‌ಂ ಸಾಂರಾಜ್ಯಂ 
ಗಚ್ಛೇತಿ ಮೇ ಸೋಮಾಯ ಬ್ರೂತಾದ್ಯೋ ವೈ ಸೋಮಗ್‌ಂ 
ರಾಜಾನಗ್‌ಂ ಸಾಮ್ರಾಜ್ಯಂ ಲೋಕಂ ಗಮಯಿತ್ವಾ ಕ್ರೀಣಾತಿ 
ಗಚ್ಛತಿ ಸ್ವಾನಾಗ್‌ಂ ಸಾಂರಾಜ್ಯಂ ಛಂದಾಗ್‌ಂಸಿ ಖಲು ವೈ 


I | I I 
ಇನೆ 7 o 4 
ಸೋಮಸ್ಯ ರಾಜ್ಞಃ ಸ್ಸಾಂರಾಜ್ಯೋ ಲೋಕಃ ಪುರಸ್ತಾ ಥ್ಲೋಮಸ್ಕ 


ಕ್ರಯಾದೇವಮಭಿ ಮಂತ್ರಯೇತ ಸಾಂರಾಜ್ಯಮೇವೈ!... ಏವ (೧) 


| 
ಏನಂ..] ನಂ ಲೋಕಂ ಗಮಯಿತ್ವಾ ಕ್ರೀಣಾತಿ ಗಚ್ಛತಿ ಸ್ವಾನಾಗ್‌ಂ 


| | | 
ಸಾಂರಾಜ್ಯಂ ಯೋ ವೈ ತಾನೂನಪ್ಪ ಸ್ಕ ಪ್ರತಿ 


ಸ್ಯ ಪ್ರತಿ 


1/4 
EETEEEEEECEEEEETECECT EE TEETER 


Io 


ಗ 


ಪ್ರತ್ಯೇವ ತಿಷ್ಠತಿ ಬ್ರಹ್ಮವಾದಿನೋ ವದಂತಿ ನ ಪ್ರಾಶ್ಲ್ಯ ೦ತಿ ನ ವ 
ಜುಹ್ವತ್ಯಥ ಕ್ವ ತಾನೂನಪ್ಪಂ ಪ್ರತಿತಿಷ್ಯತೀತಿ ಪ್ರಜಾಪತೌ ಮನಸೀತಿ 
ಬ್ರೂಯಾತ್ರಿ ರವಜಿಫ್ರೇತ್ಸಜಾಪತೌ ತ್ವಾ ಮನಸಿ ಜುಹೋ 
ಮೀತ್ರೇಷಾ ವೈ ತಾನೂನಪ್ತಸ್ಯ ಪ್ರತಿಷ್ಠಾ ಯ ಏವಂ ವೇದ ಪ್ರತ್ಯೇವ 
ತಿಷ್ಠತಿ ಯೋ [ಯಃ(೨)]ವಾ ಅಧ್ವರ್ಯೋಃ ಪ್ರತಿಷ್ಠಾಂ ವೇದ 
ಪ್ರತ್ವೇವ ತಿಷ್ಠತಿ ಯತೋ ಮನ್ಯೇತಾನಭಿಕ್ರಮ್ಯ ಹೋಷ್ಯಾಮೀತಿ 
ತತಿ ಿಷ್ಠನ್ನಾ ನ್ನಾಶ್ರಾವಯೇದೇಷಾ ವಾ ಅಧ್ವ ರ್ಯೋಃಃ ಪ್ರತಿಷ್ಠಾ ಯ ಏವಂ | 
ವೇದ ಪ್ರತ್ಯೇವ ತಿಷ್ಠತಿ ಯದಭಕ್ರಮ್ಮ ಜುಹುಯಾತೃತಿ ತಿಷ್ಠಾಯಾ 
ಇಯಾತ್ತಸ್ಮಾತ್ಸಮಾನತ್ರ ತಿಷ್ಠತಾ ಹೋತವ್ಯಂ ಪ್ರತಿಷ್ಠಿತ್ರೈ ಯೋ 


| 
ವಾ ಅಧ್ವರ್ಯೋಃ ಸ್ವಂ ವೇದ ಸ್ವವಾನೇವ ಭವತಿ ಸ್ರುಗ್ಹಾ ಅಸ್ಕ ಸ್ವಂ, 


F | I I 
ವಾಯವ್ಯಮಸ್ಯ!..ಮಸ್ಯ(೩)]ಸ್ವಂ ಚಮಸೋತಸ್ಯ ಸ್ವಂ ಯದ್ವಾ | 
I | I 
ಯವ್ಯಂ ವಾ ಚಮಸಂ ವಾಂನನ್ವಾರಭ್ಯಾಶ್ರಾವಯೇತ್ಸಾ ವದಿಯಾತ್ತ 
ಸ್ಮಾದನ್ವಾರಭ್ಯಾಶ್ರಾವ್ಯಗ್ಸ್‌ಂ ಸ್ವಾದೇವನೈತಿ ಯೋ ವೈ ಸೋಮಮ 


ಪ್ರ ತಿಷ್ಠಾಪ ್ಯ ಸ್ತೋತ್ರ ಮುಪಾಕರೋತ ಪ್ರತಿಷ್ಠಿತಸ್ಸೋಮೋ ಭ ವತ್ಯ 


ಜಣ ಜಣ ಬಡ ಅಚ ಕಚ ಪಣ TTT TTT TTT TATTOOS 
TTT TEES ಅ ಜರ TE 


EECETETETECEETETETTE CETTE 


15 
EEE EEE ET EEE EET EEE EES EEE 


ಣಿ 


SETTLES EEE TTT TESTES 


I I I 
ಪ್ರತಿಷ್ಠಿತಃ ಸ್ತೋಮೋಷಪ್ರತಿಷ್ಠಿತಾನ್ಯುಕ್ಥಾನ್ಯಪ್ರತಿಷ್ಠಿತೋ ಯ 
1 | 
ಮಾನೋಪ್ರತಿಷ್ಠಿತೋಂಧ್ವರ್ಯರ್ವಾಯವ್ಯಂ ವೈ ಸೋಮಸ್ಯ 
I 

ಪ್ರತಿಷ್ಠಾ ಚಮಸೋಸಸ್ಕ ಪ್ರತಿಷ್ಠಾ ಸೋಮಃ ಸ್ತೋಮಸ್ಕ ಸ್ತೋಮ 


ಉಕ್ಕಾನಾಂ ಗ್ರಹಂ ವಾ ಗೃಹೀತ್ವಾ ಚಮಸಂ ವೋನ್ನೀಯ ಸ್ತೋತ್ರ 


ಮುಪಾಕುರ್ಯಾತೃ್ರತ್ರೇವ ಸೋಮಗ್ಗ್‌ಂ ಸ್ಥಾಪಯತಿ ಪ್ರತಿ ಸ್ತೋಮಂ 
| | 
ಪ್ರತ್ಯುಕ್ಥಾನಿ ಪ್ರತಿ ಯಜಮಾನಸಿಷ್ಠತಿ ಪ್ರತ್ಯದ್ವರ್ಯಃ॥೮॥ 


ಏವ ತಿಷ್ಠತಿ ಯೋ ೋೀ ವಾಯವ್ಯ ಮಸ್ಯ ಗ್ರಹಂ ವೈಕಾನ್ನವಿಗ್‌ಂಶತಿಶ್ಚ ॥ 2 ॥ 


` | 
ಯಜ್ಞಃ ೦ವಾ ಏತತ್ನಂಭರಂತಿ ಯತ್ನೋಮಕ್ರಯಣ್ಯ್ಯೈ ಪದಂ 


ಸ್ರ 
ಜ್ಞ 


| 
ಯಜ್ಞ; ಮುಖಗ್‌ಂ ಹವಿರ್ಧಾನೇ ಯರ್‌ಹಿ ಹವಿರ್ಧಾನೇ 


ಪ್ರವರ್ತಯೇಯುಸ್ತರ್‌ಹಿ ತೇನಾಕ್ವಮುರ್ಪಾಣ್ಣಾ ದೃಜ್ಞಮುಖ ಏವ 


ಜಶಿಶೆಣ್ಣ್ದ 


ಇ... 


I 
ಯಜ್ಞಮನು ಸಂತನೋತಿ ಪ್ರಾಇ್ಹಮಗ್ನಿಂ ಪ್ರಶರಂತ್ಯಸೀಮಾ 


ಸ 
O 
GL 
೬ 
3, 
ಡ್ರೈ 
0 
2೨ 
ಕೆ 
ತ್ರಿ 
GL 
'g 
೧ 
GL 
5 
3 
(ರ 
pa 
೫ 
13) 


ಗೆ 


|| 
ಹೀಯತೇ ಸೋಂನುಧ್ಯಾಯತಿ ಸ ಈಶ್ವರೋ ರುದ್ರೋ ಭೂ 


ಸಃ 
ಸ) 
ಸ 
೫೫ 
ಪ 
wy 
ಸ 
ಪ 
ಸ 
ಸ 
ಬ 
XX 
xy 
ಬ 
ಸ 
xy 
ಸ 
ಪ 
ಸ 
ಸ 
ಸ 
ಸ 
ಪ 
ಸ 
ಸ 
ಸ 
ಹ 
ಸ 
XY 
ಬ 
Xx 
XX 
xy 
wy 
XX 
1೫1 
ಪ 
XX 
ಖು 
ಶಿ 
I I | 

ನಚ. [(೯)] ಪ್ರಜಾಂ ಪಶೂನ್‌ ಯಜಮಾನಸ್ಯ ಶಮಯಿತೋರ್ಯರ್‌ಹಿ 
ಸ್ಮ 

ಸ 


EEE ಸಸರ ಸಾಸ್‌ ಸಪ ಸೌಸಸ ಪಸ ಸ ಸಸ TEC 


] i 0೧. 
ಪಶುಮಾಪ್ರೀತಮುದಂಚಂ ನಯಂತಿ ತರ್‌ಹಿ ತಸ್ಯ ಪಶುಶ್ರಪಣಗ್‌ಂ 


ಅಧಿ 


ಹರೇತೆ ನೈವೈನಂ ಭಾಗಿನಂ ಕರೋತಿ ಯಜಮಾನೋ ವಾ 


I | I | 
ಆಹವನೀಯೋ ಯಜಮಾನಂ ವಾ ಏತದ್ವಿಕರ್‌ಷಂತೇ ಯದಾಹವ 

[| I | | I 
ನೀಯಾತ್ಬಶುಶ್ರಪಣಗ್‌ಂ ಹರಂತಿ ಸ ವೈವ ಸ್ಯಾನ್ನಿರ್ಮಂಥ್ಯಂ ವಾ 
ಕುರ್ಯಾದ್ಯಜಮಾನಸ್ಯ ಸಾತ್ಮತ್ವಾಯ ಯದಿ ಪಶೋರವದಾನಂ 

I | | 
ನಶ್ಯೇದಾಜ್ಯಸ್ಯ ಪ್ರತ್ಯಾಖ್ಯಾಯಮವದ್ಯೇತ್ಸೈವ ತತಃ ಪ್ರಾಯಶ್ಚಿತ್ತಿ 

| 

ರ್ಯೆೇ ಪಶುಂ ವಿಮಥ್ನೀರನ್‌, ಯಸ್ತಾ ನ್ಯಾಮಯೇತಾರ್ತಿಮಾರ್ಚ್ಛೈೆ 

| | || 
ಯುರಿತಿ ಕುವಿದಜಕ್ಸೇತಿ ನಮೋವೃಕ್ತಿವತ್ಯರ್ಚಾಂ5ಗ್ನೀದ್ರೇ 

I Il 
ಜುಹುಯಾನ್ನಮೋವೃಕ್ತಿ ಮೇವೈಷಾಂ ವೃಜಕ್ಥೇ ತಾಜಗಾರ್ತಿ 
ಮಾಚ ೯ಂತಿ ॥ ೯ 
Ny) 
ಭೂತ್ವಾ ತತಃ ಷಡ್ವಿಗ್‌ಂಶತಿಶ್ಚ ॥ 3 ॥ 
| I 
ಪ್ರಜಾಪತೇರ್ಜಾಯಮಾನಾಃ ಪ್ರಜಾ ಜಾತಾಶ್ಚಯಾ ಇಮಾಃ । 
| I 

ತಸ್ಮೈ ಪ್ರತಿ ಪ್ರವೇದಯ ಚಿಕಿತ್ವಾಗ್‌ಂ ಅನುಮನ್ಯತಾಮ್‌ ll 


ಆ 


| 
ಇಮಂ ಪಶುಂ ಪಶುಪತೇ ತೇ ಅದ್ಯ ಬಧ್ನಾಮ್ಯಗ್ನೇ ಸುಕೃತಸ್ಯ | 


I I 
ಮಿದಮಸ್ತು ಹವ್ಯಮ್‌ ॥ ಪ್ರಜಾನಂತಃ ಪ್ರತಿಗೃಹ್ಣಂತಿ ಪೂರ್ಣೇ ಪ್ರಾಣ 
I 


11 4 
ಮಂಗೇಭ್ಯಃ ಪರ್ಯಾಚರಂತಮ್‌ । ಸುವರ್ಗಂ ಯಾಹಿ ಪಧಿಭಿ 


. | 
ರ್ದೇವಯಾನೈರೋಷಧೀಷು ಪ್ರತಿತಿಷ್ಠಾ ಶರೀರೈಃ ॥ ಯೇಷಾ 


I | I 
ಮೀಶೇ[..ಮೀಶೇ(೧೧)ಪಶು...]ಪಶುಪತಿಃ ಪಶೂನಾಂ ಚತುಷ್ಪದಾ 


ಈ j I I | 
ಮುತ ಚ ದ್ವಿಪದಾಮ್‌ । ನಿಷ್ಠೀತೋತಯಂ ಯಜ್ಞಿಯಂ ಭಾಗ - 
Be ಹು ಖಿ. ತ ಬ — 


I | 
ಮೇತು ರಾಯಸ್ಪೋಷಾ ಯಜಮಾನಸ್ಕ ಸಂತು ॥ ಯೇ ಬಧ್ಯಮಾನ 


I I I | 
ಮನು ಬಧ್ಯಮಾನಾ ಅಭ್ಯೈಕ್ಷಂತ ಮನಸಾ ಚಕ್ಷುಷಾ ಚ | ಅಗ್ನಿ 


| | 
ಸ್ತಾಗ್‌ಂ ಅಗ್ರೇ ಪ್ರಮುಮೋಕ್ತು ದೇವಃ ಪ್ರಜಾಪತಿಃ ಪ್ರಜಯಾ 


I I I | 
ಸಂವಿದಾನ: ॥ ಯ ಆರಣ್ಯಾಃ ಪಶವೋ ವಿಶ್ವರೂಪಾ ವಿರೂಪಾ 


| | 
ಸ್ಪಂತೋ ಬಹುಧೈಕರೂಪಾಃ ವಾಯುಸ್ತಾಗ್‌ಂ ಅಗ್ರೇ ಪ್ರಮು 


ಮೋಕ್ತು ದೇವಃ ಪ್ರಜಾಪತಿಃ ಪ್ರಜಯಾ ಸಂವಿದಾನಃ ॥ ಪ್ರಮುಂಚ 


I I 
ಮಾನಾ! ಮಾನಾಃ(೧೨)]ಭುವನಸ್ಯ ರೇತೋ ಗಾತುಂ ಧತ್ತ ಯಜ 


|| 
ಮಾನಾಯ ದೇವಾಃ । ಉಪಾಕೃತಗ್‌ಂ ಶಶಮಾನಂ ಯದಸ್ಥಾ ಜ್ಜ €ವಂ 


|| 
ದೇವಾನಾಮಪ್ಯೇತು ಪಾಥಸ್ಸತ್ಯಾಸ್ಸಂತು ಯಜಮಾನಸ್ಯ ಕಾಮಾಃ ॥ 
ಯತ್ಚಶುರ್ಮಾಯುಮಕೃತೋರೋ ವಾ ಪದ್ಮಿರಾಹತೇ | ಅಗ್ನಿರ್ಮಾ 


I || | 
ತಸ್ಮಾದೇನಸೋ ವಿಶ್ವಾನ್ಮುಂಚತ್ವಗ್‌ಂಹಸಃ ॥ ಶಮಿತಾರ ಉಪೇತನ 


ಯಜ್ಞಮ್‌[(೧೩)]ದೇವೇಭಿರಿನ್ನಿತಮ್‌ । ಪಾಶಾತ್ನಶುಂ ಪ್ರಮುಂಚತ 


I I | 
ಬಂಧಾದ್ಯಜ್ಞ; ಪತಿಂ ಪರಿ ॥ ಅದಿತಿಃ ಪಾಶಂ ಪ್ರಮುಮೋಕ್ತೆ ಜೀತ 


| 
ನಮಃ ಪಶುಭ್ಯಃ ಪಶುಪತಯೇ ಕರೋಮಿ । ಅರಾತೀಯಂತಮಭರಂ 


ಕೃಣೋಮಿ ಯಂ ದ್ವಿಷ್ಮಸ್ತಸ್ಮಿನ್ಚತಿಮುಂಚಾಮಿ ಪಾಶಮ್‌ ॥ ತ್ವಾ 


ಮುತೇ ದಧಿರೇ ಹವ್ಯವಾಹಗ್‌ಂ ಶೃತಂಕರ್ತಾರಮುತ ಯಜ್ಞ್ಯಿಯಂ 
| | | I I 
ಚ। ಅಗ್ನೇ ಸದಕ್ಷಸ್ಸತನುರ್‌ ಹಿ ಭೂತ್ವಾಂಥ ಹವ್ಯಾ ಜಾತವೇದೋ 
I 
ಜುಷಸ್ವ ॥ ಜಾತವೇದೋ ವಪಯಾ ಗಚ್ಛ ದೇವಾನ್ವ್ವಗ್‌ಂ ಹಿ 
I i 
ಹೋತಾ ಪ್ರಥಮೋ ಬಭೂಥ । ಫೃತೇನ ತ್ವಂ ತನುವೋ 


) | 
ವರ್ಧಯಸ್ವ ಸ್ವಾಹಾಕೃತಗ್‌ಂ ಹವಿರದಂತು ದೇವಾಃ । ಸ್ವಾಹಾ 


XX 
XX 
XX 
XX 
XX 
XX 
XX 
XX 
ಸ 
XX 
XX 
XX 
XX 
XX 
ಸ) 
XX 
XX 
Xx 
XX 
XX 
ke: 
ke: 
೫೫ 
XX 
೫೫ 
XX 
6. 
XX 
XX 
XX 
7೫ 
XX 
XX 
ಸ 
72 
XX 
XX 
XX 
XX 
XX 
4 
7೫ 


ರ ದೇವೇಭ್ಯೊ ದೇವೇಭ್ಯ ಸ್ಸಾ ಹಾ ॥೧೪॥ 


ಈಶೇ ಪ್ರಮುಂಚಮಾನಾ ಯಜ್ಞಂ ತ್ವಗ್‌ಂ ಷೋಡಶ ಚ ॥ 4 ॥ 
ಪ್ರಾಜಾಪತ್ಯಾ ವೈ ಪಶವಸ್ತೇಷಾಗ್‌ಂ ರುದ್ರೋಂಧಿಪತಿರ್ಯ 
ತತಾಭ್ಯಾಮುಪಾಕರೋತಿ ತಾಭ್ಯಾಮೇವೈನಂ ಪ್ರತಿಪ್ರೋಚ್ಯಾಲಭತ 
ತ್ಮನೋಂನಾವ್ರಸ್ಥಾಯ ದಾ ಸಿಭ್ಯಾಮುಪಾಕರೋತಿ ದಿ ದ್ವಿಪಾದ್ಯಜಮಾನಃ 
ಪ್ಕಿತ್ಯಾ ಉಪಾಕೃತ್ಯ ಪಂಚ ಜುಹೋತಿ ಪಾಜ್ಯ್ಯಾಃ ಪಶವಃ 
ಶೂನೇವಾವರುಂಧೇ ಮೃತ್ಯವೇ ವಾ ಏಷ ನೀಯತೇ ಯತ್ಪಶುಸ್ತಂ 
ಯದನ್ವಾರಭೇತ ಪ್ರಮಾಯಕೋ ಯಜಮಾನ: ಸ್ಥಾನ್ನಾನಾ ಪ್ರಾಣೋ 


I I | 
ಜಮಾನಸ್ಯ ಪಶುನೇತ್ಯಾಹ ವ್ಯಾವೃತ್ತೆ 5೮ [ವ್ಯಾವೃತ್ತ್ಯೈ(೧೫)] 


1/10 | 
EEC EEETEEEETCETEEEECEETE EEE 


ಅನ್ಯೇ ದೇವಾ ಉಪರಿಷ್ಟಾಥ್ಲಾ ಎಹಾಕೃತಯೋಇನ್ಯೇ ಸ್ವಾಹಾ 
ದೇವೇಭ್ಯೋ ದೇವೇಭ್ಯಃ ಸ್ವಾಹೇತ್ಯಭಿತೋ ವಪಾಂ ಜುಹೋತಿ 
ತಾನೇವೋಭಯಾನ್ವಿ €ಣಾತಿ ॥ ೧೬ ॥ 
ವ್ಯಾವೃತ್ತ್ಯಾ ಅಭಿತೋ ವಪಾಂ ಪಂಚ ಚ॥5॥ 

ಯೋ ವಾ ಅಯಥಾದೇವತಂ ಯಜ್ಞ; ಮುಪಚರತ್ಯಾ ದೇವತಾ 
ಭ್ಯೋ ವೃಶ್ಚ (ತೇ ಪಾಪೀಯಾನೃವತಿ ಯೋ ಯಥಾದೇವತಂ ನ 
ದೇವತಾಭ್ಯ ಆವೃಶ್ಚ್ಯತೇ ವಸೀಯಾನ್ಫವತ್ಯಾಗ್ನೇಯ್ಯರ್ಚಾಂ್ಪಸ್ನಧ್ರ 
ಮಭಿಮೃಶೇದ್ವೆ ಆಷ್ನವ್ಯಾ ಹವಿರ್ಧಾನಮಾಗ್ನೇಯ್ಕಾ ಸ್ತಚೋ ವಾಯ 
ವ್ಯಯಾ ವಾಯವ್ಯಾನ್ಯೈನ್ಹಿಯಾ ಸದೋ ಯಥಾದೇವತಮೇವ 
ಯಜ್ಞಮುಪಚರತಿ ನ ದೇವತಾಭ್ಯ ಆವೃಶ್ಚ್ಯತೇ ವಸೇಯಾನ್ಸವತಿ 
ಯುನಜ್ಮಿ ತೇ ಪೃಥಿವೀಂ ಜ್ಯೋತಿಷಾ ಸಹ ಯುನಜ್ಮಿ ವಾಯು 
ಮಂತರಿಕ್ಷೇಣ[(೧೭)ತೇ ಸಹ]ತೇ ಸಹ ಯುನಜ್ಮಿ ವಾಚಗ್‌ಂ ಸಹ 


| | | 
ಸೂರ್ಯೇಣ ತೇ ಯುನಜ್ಮಿ ತಿಸ್ರೋ ವಿಪೃ್ಪಚಸ್ಸೂರ್ಯಸ್ಯ ತೇ । 


| ಬಿಜಟಟರ ರ ಜಿ ಜಿ ಬಬ ಭರ ಅಚರ ಚ ಶರರ್ಪರ್ಪ್ಯಾರ್ಮಾರರ್ಮರಾರರ್ಮಾರ್ಮರ್ಪಾರಾರ್ಪರಾಾಾ 


| | I 
ಡ್‌ ಅಗ್ನಿರ್ದೇವತಾ ಗಾಯತ್ರೀಛಂದ ಉಪಾಗ್‌ಂಶೋಃ ಪಾತ್ರಮಸಿ 
7೫ ಸಾಸ ಈಜು ಅಸಾ ಇ ಹಾಹಾ 
1%. 


೬ 
ಸಸರರಷಶಾರಾರ್ಮಸ್ಪರಾ್ಮರ್ಮಾಾಾಾಾ್‌ಾ 


ಬೋಜ 22355555555: 52525575255: 5252 52525252 525252 52 ಶುಕ ಶಾ ಶಂಶಾಶಾಶಾಶಾಶಾಶಾಕಾಕಾಕಕು 


LAAT EERE TEEN 


RRR TTT 


I Il I 
ಸೋಮೋ ದೇವತಾ ತ್ರಿಷ್ಟುಪ್ಪಂದೋsಂತರ್ಯಾಮಸ್ಯ ಪಾತ 


I | I I 
ಮಸೀಂದ್ರೋ ದೇವತಾ ಜಗತೀಛಂದ ಇಂದ್ರವಾಯುವೋಃ ಪಾತ್ರ 


| | 
ಮಸಿ ಬೃಹಸ್ತ ತಿರ್ದೇವತಾsನುಷ್ಟುಪ್ಪಂದೋ ಮಿತ್ರಾವರುಣಯೋಃ 
I | 
ಮಸ್ಯಶ್ವಿನೌ ದೇವತಾ ಪಜ್ಮಿಶೃಂದೋಂಶ್ವಿನೋಃ ಪಾತ್ರಮಸಿ 


| I | | 
ಸೂರ್ಯೋ ದೇವತಾ ಬೃಹತೀ[(೧೮)]ಛಂದಶ್ಶುಕ್ರಸ್ಯ ಪಾತ್ರಮಸಿ 


(GL — 


ಪಾ 


I I I 
ಚಂದ್ರಮಾ ದೇವತಾ ಸತೋಬ್ಬಹತೀಛಂದೋ ಮನ್ನಿನಃ ಪಾತ್ರಮಸಿ : 
ಷಾ ಹ್‌ ಷನ ಹಾಸ ವಾ ಢು ಆಸಾ 


I 
ವಿಶ್ವೇ ದೇವಾ ದೇವತೋಷ್ಟಿಹಾ ಛಂದ ಆಗ್ರಯಣಸ್ಯ ಪಾತ್ರ 


| I I [ 
ಮಸೀಂದ್ರೋ ದೇವತಾ ಕಕುಚ್ಛಂದ ಉಕ್ಕಾ ನಾಂ ಪಾತ್ರಮಸಿ 


Il I 
ಪೃಥಿವೀ ದೇವತಾ ವಿರಾಟ್ಟಂದೋ ಧ್ರುವಸ್ಯ ಪಾತ್ರಮಸಿ ॥೧೯॥ 


J 


ಅಂತರಿಕ್ಷೇಣ ಬೃಹತೀ ತ್ರಯಸ್ತಿಗ್‌ಂಶಚ್ಚ ॥ 6 ॥ 
| | 
ಇಷ್ಟರ್ಗೊೋ ವಾ ಅಧ್ವರ್ಯರ್ಯಜಮಾನಸ್ಯೇಷ್ಟರ್ಗಃ ಖಲು ವೈ 
I || || || 
ಪೂರ್ವೊೋತರ್ಟುಃ ಕ್ಷೀಯತ ಆಸನ್ಯಾನ್ಮಾ ಮಂತ್ರಾತ್ಪಾಹಿ ಕಸ್ಕಾಶ್ಚಿ 


| | I I 
ದಭಿಶಸ್ಲಾ ಇತಿ ಪುರಾ ಪ್ರಾತರನುವಾಕಾಜ್ಞುಹುಯಾದಾತ್ಮನ ಏವ 


I Il } 
ತದಧ್ದರ್ಯಃ ಪುರಸ್ತಾಚ್ಚ್ಛರ್ಮ ನಹ್ಯತೇಇನಾರ್ತೆ ಆ ಸಂವೇಶಾಯ 


CARRERE ETE ETERS TEETER EES 


ಸ ಸನ ಪವೇಶಾಯ ತ್ಹಾ ಗಾಯತ್ರಿಯಾಸ್ತ್ರಿಷ್ಟುಭೋ ಜಗತ್ಯಾ 
ಬ 
ವ 


= 
IG 

5 
i 
ನ್ಡ 
ಭ್ರ 
ಸ್ರ 
y 
ಸ್ರ 
3) 
ಚ್ಟ 
ತ್ರ 
ಶೆ 
ಭ್ರ 
8 


ರ 


I 
ಣಾಪಾನೌ ಮಾ ಮಾ ಹಾಸಿಷ್ಟಂ ದೇವತಾಸು ವಾ ಏತೇ 
I || I | 
ಪ್ರಾಣಾಪಾನಯೋ(...ಪಾನಯೋಃ(೨೦)ವ್ಯಾಯ]ರ್ವ್ಯಾಯಚ್ಛಂತೇ 


I \ I 
ಯೇಷಾಗ್‌ಂ ಸೋಮಸ್ಸಮೃಚ್ಛತೇ ಸಂವೇಶಾಯ ತ್ವೋಪವೇಶಾಯ 


ಚ 


I I I I 
ತ್ಯಾಹ ಛಂದಾಗ್‌ಂಸಿ ವೈ ಸಂವೇಶ ಉಪವೇಶಶ್ವಂದೋಭಿರೇ 
| I I 
ವಾಸ್ಯ ಛಂದಾಗ್‌ಂಸಿ ವೃಜಕ್ಕ್ತೀ ಪ್ರೇತಿವಂತ್ಯಾಜ್ಯಾನಿ ಭವನ್ವ್ಯ 


| I I 
ಭಿಜಿತ್ಯೈ ಮರುತ್ವತೀಃ ಪ್ರತಿಪದೋ ವಿಜಿತ್ಯಾ ಉಭೇ 


ತಾ 


I 
ುಹದ್ರಥಂತರೇ ಭವತ ಇಯಂ ವಾವ ರಥಂತರಮಸೌ ಬೃಹದಾ 
| Il | 
ಭ್ಯಾಮೇವೈನಮಂತರೇತ್ಯದ್ಯ ವಾವ ರಥಂತರಗ್ಗ್‌ಂ ಶ್ವೋ 
ಬೃ ಹದದ್ಯಾ ಶ್ವಾ ದೇವೈ ನಮಂತರೇತಿ ಭೂತಮ್‌ [(೨೧)] ವಾವ 
I 
ರಥಂತರಂ ಭವಿಷ್ಯದ ಹದ್ಭೂತಾಚ್ಚೆ ಫವೈನಂ ಭವಿಷ್ಯತಶ್ಚಾಂತ . 


| 
ರೇತಿ ಪರಿಮಿತಂ ವಾವ ರಥಂತರಮಪರಿಮಿತಂ ಬೃಹತ್ಪ ರಿಮಿತಾ 


Xl ಎ 
XX 
XX 
XX 
೫೫ 
೫೫ 
XX 
XX 
XX 
XX 
XX 
ಸಃ 
ಸ 
ಸ 
XY 
೫೫ 
1X 
1X 
೫೫ 
೫೫ 
ಸ 
೫೫ 
XX 
ಸ 
೫೫ 
XX 
೫೫ 
೫೫ 
೫೫ 
೫೫ 
YY 
XY 
ಸಿ 
೫೫ 
| 


ಶೈವ ನಮಪರಿಮಿತಾಬ್ಬಾ ಎಂತರೇತಿ ವಿಶ್ವಾ ಮಿತ ತ್ರಜಮದಗ್ನೀ ವಸಿಷ್ಠೇ 


I ಹೆ I 
ನಾಸ್ಟ ರ್ಧೇತಾಗ್‌ಂ ಸ ಏತಜ್ಜ ಮದಗ್ನಿರ್ವಿಹವ್ಯಮಪಶ್ಯತ್ತೆ ೇನ ವೈಸ 


| I I 
ವಸಿಷ್ಠಸ್ಯೇಂದ್ರಿಯಂ ವೀರ್ಯಮವೃಜ್ಯು, ಯದ್ವಿಹವ್ಯಗ್‌ಂ ಶಸ್ಯತ 


I I 
ಇಂದ್ರಿಯಮೇವ ತದ್ವೀರ್ಯಂ ಯಜಮಾನೋ ಭ್ರಾತೃವ್ಯಸ್ಯ ವೃಜ್ಜ್ಯೌ 


| 
ಯಸ್ಯ ಭೂಯಾಗ್‌ಂಸೋ ಯಜ್ಞಕ್ರತವ ಇತ್ಯಾಹುಸ್ಸ ದೇವತಾ 


I | 
ವೃಜ್ಜು ಇತಿ ಯದ್ಯಗ್ನಿಷ್ಟೋಮಸ್ಸೋಮಃ ಪರಸ್ತಾಹ್ಸಾ ದುಕ್ಕ ೫0 


| | | 
ಕುರ್ವೀತ ಯದ್ಯುಕ್ಕ 5 ಸ್ಯಾದತಿರಾತ್ರಂ ಕುರ್ವೀತ ಯಜ್ಞಕ್ರತು 


I I I I 
ಭಿರೇವಾಸ್ಯ ದೇವತಾ ವೃಜಕ್ಕ್ತೇ ವಸೀಯಾನ್ಸವತಿ ॥ ೨೨॥ 


ಪ್ರಾಣಾಪಾನಯೋರ್ಭೂತಂ ವೃಜ್ಕ್ವೇಇಷ್ಟಾವಿಗ್‌ಂಶತಿಶ್ಚ ॥ 7 ॥ 
ನಿಗ್ರಾಭ್ಯಾಃ ಸ್ಥ ದೇವಶ್ರುತ ಆಯುರ್ಮೆ ತರ್ಪಯತ ಪ್ರಾಣಂ ಮೇ 
ತರ್ಪಯತಾಪಾನಂ ಮೇ ತರ್ಪಯತ ವ್ಯಾನಂ ಮೇ ತರ್ಪಯತ 
ಚಕ್ಷುರ್ಮೇ ತರ್ಪಯತ ಶ್ರೋತ್ರಂ ಮೇ ತರ್ಪಯತ ಮನೋ ಮೇ 
ತರ್ಪಯತ ವಾಚಂ ಮೇ ತರ್ಪಯತಾತ್ಮನಂ ಮೇ ತರ್ಪಯ 
ತಾಂಗಾನಿ ಮೇ ತರ್ಪಯತ ಪ್ರಜಾಂ ಮೇ ತರ್ಪಯತ ಪಶೂನ್ಮೇ 


[ | 
ತರ್ಪಯತ ಗೃಹಾನ್ಮೇ ತರ್ಪಯತ ಗಣಾನ್ಮೇ ತರ್ಪಯತ 


1/14 
ಭಾಸ ETSI TESTS TET TET 


XX 

XX 

ಬ ಸರ್ವಗಣಂ ಮಾ ತರ್ಪಯತ ತರ್ಪಯತ ಮಾ(೨೩)ಗಣಾ ಮೇ ಮಾ 

೫೫ 

ನೋ ವಿತೃಷನ್ನೋಷಧಯೋ ವೈ ಸೋಮಸ್ಯ ವಿಶೋ ವಿಶಃ ಖಲು ವೈ 

ಸ I I 

x ರಾಜ್ಞ್ಯ ಪ್ರದಾತೋರೀಶ್ವರಾ ಐಂದ್ರಸ್ಸೋಮೋ*ವೀವೃಧಂ ವೋ 

ಸಃ | I | 

ಮನಸಾ ಸುಜಾತಾ ಖಯತಪ್ರಜಾತಾ ಭಗ ಇದ್ದಃ ಸ್ಯಾಮ | ಇಂದ್ರೇಣ 

XX 

ಸ ದೇವೀರ್ವೀರುಧಸ್ಸ ಂವಿದಾನಾ ಅನುಮನ್ಯನ್ವಾ ಗ್‌ಂ ಸವನಾಯ 

| ಈ 
I 

ತ ಸೋಮಮಿತ್ಯಾಹೌಷಧೀಭ್ಯ ಏವೈನಗ್ಗ್‌ಂ ಸ್ವಾಯ್ಕೆ ವಿಶಃ ಸ್ವಾಯ್ಕೆ 

XX I I 

| ದೇವತಾಯ್ಕೆ ನಿರ್ಯಾಚ್ಯಾಭಿಷುಣೋತಿ ಯೋ ವೈ ಸೋಮ 

ಸ __ 1೧.೬ "7 | 

ನ ಸ್ಯಾಭಿ ಷೂಯಮಾಣಸ್ಯ[(೨೪) ಪ್ರಥಮೋ]ಪ್ರಥಮೋತಗ್‌ಂಶುಃ 

ಸ 


| Il I | 
ಸ್ಕಂದತಿ ಸ ಈಶ್ವರ ಇಂದ್ರಿಯಂ ವೀರ್ಯಂ ಪ್ರಜಾಂ ಪಶೂನ್‌, 


I I ) Il 
ಯಜಮಾನಸ್ಯ ನಿರ್‌ಹಂತೋಸ್ತಮಭಿ ಮಂತ್ರಯೇತಾಮಾಸ್ಕಾನ್ಸ್ಸೃಹ 
I I 
ಪ್ರಜಯಾ ಸಹ ರಾಯಸ್ಪೋಷೇಣೇಂದ್ರಿಯಂ ಮೇ ವೀರ್ಯಂ ಮಾ 
| | I 
ಪ್ರಜಾಯ್ಕೆ ಪಶೂನಾಮನಿರ್ಫಾತಾಯ ದ್ರಪ್ಲಶ್ಚಸ್ಕಂದ ಪೃಥಿವೀಮನು 


| | ; 
ದ್ಯಾಮಿಮಂ ಚ ಯೋನಿಮನು ಯಶ್ಚ ಪೂರ್ವಃ | ತೃತೀಯಂ 


DTT 


XY 
XY 

XY 

XY 

ಸು 

XY 

XY 

XY 

XX 1! | | 
ಹ ನಿರ್ವಧೀರಿತ್ಯಾಶಿಷಮೇವೈತಾಮಾಶಾಸ್ತ್ರ ಇಂದ್ರಿಯಸ್ಯ ವೀರ್ಯಸ್ಯ 
ಸು 

XY 

XY 

XY 

XY 

XX 

Xx 

TY 


EEE ETE TET EET TTT TEES TE 


ಯೋನಿಮನು ಸಂಚರಂತಂ ದ್ರಪ್ಸಂ ಜುಹೋಮ್ಯನು ಸಪ್ತ 
ಹೋತ್ರಾಃ ॥ ೨೫॥ 
ತರ್ಪಯತ ಮಾಂಭಿಷೂಯಮಾಣಸ್ವ ಯಶ್ಚ ದಶ ಚ ॥ 8 ॥ 
ಯೋ ವೈ ದೇವಾನ್ನೇವಯಶಸೇನಾರ್ಪಯತಿ ಮನುಷ್ಯಾನ್ಮನು 


I 
ಷ್ಯಯಶಸೇನ ದೇವಯಶಸ್ಕೇವ ದೇವೇಷು ಭವತಿ ಮನುಷ್ಯಯಶಸೀ 


I I I || 
ಮನುಷ್ಯೇಷು ಯಾನ್ಹಾಚೀನಮಾಗ್ರಯಣಾದ ಹಾನ್ಸಹ್ಲೀಯಾತಾ 
ಈ ಚ ಎಲು ಹಸ O nN. 


ನುಪಾಗ್‌ಂಶು ಗೃಹ್ಲಿ ೀಯಾದ್ಯಾನೂರ್ಧ್ವಾಗ್‌ಂಸ್ತಾ ನುಪಬ್ಬಿ ಮತೋ 
ದೇವಾನೇವ ತದ್ದೇವಯಶಸೇನಾರ್ಪಯತಿ ಮನುಷ್ಯಾನ್ಮನುಷ್ಠ 
ಯಶಸೇನ ದೇವಯಶಸ್ಯೇವ ದೇವೇಷು ಭವತಿ ಮನುಷ್ಯಯಶಸೀ 
ಮನುಷ್ಯೇಷ್ಟಗ್ನಿಃ ಪ್ರಾತಸ್ಸವನೇ ಪಾತ್ವಸ್ಮಾನ್‌ ವೈಶ್ವಾನರೋ ಮಹಿನಾ 
ವಿಶ್ವಶಂಭೂಃ | ಸ ನಃ ಪಾವಕೋ ದ್ರವಿಣಂ ದಧಾತ್ವಾ [ದಧಾತು 
(೨೬)ಆಯುಷ್ಯ]ಯಷ್ಕಂತಸ್ಸಹಭಕ್ಷಾಃ ಸ್ಯಾಮ । ವಿಶ್ವೇ ದೇವಾ 
ಮರುತ ಇಂದ್ರೋ ಅಸ್ಮಾನಸ್ಮಿನ್ಹಿ ಎತೀಯೇ ಸವನೇ ನ ಜಹ್ಯುಃ | 


| | | I 
ಆಯುಷ್ಮಂತಃ ಪ್ರಿಯಮೇಷಾಂ ವದಂತೋ ವಯಂ ದೇವಾನಾಗ್‌ಂ 


ಸುಮತೌ ಸ್ಯಾಮ । ಇದಂ ತೃತೀಯಗ್‌ಂ ಸವನಂ ಕವೀನಾಮೃತೇನ | 
ಯೇ ಚಮಸಮೈರಯಂತ । ತೇ ಸೌಧನ್ವನಾಸ್ಸುವರಾನಶಾನಾ 
ಿ ಎಪ್ಟಿಂ ನೋ ಅಭಿ ಹ್‌ ನಯಂತು | ಅಯತನವತೀರ್ವಾ 
ಅನ್ಯಾ ಆಹುತಯೋ ಹೂಯಂತೇನಾಯತನಾ ಅನ್ಯಾ ಯಾ 


| | I 
ಆಘಾರವತೀಸ್ತಾ ಆಯತನವತೀರ್ಯಾ[..ವತೀರ್ಯಾಃ(೨೭)ಸೌಮ್ಯಾ? 


I || 
` ಸ್ಸೌಮ್ಯಾಸ್ತಾ ಅನಾಯತನಾ ಐಂದ್ರವಾಯವಮಾದಾಯಾಘಾರ 


I | 
ಮಾಘಾರಯೇದಧ್ವರೋ ಯಜ್ಞೋ*ಯಮಸ್ತು ದೇವಾ ಓಷಧೀಭ್ಯಃ 


| | | Il | 
ಪಶವೇ ನೋ ಜನಾಯ ವಿಶ್ಮಸ್ಮ್ರೈ ಭೂತಾಯಾಧ್ಯರೋಜಸಿ: ಸು 
ಪಿ 


| 
ನ್ವಸ್ವ ಘೃತವದ್ದೇವ ಸೋಮೇತಿ ಸೌಮ್ಯಾ ಏವ 
| I I 
ತದಾಹುತೀರಾಯತನವತೀಃ ಕರೋತ್ಕಾಯತನವಾನ ವತಿ ಯ 
I I 

ಏವಂ ವೇದಾಥೋ ದ್ಯಾವಾಪೃಥಿವೀ ಏವ ಫೃತೇನ ವು (ನತ್ತ ತೇ 
| | | 
ವ್ಯತ್ತೇ ಉಪಜೀವನೀಯೇ ಭವತ ಉಪಜೀವನೀಯೋ ಭವತಿ ಯ 
ಏವಂ ವೇದೈಷ ತೇ ರುದ್ರ ಭಾಗೋ ಯಂ ನಿರಯಾಚಥಾಸ್ತಂ 


| 
ಜುಷಸ್ವ ವಿದೇರ್ಗೌಪತ್ಯಗ್‌ಂ ರಾಯಸ್ಪೋಷಗ್‌ಂ ಸುವೀರ್ಯಗ್‌ಂ 


| | | 

ಸಂವಥ್ಸರೀಣಾಗ್‌ಂ ಸ್ವಸ್ತಿಮ್‌ । ಮನುಃ ಪ್ರತ್ರೇಭ್ಯೋ ದಾಯಂ 
| | 
ವ್ಯಭಜಥ್ಸ ನಾಭಾನೇದಿಷ್ಠಂ ಬ್ರಹ್ಮಚರ್ಯಂ ವಸಂತಂ ನಿರಭಜಥ್ಸ 


I ll \ | 


ಆಗಚ್ಛತ್ಸೋಇಬ್ರವೀತ್ಯಥಾ ಮಾ ನಿರಭಾಗಿತಿ ನ ತ್ವಾ ನಿರಭಾಕ್ಷ ಮಿತ್ಯ 
ಬ್ರವೀದಂಗಿರಸ ಇಮೇ ಸತ್ರಮಾಸತೇ ತೇ[(೨೯)ಸುವರ್ಗಂ] 
ಸುವರ್ಗಂ ಲೋಕಂ ನ ಪ್ರಜಾನಂತಿ ತೇಭ್ಯ ಇದಂ ಬ್ರಾಹ್ಮಣಂ 
ಬ್ರೂಹಿ ತೇ ಸುವರ್ಗಂ ಲೋಕಂ ಯಂತೋ ಯ ಏಷಾಂ ಪಶವ 
ಸ್ತಾಗ್‌ಂಸ್ಕೇ ದಾಸ್ಯಂತೀತಿ ತದೇಭ್ಯೋಇಬ್ರವೀತ್ತೆ e ಸುವರ್ಗಂ 
ಲೋಕಂ ಯಂತೋ ಯ ಏಷಾಂ ಪಶವ ಆಸನ್ತಾನಸ್ಮಾ ಅದದುಸ್ತ ೦ 


| 1 0 
ಪಶುಭಿಶ್ಚರಂತಂ . ಯಜ್ಞವಾಸ್ತೌ ರುದ್ರ ಆಗಚ್ಛಥ್ಸೋಇಬ್ರವೀನ್ಮಮ 


| | 
ವಾ ಇಮೇ ಪಶವ ಇತ್ಯದುವೆನ್ಯ(೩೦)ಮಹ್ಯಮಿಮಾನಿತ್ಯಬ್ರವೀನ್ನ 


| 
ವೈ ತಸ್ಯ ತ ಈಶತ ಇತ್ಯಬ್ರವೀದ್ಯದ್ಯಜ್ಞ] ವಾಸ್ತೌ ಹೀಯತೇ ಮಮ ವೈ 


[1 
ತದಿತಿ ತಸ್ಮಾದ್ಯಜ್ಞವಾಸ್ತು ನಾಭ್ಯವೇತ್ಯಗ್‌ಂ ಸೋಬ್ರವೀದ್ಯಜ್ಞೆ; © 


I | 
ಮಾ ಭಜಾಥ ತೇ ಪಶೂನ್ನಾಭಿಮಗ್ಗ್‌ಂಸ್ಯ ಇತಿ ತಸ್ಮಾ ಏತಂ" 


| 
ಮಂಥಿನಃ ಸಗ್ಗ್‌ಂಸ್ರಾವಮಜುಹೋತ್ತತೋ ವೈ ತಸ್ಯ ರುದ್ರಃ 


ಸ್ರಾವಂ ಜುಹೋತಿ ನ ತತ್ರ ರುದ್ರಃ ಪಶೂನಭಿ ಮನ್ಯತೇ 11೩೧॥! 


| | 
ಬಾರೋ ಉಪಜೀವನೀಯೋ ಭವತಿ ತೇsದುವ್ವೈ 


| 
ಯತ್ರೈತಮೇಕಾದಶ ಚ ॥9॥ 


ಜುಷ್ಜೊ ವಾಚೋ ಭೂಯಾಸ ೦ ಜುಷ್ಬೊ ವಾಚಸ್ಥ ಶ್ಚತಯೇ ದೇವಿ 


ವಾಕ್‌ | ಯದ್ವಾಚೋ ಮಧುಮತ್ತ ಸ್ಮಿನ್ನಾ ಧಾಃ ಸ್ವಾಹಾ ಸರಸ್ಪತೆ ಟ್ರ 


| | 
ಯಚಾ ಸ್ತೋಮಗ್‌ಂ ಸಮರ್ಧಯ ಗಾಯತ್ರೇಣ ರಥಂತರಮ್‌ 


| I 
ಬೃಹದ್ಗಾಯತ್ರವರ್ತನಿ ॥ ಯಸ್ತೆ ೇ ದ್ರಪ್ಪಃ ಸೃಂದ ತಿ ಯಸೆ ಸ್ತೀ ಅಗ್‌ಂಶು 


ರ್ಬಾಹುಚ್ಯುತೋ ಧಿಷಣಯೋರುಪಸ್ಥಾತ್‌ | ಅಧ್ವರ್ಯೋರ್ವಾ 


I . 1 
ಪರಿ ಯಸ್ತೇ ಪವಿತ್ರಾಥ್ಸಾ 4ಹಾಕೃತಮಿಂದ್ರಾಯ ತಂ ಜುಹೋಮಿ ॥ 


| I | I 
ಯೋ ದ್ರಪ್ಲೋ ಅಗ್‌ಂಶುಃ ಪತಿತಃ ಪೃಥಿವ್ಯಾಂ ಪರಿವಾಪಾ 


I 
..ವಾಪಾತ್‌(೩.೨) ಪುರೋಡಾ...]ತ್ಚು ರೋಡಾಶಾತೃರಂಭಾತ್‌ 


| I I 
ಧಾನಾಸೋಮಾನ್ಮಂಥಿನ ಇಂದ್ರಶುಕ್ರಾಥ್ಸ್ಟ್ವಾಹಾಕೃತಮಿಂದ್ರಾಯ 


XX 
gy! 


ದಟಟ ಟ್ರ 


1/19 


| 1. 1... 11... 


ವಾನ್ಚ್ಸ್ಸ್ವಾ ಹಾಕೃ ತಃ ಪುನರಪ್ಪೆ ತಿ ದೇವಾನ್‌ | ದಿವಃ ಪೃಥಿವ್ಯಾಃ 


ಪರ್ಯಂತರಿಕ್ಷಾಹ್ಲಾ ಹಾಕೃತಮಿಂದ್ರಾಯ ತಂ ಜುಹೋಮಿ ॥ 
I I 
ಅಧ್ವರ್ಯುರ್ವಾ ಯತ್ತಿಜಾಂ ಪ್ರಥಮೋ ಯುಜ್ಯತೇ ತೇನ 
I I I | 
ಸ್ತೋಮೋ ಯೋಕ್ತವ್ಯ ಇತ್ಯಾಹುರ್ವಾಗಗ್ರೇಗಾ ಅಗ್ರ ಏತ್ತೃಜುಗಾ 


| 
ದೇವೇಭ್ಯೋ ಯಶೋ ಮಯಿ ದಧತೀ ಪ್ರಾಣಾನ್ನಶುಷು ಪ್ರಜಾಂ 


I 
ಮಯಿ[(೩೩)]ಚ ಯಜಮಾನೇ ಚೇತ್ಯಾಹ ವಾಚಮೇವ ತದ.ಜ 


ಶಿಣಾ 
| 


ಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯೆ ಕ್ರಿಯತೇ ಯದ್ಭಜಾ 


ನ್ಗೃಹೀತ್ವಾ ಬಹಿಷ್ಟವಮಾನಗ್‌ಂ ಸರ್ಪಂತಿ ಪರಾಂಚೋ ಹಿ ಯಂತಿ 
ಪರಾಚೀಭಿಃ ಸ್ತು ವತೇ ವೈಷ್ಣವ್ಯರ್ಚಾ ಪುನರೇತ್ಯೋಪತಿಷ್ಯತೇ 
ಯಜ್ಞೋ ವೈ ವಿಷ್ಣು ರ್ಯಜ್ಞ; ಮೇವಾಕರ್ವಿಷ್ಣೋ ತ್ವಂ ನೋ 
ಅಂತಮಶ್ಶರ್ಮ ಯಚ್ಛ ಸಹಂತ್ಯ । ಪ್ರ ತೇ ಧಾರಾ ಮಧುಶ್ಚುತ 
ಉಥ್ಸಂ ದುಹ್ರತೇ ಅಕ್ಷಿತಮಿತ್ಯಾಹ ಯದೇವಾಸ್ಯ ಶಖಾನಸ್ಯೋಪ 
ಶುಷ್ಯತಿ ತದೇವಾಸ್ಕೈತೇನಾಪ್ಯಾಯಯತಿ lal 


ಪರಿವಾಪಾತ್ರ ಜಾಂ ಮಯಿ ದುಪ್ರತೇ ಚತುರ್ದಶ ಚೆ ॥10/ 


EEC ಸೌ 01 ಸೇ ಸು ಐ ಸ 21 2೫ ಸೇ 21 2೫ ಸೇ ೫ 2೫ ಸೌ ಸೇ ಸ? 2? 2೫ ಸ ಸ? 2೫ ೫೫ 


TTT TEETTETEETEE EEE 


| | | 
ಅಗ್ನಿನಾ ರೆಯಿಮಶ್ನ, ವತ್ರೋಷಮೇವ ದಿವೇದಿವೇ | ಯಶಸಂ 


I | 
ವೀರವತ, ಮಮ್‌ ॥ ಗೋಮಾಗ್‌ಂ ಅಗ್ನೇ*ವಿಮಾಗ್‌ಂ ಅಶ್ಲೀ 
I \ I 
ಯಜ್ಞೋ ನೃವತ್ಸಖಾ ಸದಮಿದಪ್ರಮೃಷ್ಯಃ | ಇಡಾವಾಗ್‌ಂ 


I || | 
ಏಷೋ ಅಸುರ ಪ್ರಜಾವಾನ್ಹೀರ್ಫೊೋ ರಯಿಃ ಪೃಥುಬುಧ್ಧಃ 


| | Il I 
ಸಭಾವಾನ್‌ ॥ ಆಪ್ಯಾಯಸ್ವ ಸಂತೇ॥ ಇಹ ತ್ವಷ್ಟಾರಮಗ್ರಿಯಂ 


| 1 I 
ವಿಶ್ವರೂಪಮುಪಹ್ವಯೇ । ಅಸ್ಮಾಕಮಸ್ತು ಕೇವಲಃ ॥ ತನ್ನಸ್ತುರಿ 


| | | | 
ಪಮಧ ಪೋಷಯಿತ್ನು ದೇವತ್ವಷ್ಟರ್ವಿರರಾಣ ಸೈಸ್ತ । ಯತೋ 
ವೀರಃ[(೩೫)ಕರ್ಮಣ್ಯಃ]ಕರ್ಮಣ್ಯಸ್ಸು 


I | | | 
ಜಾಯತೇ ದೇವಕಾಮಃ ॥ ಶಿವಸ್ತ್ವಷ್ಟರಿಹಾಗಹಿ ವಿಭುಃ ಪೋಷ 


|| I I 
ಉತ ತ್ಮನಾ । ಯಜ್ಞೇ ಯಜ್ಞೇ ನ ಉದವ ॥.ಪಿಶಜ್ನರೂಪಸ್ಸುಭರೋ 


ಇ 


| I 
ವಯೋಧಾಶೃೃಷ್ಟೀ ವೀರೋ ಜಾಯತೇ ದೇವಕಾಮಃ ಪ್ರಜಾಂ 


| I I | 
ತ್ವಷ್ಟಾ ವಿಷ್ಯತು ನಾಭಿಮಸ್ಮೇ ಅಥಾ ದೇವಾನಾಮಪ್ಯೇತು ಪಾಥಃ ॥ ಪ್ರ 


. 
ಣೋ ದೇವ್ಯಾ ನೋ ದಿವಃ ॥ ಪೀಪಿವಾಗ್‌ಂಸಗ್‌ಂ ಸರಸ್ವತ ಸ್ಪನಂ 
| I Il 
ಯೋ ವಿಶ್ವದರ್‌ಶತಃ | ಧುಕ್ಷೀಮಹಿ ಪ್ರಜಾಮಿಷಮ್‌ ॥ [(೩೬)) 


5 

ಯೇ ತೇ ಸರಸ್ವ ಊರ್ಮಯೋ ಮಧುಮಂತೋ ಫೃತಶ್ಚುತಃ | 
|| I 

ತೇಷಾಂ ತೇ ಸುಮ್ನಮೀಮಹೇ ॥ ಯಸ್ಸ ವ್ರತಂ ಪಶವೋ ಯಂತಿ 


I | I I 
ಸರ್ವೇ ಯಸ್ಯ ವ್ರತಮುಪತಿಷ್ಠಂತ ಆಪಃ । ಯಸ್ಕ ವ್ರತೇ 


ವಯಸಂ ಬೃಹಂತಮಪಾಂ ಗರ್ಭಂ ವೃಷಭ 


I I 
ಮೋಷಧೀನಾಮ್‌ | ಅಭೀಪತೋ ವೃಷ್ಟಾ ; ತರ್ಪಯಂತಂ ತಗ್‌ಂ 


I i I 
ಸರಸ್ವಂತಮವಸೇ ಹುವೇಮ ॥ ಸಿನೀವಾಲಿ ಪೃಥುಷ್ಟುಕೇ ಯಾ 


Il | | 
ಸ್ವಸಾ | ಜುಷಸ್ವ ಹವ್ಯ[ಹವ್ಯಮ್‌(೩೭)ಆಹುತ] 
I I 
ಮಾಹುತಂ ಪ್ರಜಾಂ ದೇವಿ ದಿದಿಡ್ಡಿ ನಃ ॥ ಯಾ ಸುಪಾಣಿಸ್ಸ್ವಂಗುರಿ 
ಸ್ಸುಷೂಮಾ ಬಹುಸೂವರೀ । ತಸ್ಯೈ ವಿಶ್ಚತ್ನಿಯ್ಯೆ ಹವಿಸ್ಸಿನೀವಾಲ್ಕೈ 
I I | 
ಜುಹೋತನ ॥ ಇಂದ್ರಂ ವೋ ವಿಶ್ವತಸ್ಪರೀಂದ್ರಂ ನರಃ ॥ ಅಸಿತ 
| I | | 
ವರ್ಣಾ ಹರಯಃ ಸ್ಪುಪರ್ಣಾಮಿಹೋ ವಸಾನಾ ದಿವಮುತ್ಪಂತಿ | ತ 


I | I | 
ಆsವವೃತ್ರನ್ನ್ನದನಾನಿ ಕೃತ್ವಾsದಿತ್ತೃಥಿವೀ ಘೃತೈವು ೫೯ ದ್ಯತೇ ll 


| | | 
ಹಿರಣ್ಯಕೇಶೋ ರಜಸೋ ವಿಸಾರೇsಹಿರ್ಧುನಿರ್ವಾತ ಇವ 


1/22 


ಸಾಸು ಸಾಸು ಸ? ಸಾಸ ಸ? 7೫ ಸ ೫ ಸಾಸು? 2೫ ೫೫ ಸ 2೫ ೫೫ ಸ 2೫ ೫೫ 20 ಸೇ 2೫ ಸೌ ಸಃ ೫0 


ಧ್ರಜೀಮಾನ್‌ ಶುಚಿಭ್ರಾಜಾ ಉಷಸೋ [ಉಷಸಃ(೩.೮)] ನವೇದಾ 


ಯಶಸ 


I I 
ಸತೀರಪಸ್ಯುವೋ ನ ಸತ್ಯಾಃ 1 ಆ ತೇ ಸುಪರ್ಣಾ ಅಮಿನಂತ 


|| | 
ಏವೈಃ ಕೃಷ್ಣೋ ನೋನಾವ ವೃಷಭೋ ಯದೀದಮ್‌ | ಶಿವಾಭಿ 
| | | | 
ರ್ನ ಸ್ಮ್ಥಯಮಾನಾಭಿರಾಗಾತ್ಪ ತಂತಿ ಮಿಹ ಸ್ತ ನಯಂತ್ಯಭ್ರಾ | 
[ | | I 
ವಾಶ್ರೇವ ವಿದ್ಯುನ್ಮಿಮಾತಿ ವತ್ಸಂ ನ ಮಾತಾ ಸಿಷಕ್ತಿ 1 ಯದೇಷಾಂ 


I I | I 
ವೃಷ್ಟಿರಸರ್ಜಿ । ಪರ್ವತಶ್ಚಿನ್ಮಹಿ ವೃದ್ಧೋ ಜಿಭಾಯ ದಿವಶ್ಚಿತ್ಸಾನು 


| | 
ರೇಜತ ಸ್ವನೇವಃ । ಯತ್ಛೀಡಥ ಮರುತ[(ಮರುತಃ(೩೯)]ಯಷ್ಟಿ 


ಮಂತ ಆಪ ಇವ ಸಧ್ರಿಯಂಚೋ ಧವಧ್ವೇ । ಅಭಿಕ್ರಂದ ಸ್ತನಯ 
ಗರ್ಭಮಾಧಾ ಉದನ್ವತಾ ಪರಿದೀಯಾ ರಥೇನ । ದೃತಿಗ್‌ಂ 
ಸುಕರ್‌ಷ ವಿಷಿತ ನ್ಯಂಚಗ್‌ಂ ಸಮಾ ಭವಂತಾದ್ವತಾನಿ ಪಾದಾಃ | 
ತ್ವಂ ತ್ಯಾ ಚಿದಚ್ಯುತಾಗ್ನೇ ಪಶುರ್ನ ಯವಸೇ । ಧಾಮಾ ಹ ಯತ್ತೇ 
ಅಜರ ವನಾ ವೃಶ್ಚಂತಿ ಶಿಕೃಸು | ಅಗ್ನೇ ಭೂರೀಣಿ ತವ ಜಾತವೇದೋ 
ದೇವ ಸ್ವಧಾವೋಇಮೃತಸ್ಯ ಧಾಮ । ಯಾಶ್ಚ [(೩೯)] ಮಾಯಾ 


|| | 
ಮಾಯಿನಾಂ ವಿಶ್ವಮಿನ್ವ ತ್ವೇ ಪೂರ್ವೀಸ್ಸಂದಧುಃ ಪೃಷ್ಟಬಂಧೋ । 


ಔಶರರರ್ಮ್ಕಾರಾರಾಾಾಾಾಾಾ್‌ಾಾಾರಾಾಾಾರಾ್‌ 


+ 


ಬಿದರ ಗರಜ ಭ ಜಿ ಭಜ EERE EEE TEETER 


I I I 
ದಿವೋ ನೋ ವೃಷ್ಟಿಂ ಮರುತೋ ರರೀಧ್ವಂ ಪ್ರಪಿನ್ವತ ವೃಷ್ಣೋ 


ಪೋ ಮರುತಸ್ಸುದಾನವಃ 

ಸ | ಣ್‌ ನ ಮಿಹೇ ವಿನಯಂತಿ 
ವಾಜಿನಮುತ್ಸಂ ದುಹಂತಿ ಸ್ತನಯಂತಮಕ್ಷಿತಮ್‌ । ಉದಪ್ಪುತೋ 
ಮರುತಸ್ತಾಗ್‌ಂ ಇಯರ್ತ ವೃಷ್ಟಿಂ[(೪೦)1 ಯೇ ವಿಶ್ವೇ ಮರುತೋ 
ಜುನಂತಿ ಕ್ರೋಶಾತಿ ಗರ್ದಾ ಕನ್ಯ ೀವ ತುನ್ನಾ ಪೇರುಂ ತುಂಜಾನಾ 
ಪತ್ಯೇವ ಜ ಜಾಯಾ | ಘೃತೇನ ದ್ಕಾ ವಾಪೃಥಿವೀ ಮಧುನಾ ಸಮುಕ್ಷತ 


I 
ಯಸ್ವತೀಃ ಕೃಣುತಾಪ ಓಷಧೀಃ । ಊರ್ಜಂ ಚ ತತ್ರ ಸುಮತಿಂ ಚ 


ಪಿನ್ವಥ ಯತ್ರಾ ನೀ ಮರುತಃ ಸಿಂಚಥಾ ಮಧು | ಉದುತ್ಯಂ 


I 
ಚಿತ್ರಮ್‌ ॥ ಔರ್ವಭೃಗುವಚ್ಚುಚಿಮಪ್ಪವಾನವದಾಹುವೇ | ಅಗ್ನಿಗ್‌ಂ 


I I I I 
ಸಮುದ್ರವಾಸಸಮ್‌ | ಆ ಸವಗ್‌ಂ ಸವಿತುರ್ಯಥಾ ಭಗಸ್ಯೇವ ಭುಜಿಗ್‌ಂ 
ಹುವೇ | ಅಗ್ನಿಗ್‌ಂ ಸಮುದ್ರವಾಸಸಮ್‌ | ಹುವೇ ವಾತಸ್ಸನಂ ಕವಿಂ 


I I | | 
ಪರ್ಜನ್ಯಕ್ರಂದ್ಯಗ್‌ಂ ಸಹಃ । ಅಗ್ನಿಗ್‌ಂ ಸಮುದ್ರವಾಸಸಮ್‌ 1೪೨ ॥ 


ವೀರ ಇಷಗ್‌ಂ ಹವ್ಯಮುಷಸೋ ಮರಡುತಶ್ವ ವೃಷ್ಟಿಂ 
ಭಗಸ್ಯ ದ್ವಾದಶ ಚ 0 11॥ 
ಪ್ರಜಾಪತಿರಕಾಮಯತೈಷ. ತೇ ಗಾಯತ್ರೋ ಯಜ್ಞಃ ೦ ವೈ ಪ್ರಜಾಪತೇ 
ರ್ಜಾಯಮಾನಾಃ ಪ್ರಾಜಾಪತ್ಯಾ ಯೋ ವಾ ಅಯಥಾದೇವತಮಿಷ್ಟರ್ಗೋ 
ನಿಗ್ರಾಭ್ಯಾಸ್ಷ್ಯ ಯೋ ವೈ ದೇವಾಣ್ದಾಷ್ಟೋಂಗ್ನಿನಾ ರಯಿಮೇಕಾದಶ ॥11॥ 
ಪ್ರಜಾಪತಿರಕಾಮಯತ ಪ್ರಜಾಪತೇರ್ಜಾಯಮಾನಾ ವ್ಯಾಯಚ್ಛರಿತೇ 


| 
ಮಹ್ಯಮಿಮಾನ್ಮಾಯಾ ಮಾಯಿನಾಂ ದ್ವಿಚತ್ವಾರಿಗ್‌ಂಶತ್‌ ॥42॥ 


I | I I 
॥ ಪ್ರಜಾಪತಿರಕಾಮಯತಾಗ್ನಿಗ್‌ಂ ಸಮುದ್ರವಾಸಸಮ್‌ ॥ 


I 
ಹರಿಃ ಓಮ್‌ 
॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 


ಇತಿ ತೃತೀಯಕಾಂಡೇ ಪ್ರಥಮಪ್ರಶ್ನಃ 


ತೃತೀಯಕಾಂಡಃ 


ದ್ವಿತೀಯಃ ಪ್ರಶ್ನಃ 


I 
ಯೋ ವೈ ಪವಮಾನಾನಾಮನ್ವಾರೋಹಾನ್‌, ವಿದ್ವಾನ್‌ 


| i I | 

ಯಜತೇsನು ಪವಮಾನಾನಾರೋಹತಿ ನ ಪವಮಾನೇಭ್ಯೋ*ವ 
I I I 

ಚ್ಛದ್ಯತೇ ಶ್ರೇನೋಷಸಿ ಗಾಯತ್ರಛಂದಾ ಅನು ತ್ವಾಂಂರಭೇ ಸ್ವಸ್ತಿ 

ಸ | * | 

ಮಾ ಸಂಪಾರಯ ಸುಪರ್ಣೋಸಿ ತ್ರಿಷ್ಟುಪ್ಪಂದಾ ಅನು 

I 1 ©, A § 

ತ್ಹಾತsರಭೇ ಸ್ವಸ್ತಿ ಮಾ ಸಂಪಾರಯ ಸಘಾಃಸಿ ಜಗತೀಛಂದಾ 


ವೈ ಪವಮಾನಾನಾಮನ್ವಾರೋಹಾಸ್ತಾನ್‌ ಯ ಏವಂ ವಿದ್ವಾನ್‌ 
ಯಜತೇಇನು ಪವಮಾನಾನಾರೋಹತಿ ನ ಪವಮಾನೇಭ್ಯೋಂವ 
ಚ್ಛಿದ್ಯತೇ ಯೋ ವೈ ಪವಮಾನಸ್ಯ ಸಂತತಿಂ ವೇದ ಸರ್ವಮಾಯು 
ರೇತಿ ನ ಪುರಾಂಂಯುಷಃ ಪ್ರಮೀಯತೇ ಪಶುಮಾನ ವತಿ ವಿಂದತೇ 
ಪ್ರಜಾಂ ಪವಮಾನಸ್ಯ ಗ್ರಹಾ ಗೃಹ್ಯಂತೇಂಥ ವಾ ಅಸ್ಕೈತೇಗೃ. 


2 
ಸ 
XX 
ಸ 
2 
9 4 
pe 
94 
pe 
೫ 
9. 
2೫ 
po. 
) 4 
pe 
22 
ಸ 
£ I +. 4್ಲಿ 
ಅನು ತ್ಹಾ55ರಭೇ ಸ್ವಸ್ತಿ ಮಾ ಸಂಪಾರಯೇತ್ಕಾಹೈತೇ [(೧)] [ಬ 
pe 
2 
22 
12 
2 
22 
pe 
pe 
2 
12 
2 
2 
fy 
2 
| | | ಘೇ 
ಹೀತಾ ದ್ರೋಣಕಲಶ ಆಧವನೀಯಃ ಪೂತಭೃತ್ತಾನ್‌, ಯದಗೃಹೀ- [2 
HN: ಹ ಜಃ 
x 


| 
ತ್ವ್ಹೋಪಾಕುರ್ಯಾತ್ಸವಮಾನಂ ಎ[(೨)ಛಿಂದ್ಯಾ..] ಚ್ಛಿಂದ್ಯಾತ್ತ ೦ 


I 
ವಿಚ್ಛಿದ್ಯಮಾಸಮಧ್ವಯೋಃ ಪ್ರಾಣೋಪನು ವಿಚ್ಛಿದ್ಯೇತೋಪಯಾ 


I I | 
ಮಗೃಹೀತೋಸಿ ಪ್ರಜಾಪತಯೇ ತ್ರೇತಿ ದ್ರೋಣಕಲಶಮಭಿ 


I | | || 
ಮೃಶೇದಿನ್ಹಾಯ ತ್ವೇತ್ಯಾಧವನೀಯಂ ವಿಶ್ವೇಭ್ಯಸ್ಟ್ವಾ ದೇವೇಭ್ಯ 


| I | 
ಇತಿ ಪೂತಭೃತಂ ಪವಮಾನಮೇವ ತಥ್ಸಂತನೋತಿ ಸರ್ವಮಾ 


I | | 
ಯುರೇತಿ ನ ಪುರಾಂಯುಷಃ ಪ್ರಮೀಯತೇ ಪಶುಮಾನ್ಸವತಿ 


|] 
ವಿಂದತೇ ಪ್ರಜಾಮ್‌ ॥ ೩ ॥ 


I 
ಏತೇ ವಿ ದ್ವಿಚತ್ವಾರಿಗ್‌ಂಶಚ್ಛ 1 11 
ಆ [ಟಿ 


| | | I 
ತ್ರೀಣಿ ವಾವ ಸವನಾನ್ಯಥ ತೃತೀಯಗ್‌ಂ ಸವನಮವಲುಂಪಂ 


| 
ತ್ಯನಗ್‌ಂಶು ಕುರ್ವಂತ ಉಪಾಗ್‌ಂಶುಗ್‌ಂ ಹುತ್ಪೋಪಾಗ್‌ಂಶು 


ಪಾತ್ರೇಂಗ್‌ಂಶುಮವಾಸ್ಯ ತಂ ತೃತೀಯಸವನೇಇಪಿಸೃಜ್ಯಾಭಿಷುಣು 


| | | I 
ಯಾದ್ಯದಾಪ್ಯಾಯಯತಿ ತೇನಾಗ್‌ಂಶುಮದ್ಯದಭಿಷುಣೋತಿ ತೇನ 


| I I | 
ರ್ಜೀಷಿ ಸರ್ವಾಣ್ಯೇವ ತಥ್ಸವನಾನ್ಯಗ್‌ಂಶುಮಂತಿ ಶುಕ್ರವಂತಿ 


[ | 
ಸಮಾವದ್ವೀರ್ಯಾಣಿ ಕರೋತಿ ದ್ವೌ ಸಮುದ್ರೌ ವಿತತಾವಜೂರ್ಯೌ 


I I I 
ಅತಿಯಂತ್ಯನ್ಯಮಪಶ್ಯಂತಃ [..ಪಶ್ಯಂತಃ(೪)] ಸೇತು ನಾತಿಯಂತ್ಯನ್ಯಮ್‌ 
I | I I 
ದ್ವೇ ದ್ರಧಸೀ ಸತತೀ ವಸ್ತ್ರ ಏಕಃ ಕೇಶೀ ವಿಶ್ವಾ ಭುವನಾನಿ ವಿದ್ವಾನ್‌ | 


I I | 
' ತಿರೋಧಾಯೈತೃಸಿತಂ ವಸಾನಶ್ಮುಕ್ರಮಾದತ್ತೆ ೀ ಅನುಹಾಯ 
ತೇ ದೇವಾ ಏತಂ ಮಹಾಯಜ್ಞ; ಮಪ 
ವ್ರತಮಕುರ್ವತ ತಸ್ಕಾದ್ದಿವ್ರತಃ ಸ್ಯಾದ್ಧಿ 


ಪೌರ್ಣಮಾಸ ೦ ಯಜ್ಞ ಮಗ್ನೀಷೋಮೀಯಂ[(೫)]ಪ ಪಶುಮಕುರ್ವತ 


| 
ದಾರ್ಶ್ಯಂ ಯಜ್ಞ; ಮಾಗ್ನೇಯಂ ಪಶುಮಕುರ್ವತ ವೈಶ್ವದೇವಂ ಪ್ರಾತ 


| I 
ಸ್ಸವನಮಕುರ್ವತ ವರುಣಪ್ರಘಾಸಾನ್ಮಾಧ್ಯಂದಿನಗ್‌ಂ ಸವನಗ್‌ಂ 


| I 
ಸಾಕಮೇಧಾಸ್ಪಿತೃಯಜ್ಞಂ ತ್ರ್ಯಂಬಕಾಗ್‌ಂಸ್ತೃತೀಯಸವನಮಕುರ್ವತ 


I 
ತಮೇಷಾಮಸುರಾ ಯಜ್ಞಮನ್ವವಾಜಿಗಾಗ್‌ 


I I | 
ಯ ಏವಂ ವಿದ್ವಾನ್ಗೊ ಇೇಮೇನ ಯಜತೇ ಭವತ್ಯಾತ್ಮನಾ 


| 
ಪರಾಂ5ಸ್ಕ ಭ್ರಾತೃವ್ಯೋ ಭವತಿ ॥೬। 


| I | 
ಅಪಶ್ಯಂತೋತಗ್ನೀಷೋಮೀಯಮಾತ್ಮನಾ ಪರಾ ತ್ರೀಣಿ ಚ॥21 


I | Il | 
ಪರಿಭೂರಗ್ನಿಂ ಪರಿಭೂರಿಂದ್ರಂ ಪರಿಭೂರ್ವಿಶ್ವಾನ್ಹೆ ೇೀವಾನ್ಪ ರಿಭೂ 


| | 
ರ್ಮಾಗ್‌ಂ ಸಹ ಬ್ರಹ್ಮವರ್ಚಸೇನ ಸ ನಃ ಪವಸ್ವ ಶಂಗವೇ ಶಂ 
I. I | 
ಜನಾಯ ಶಮರ್ವತೇ ಶಗ್‌ಂ ರಾಜನ್ನೋಷಧೀಭ್ಯೋಜ್ಛಿನ್ನಸ್ಯ ತೇ 
| 
ರಯಿಪತೇ ಸುವೀರ್ಯಸ್ಥ ರಾಯಸ್ಪೋಷಸ್ಯ ದದಿತಾರಃ ಸ್ಯಾಮ 


I I | j 
ತಸ್ಕ ಮೇ ರಾಸ ತಸ್ಯ ತೇ ಭಕ್ಷಿ ೀಯ ತಸ್ಯ ತ ಇದಮುನ್ಮೃಜೇ | 


[ | | 
ಪ್ರಾಣಾಯ ಮೇ ವರ್ಚೋದಾ ವರ್ಚಸೇ ಪವಸ್ವಾಪಾನಾಯ 


| 
ವ್ಯಾನಾಯ ವಾಚೇ [(೭)ದಕ್ಷಕ್ರತು]ದಕ್ಷಕ್ರತುಭ್ಯಾಂ ಚಕ್ಷುರ್ಭ್ಯಾಂ 


I 
ಮೇ ವಚೋದೌ ವರ್ಚಸೇ ಪವೇಥಾಗ್‌ಂ ಶ್ರೋತ್ರಾಯಾ 


ಬಿ 


ಆ 


I I 
ತ್ಮನೇ೦ಗೇಭ್ಯ ಆಯುಷೇ ವೀರ್ಯಾಯ ವಿಷ್ಣೋರಿಂದ್ರಸ 


| 
ವಿಶ್ವೇಷಾಂ ದೇವಾನಾಂ ಜಠರಮಸಿ ವರ್ಚೊೋದಾ ಮೇ 


Il | 
ವರ್ಚಸೇ ಪವಸ್ವ ಕ ಕೋ ನಾಮ ಕಸ್ಮೈ ತ್ವಾ ಕಾಯತಾ 


ಯಂ ತ್ವಾ ಸೋಮೇನಾತೀತೃಪಂ ಯಂ ತ್ವಾ ಸೋಮೇನಾಮೀ 
I | 

ಮದಗ್‌ಂ ಸುಪ್ರಜಾಃ ಪ್ರಜಯಾ ಭೂಯಾಸಗ್‌ಂ ಸುವೀರೋ ವೀರೈ 
I Il 

ಸ್ಪುವರ್ಚಾ ವರ್ಚಸಾ ಸುಪೋಷಃ ಪೋಷೈರ್ವಿಶ್ವೇಭ್ಯೋ ಮೇ 
| 

ರೂಪೇಭ್ಯೋ ವಚ್ಚೋದಾ[ವಚ್ಚೋದಾಃ(೮)]ವರ್ಚಸೇ ಪವಸ್ತ 

I |. I I 
ತಸ್ಯ ಮೇ ರಾಸ ತಸ್ಯ ತೇ ಭಕ್ಷೀಯ ತಸ್ಯ ತ ಇದಮುನ್ಮೃಜೇ | 
ಷ ವೈ ಪಾತ್ರಿಯಃ ಪ್ರಜಾಪತಿರ್ಯಜ್ಞಃ 


ಲೆ 


| I I 
ಪ್ರಜಾಪತಿಸ್ತಮೇವ ತರ್ಪಯತಿ ಸ ಏನಂ ತೃಪ್ರೋ ಭೂತ್ಯಾಇಭಿ 


Il Il | 
ಪವತೇ ಬ್ರಹ್ಮವರ್ಚಸಕಾಮೋಇವೇಕ್ಷೇ ತೈಷ ವೈ ಪಾತ್ರಿಯಃ 


I 
ಜಾಪತಿರ್ಯಜ್ಞ್ಯ ಪ್ರಜಾಪತಿಸ್ತಮೇವ ತರ್ಪಯತಿ ಸ ಏನಂ 


ಬ್ರಹ್ಮವರ್ಚಸೇನಾಭಿಪವತ ಆಮಯಾ!..ಯಾವೀ(೯) 


ಆಳೆ 


|| | | 
ಕ್ಷೇ ]ವ್ಯವೇಕ್ಷಿ. ತೈಷ ವೈ ಪಾತ್ರಿಯಃ ಪ್ರಜಾಪತಿರ್ಯಜ್ಯಃ ಪ್ರಜಾ 


I 
9 ಇ ಇ 
ಪಾತ್ರಿಯಃ ಪ್ರಜಾಪ 


2130 


I I Il 
ವಾಚೋ ದಕ್ಷಕ್ರತುಭ್ಯಾಂ ಚಕ್ಪು ರ್ಭ್ಯಾಗ್‌ಂ ಶ್ರೋತ್ರಾಭ್ಯಾಮಾತ್ಮ 
Il I I I 
ನೋಂಂಗೇಭ್ಯ ಆಯುಷೋಇಂತರೇತಿ ತಾಜಕ್ಟ ಧನ್ಹತಿ loll 
ವಾಚೇ ರೂಪೇಭ್ಯೋ ವರ್ಚೊೋದಾ ಆಮಯಾವೀ ಪಂಚಚತ್ವಾರಿಗ್‌ಂಶಚ್ಚ ॥3॥ 


I | 
ಸ್ತಿ ಪರ್‌ಶುರ್ವೇದಿಃ ಪರಶುರ್ನಸ್ಸ್ಟಸ್ತಿಃ ! 


ವ 


I I 
ಯಜ್ಞಿಯಾ ಯಜ್ಞ ಕೃತಸ್ಸ ತೇ ಮಾಂಸ್ಕಿನ್‌, ಯಜ್ಞ ಉಪಹ್ವಯ 


( 


| 
ಉಪಹವೇ ಹ್ವಯಂತಾಂ ನಮೋಂಗ್ನಯೇ ಮಖಫ್ನೇ ಮಖಸ್ಯ ಮಾ 


| | 
ಯಶೋತರ್ಯಾದಿತ್ಯಾಹವನೀಯಮುಪತಶಿಷ್ಠತೇ ಯಜೊ « ವೆ 
yl id ಎ ಣ್ಗಾ ಲಿ 


2 

ಬಃ 

2 

2 

ಬಃ 

ನ 

9] ಮಖೋ [ಮಖಃ(೧೧)] ಯಜ್ಞಂ ವಾವ ಸ ತದಹನ್ವಸ್ಮಾ ಏವ 

೫ = | > ನ್‌ನ್ತಸ್ಮಾ ಆ 
| | || 

ಈ ನಮಸ್ಕೃತ್ಯ ಸದಃ ಪ್ರಸರ್ಪತ್ಯಾತ್ಮನೋಂನಾರ್ತ್ಮೈ ನಮೋ 

ಸಃ | | || 

೫ ರುದ್ರಾಯ ಮಖಘ್ನೇ ನಮಸ್ಕೃತ್ಯಾ ಮಾ ಪಾಹೀತ್ಯಾಗ್ನೀಧ್ರಂ 

XX 

ಸಃ 

72 

XX 

XX 

XX 

XX 

XX 


I I [| 
ತಸ್ಮಾ ಏವ ನಮಸ್ಕೃತ್ಯ ಸದಃ ಪ್ರಸರ್ಪತ್ಯಾತ್ಮನೋತನಾರ್ತ್ಯೈೈ 


| | | 
ನಮ ಇಂದ್ರಾಯ ಮಖಫ_್ನ ಇಂದ್ರಿಯಂ ಮೇ ವೀರ್ಯಂ ಮಾ 


EET EEE ಸಃ ಸಂ ಸಃ 


ಆ 


೫೫ 
XX 
XX 
೫೫ 
XX 
ಸಃ 
ಸಃ 
ಸಃ 
ಸಃ 
XX 
XX 
ಸಃ 
೫೫ 
ಸಃ 
ಸಃ 
ಸ 
ಸಃ 
ಸಃ 
ಸಃ 
ಸಃ 
ಸಃ 
XY 
ಸಃ 
ಸಃ 
ಸಃ 
ಸಃ 
ಸಃ 
ಸಃ 
ಸಃ 
ಸಃ 
XY 
ಸಃ 
ಸಃ 
ಸಃ 
ಸಃ 
ಸ 
ಸಃ 
ಸಃ 
ಸ 
ಸಃ 
xX 
ಸಃ 
ಸಃ 
XY 
ಸಃ 


| | I | 
ನಿರ್ವಧೀರಿತಿ ಹೋತ್ರೀಯಮಾಶಿಷಮೇವೈತಾಮಾಶಾಸ್ತ್ರ ಇಂದ್ರಿಯಸ್ಸ 
I I I 
ವೀರ್ಯಸ್ಯಾನಿರ್ಧಾತಾಯ ಯಾ ವೈ [(೧೨)] ದೇವತಾಸ್ಸದಸ್ಯಾರ್ತಿ 


ಬ 


I I I 
ಮಾರ್ಪಯಂತಿ ಯಸ್ತಾ ವಿದ್ವಾನ್ನ ಸರ್ಪತಿ ನ ಸದಸ್ಯಾರ್ತಿಮಾರ್ಭತಿ 


ನಮೋಂಗ್ನಯೇ ಮಖಫಘ್ನ ಇತ್ಯಾಹೈತಾ ವೈ ದೇವತಾಸ್ಸದಸ್ಯಾರ್ತಿ 
ಮಾರ್ಪಯಂತಿ ತಾ ಯ ಏವಂ ವಿದ್ವಾನ್ರಸರ್ಪತಿ ನ ಸದಸ್ಯಾರ್ತಿ 
ಮಾರ್ಥತಿ ದೃಢೇ ಸೃಶ್ವಿಭಿರೇ ಸಮೀಚೀ ಮಾಂಗ್‌ಂಹಸಸ್ಟಾ ತಗ್‌ಂ 
ಸೂರ್ಯೋ ಮಾ ದೇವೋ ದಿವ್ಯಾದಗ್‌ಂಹಸಸ್ಪಾತು ವಾಯು 
ರಂತರಿಕ್ಷಾ [ಅಂತರಿಕ್ಷಾತ್‌(೧೩)ಆಗ್ನಿ)ದಗಿ ಪೃಥಿವ್ಯಾ ಯಮಃ 
ಪಿತೃಭ್ಯಃ ಸರಸ್ವತೀ ಮನುಷ್ಯೇಭ್ಯೋ ದೇವೀ ದ್ವಾರೌ ಮಾ ಮಾ 


ಗಿ 


ಸಂತಾಪ್ತಂ ನಮಸ್ಸದಸೇ ನಮಸ್ಸದಸಸ್ಪತಯೇ ನಮಸ್ಸಖೀನಾಂ 


| 
ಪ್ರರೋಗಾಣಾಂ ಚಕ್ಬುಷೇ ನಮೋ ದಿವೇ ನಮಃ ಪೃಥಿವ್ಯಾ ಅಹೇ 


ದೈ 


I | I I 
ಧಿಷವ್ಯೋದತಸ್ತಿ ಷ್ಠಾನ್ಯಸ್ಯ ಸದನೇ ಸೀದ ಯೋಜಸ್ಮತ್ಪಾಕತರ 
| Il 
ಉನ್ನಿವತ ಉದುದ್ವತಶ್ಚ ಗೇಷಂ `ಪಾತಂ ಮಾ ದ್ಯಾವಾಪೃಥಿವೀ 


I 
ಅದ್ಯಾಹ್ನಸ್ಸದೋ ವೈ ಪ್ರಸರ್ಪತಂ((೧೪)]ಪಿತರೋನು ಪ್ರಸರ್ಪಂತಿ 


ಂತ ಪಿತರಃ ಪಿತೃಮಾನಹಂ ಯುಷ್ಮಾಭಿರ್ಭೂಯಾ 
ಸಗ್‌ಂ ಸುಪ್ರಜಸೋ ಮಯಾ ಯೂಯಂ ಭೂಯಾಸ್ತೆ ತಿ ತೇಭ್ಯ ಏವ 
ರ್ಪತ್ಯಾತ್ಮನೋತನಾರ್ತೈ 9 osll 
ಮಖೋ ವಾ ಅಂತರಿಕ್ಷಾತ್ರಸರ್ಪಂತಂ ತ್ರಯಸ್ವಿಗ್‌ಂಶಚ್ಚ ॥ 41॥ 

ಭಕ್ಷೇ ಹಿ ಮಾಂವಿಶ ದೀರ್ಫಾಯುತ್ವಾಯ ಶಂತನುತ್ನಾ ಯ 

`ರಾಯಸ್ಪೋಷಾಯ ವರ್ಚಸೇ ಸುಪ್ರಜಾಸ್ತಾ 
ಪ್ರರೋವಸೋ ಪ್ರಿಯೋ ಮೇ ಹೃದೋಸಸ್ಕಶ್ವಿನೋಸ್ವಾ 3 
ಬಾಹುಭ್ಯಾಗ್‌ಂ ಸಫ್ಯಾಸಂ ನೃಚಕ್ಷ ಸಂ ತ್ವಾ ದೇವ ಸೋಮ ಸುಚಕ್ಷಾ 
ಅವಖ್ಯೇಷಂ ಮಂದ್ರಾ*ಭಿಭೂತಿ: ಕೇತುರ್ಯಜ್ಞಾ; ನಾಂ ವಾಗ್ದುಷಾಣಾ 
ಸೋಮಸ್ಯ ತೃಪ್ಶತು ಮಂದ್ರಾ ಸ್ವರ್ವಾಚ್ಯದಿತಿರನಾಹತಶೀಷ್ಟಿ ೯ೀ 


I 
ವಾಗ್ದುಷಾಣಾ ಸೋವಸ್ಯ ತೃಪ್ಯತ್ವೇಹಿ ವಿಶ್ವಚರ್‌ಷಣೇ [(೧೫)] 


ಶಂಭೂರ್ಮಯೋಭೂಸ್ಸ ಸಿ ಮಾ ಹರಿವರ್ಣಿ ಪ್ರಚರ ಕ್ರತ್ವೇ 


| I 
ದಕ್ಷಾಯ ರಾಯಸ್ಟೋಷಾಯ ಸುವೀರತಾಯೈ ಮಾಮಾ 


I I 
ಶುಷ್ಮಾಯಾಯುಷೇ ವರ್ಚಸೇ | ವಸುಮದ್ಗಣಸ್ಯ ಸೋಮ ದೇವ ತೇ 


I I | | 
ಮತಿವಿದಃ ಪ್ರಾತಸ್ಸವನಸ್ಯ ಗಾಯತ್ರಛಂದಸ ಇಂದ್ರಪೀತಸ್ಯ 
I | I 
ನರಾಶಗ್‌ಂಸಪೀತಸ್ಯ ಪಿತೃಪೀತಸ್ಯ ಮಧುಮತ ಉಪಹೂತಸ್ಯೋಪ 


ಣಸ್ಯ ಸೋಮ ದೇವ ತೇ ಮತಿ 


ಸ್ಕೋಪಹೂತೋ ಭಕ್ಷಯಾಮ್ಯಾದಿತ್ಯವದ್ಗಣಸ್ಯ ಸೋಮ ದೇವ ತೇ 


ಮತಿವಿದಸ್ತೃತೀಯಸ್ಯ ಸವನಸ್ಯ ಜಗತೀಛಂದಸ ಇಂದ್ರಪೀತಸ್ಥ 


I I I 
ನರಾಶಗ್‌ಂಸಪೀತಸ್ಯ ಪಿತೃಪೀತಸ್ಯ ಮಧುಮತ ಉಪಹೂತ 


I | 
ಸ್ಕೋಪಹೂತೋ ಭಕ್ಷಯಾಮಿ ॥ ಆ ಪ್ಯಾಯಸ್ವ ಸಮೇತು ತೇ 


I I I | 
ವಿಶ್ವತಸ್ಸೋಮ ವೃಷ್ಟಿ ಯಮ್‌ | ಭವಾ ವಾಜಸ್ಯ ಸಂಗಥೇ | ಹಿನ್ವ 


| | 
ಮೇ ಗಾತ್ರಾ ಹರಿವೋ ಗಣಾನ್ಮೇ ಮಾ ವಿತೀತೃಷಃ । ಶಿವೋ ಮೇ 


| 
ಸಪ್ತರ್‌ಷೀನುಪತಿಷ್ಠಸ್ವ ಮಾ ಮೇಠವಾಬ್ನಾಭಿಮತಿ [(೧೮)ಗಾ: 1] 


2/34 
ನಿಸಿನಿರ ದಿನಸಿ ಅವನಿ ಸಚಿ ರಿಸ ವ ವರಿ ಬನ ಬನ ಎಬ 


ಗಾಃ | ಅಪಾ ಮ ಸೋಮಮಮೃತಾ ಅಭೂಮಾದರ್ಶ್ಶ ಜ್ಯೋತಿ 
I 

ರವಿದಾಮ ದೇವಾನ್‌ | ಕಿಮಸ್ಕಾ ನ್ಶೃಣವದರಾತಿಃ ಕಿಮು ಧೂರ್ತಿ 

ರಮೃ ತ ಮತ ಸ್ಯ | ಯನ್ಮ ಆ ಆತ [ನೋ ಮಿಂದಾಂಭೂದಗ್ನಿಸ್ತ ತ್ಪುನ 


ರಾಹಾರ್ಜಾತವೇದಾ ವಿ ಚರ್‌ಷಣಿಃ | ಪುನರಗ್ಗಿ ಶ್ಚಕ್ಷುರದಾತ್ಪುನ 


ಆ 


| | | 
[(೧೯)] ಶಸ್ತೋಕ್ಸಸ್ಯ ಹರಿವತ ಇಂದ್ರಪೀತಸ್ಥ ಮಧುಮತ 


I | 
ಉಪಹೂತಸ್ಯೋಪಹೂತೋ ಭಕ್ಷಯಾಮಿ । ಆಪೂರ್ಯಾಃ ಸಾ 


೨ 


I 
ಮಾ ಪೂರಯತ ಪ್ರಜಯಾ ಚ ಧನೇನ ಚ । ಏತತ್ತೇ ತತ ಯೇ ಚ 
| 
ತ್ವಾಮನ್ವೇತತ್ತೇ ಪಿತಾಮಹ ಪ್ರಪಿತಾಮಹ ಯೇ ಚ ತ್ವಾಮನ್ವತ್ತೆ 
| I 
ಪಿತರೋ ಯಥಾಭಾಗಂ ಮಂದಧ್ವಂ ನಮೋ ವಃ ಪಿತರೋ 
| I | I 
ರಸಾಯ ನಮೋ ವಃ ಪಿತರಶ್ಮುಷ್ಮಾಯ ನಮೋ ವಃ ಪಿತರೋ 


ಜೀವಾಯ ನಮೋ ವಃ ಪಿತರಃ ₹(೨೦)] ಸ್ವಧಾಯೈ ನಮೋ ವಃ 


ಜಾರ ಘಾನ: 


ಪಿತರೋ ಮನ್ಯವೇ ನಮೋ ವಃ ಪಿತರೋ ಘೋರಾಯ ಪಿತರೋ 


ನ 
p 
HITT TATTOOS 


LETTE TETTEETETECETEETEEETETE ETE 


ಸ್ಥ 


|| 
ಯೇಸ್ಮಿಲ್ಲೊ €ಕೇ ಮಾಂ ತೇಂನು ಯ ಏತಸ್ಮಿನ್ಲೊ €ಕೇ ಸ ಸ್ಸ ಯೂಯಂ 
ತೇಷಾಂ ವಸಿಷ್ಠಾ ಭೂಯಾಸ್ತ ಯೀಂಸ್ಮಿಶ್ಲೋಕೇಂಹಂ ತೇಷಾಂ 


I | ) 
ವಸಿಷ್ಠೋ ಭೂಯಾಸಂ ಪ್ರಜಾಪತೇ ನ ತ್ವದೇತಾನ್ಯನ್ಯೋ ವಿಶ್ವಾ 


I | 
ಜಾತಾನಿ ಪರಿ ತಾ ಬಭೂವ ॥ [(೨೧)] ಯತ್ಕಾಮಾಸ್ತೆ ಜುಹುಮ 


ಸ್ಯಾಮ ಪತಯೋ ರಯೀಣಾಮ್‌ ದೇವ 


| | 
ಯೋನ ಗೋಸನಿಸ್ತಸ್ಕ ತೇ ಪಿತೃಭಿರ್ಭ 


ಶಿ 


I [ 
ವಿಶ್ವ ಚರ್‌ಷಣೇ ತ್ರಿಷ್ಟುಪ್ಪಂದಸ ಇಂದ್ರಪೀತಸ್ಯ ನರಾಶಗ್‌ಂಸಪೀತ 


I 
ಸ್ಥಾತಿಸ್ತುತಸ್ತೋಮಸ್ಕ ಜೀವಾಯ ನಮೋ ವಃ ಪಿತರೋ ಬಭೂವ 


| 
ಚತುಶ್ಚತ್ವಾರಿಗ್‌ಂಶಚ್ಚ ॥ 51 


| I || 
ಮಹೀನಾಂ ಪಯೋಪಖಸಿ ವಿಶ್ವೇಷಾಂ ದೇವಾನಾಂ ತನೂರ್‌ 


‘1 | 
ಯಧ್ಯಾಸಮದ್ಯ ಪೃಷತೀನಾಂ ಗ್ರಹಂ ಜು ಇ ಗ್ರಹೋಸಸಿ 


ವಿಷ್ಣೋರ್‌ ಹೃದಯಮಸ್ಥೆ ೇಕಮಿಷ ವಿಷ್ಣುಸ್ತ್ವಾಂನು ವಿಚಕ್ರಮೇ 
ಭೂತಿರ್ದಧ್ನಾ ಫೃತೇನ ವರ್ಧತಾಂ ತಸ್ಕೆ ಮೇಷಷ್ಟಸ್ಯೆ ವೀತಸ್ಥ 
ದ್ರವಿಣಮಾಗಮ್ಯಾಜ್ಜೋತಿರಸಿ ವೈಶ್ವಾನರಂ ಪೃಶ್ನಿಯ್ಯೆ ದುಗ್ಗಂ 
ಯಾವತೀ ದ್ಯಾವಾಪೃಥಿವೀ ಮಹಿತ್ವಾ ಯಾವಚ್ಚ ಸಪ್ತ ಸಿಂಧವೋ 
ವಿತಸ್ಥು 1 ತಾವಂತಮಿಂದ್ರ ತೇ[ಮಿಂದ್ರ ತೇ(೨೩)]ಗ್ರಹಗ್‌ಂ ಸಹೋ 
ರ್ಜಾ ಗೃಹ್ಣಾ ಮ್ಯಸ್ತ ಎತಮ್‌ | ಯತ್ನೃಷ್ಟಶಕುನಃ ಪೃಷದಾಜ್ಯ ಮವ 


ಮೃಶೇಚ್ಛೂದ್ರಾ ಅಸ್ಕ ಪ್ರಮಾಯಕಾಸ್ಸ್ಯ್ಯ ರ್ಯಚ್ಚಾ 45ವಮ ಶೇಚ್ಚ 


ತುಷ್ಪಾದೋಸ್ಯ ಪಶವಃ ಪ್ರಮಾಯುಕಾಸ್ಪೃ್ಯರ್ಯಥ್ಸ್ಯಂದೇದ್ಯದ 
ಮಾನಃ ಪ್ರಮಾಯುಕಸ್ಸ್ಯಾತ್ವಶವೋ ವೈ ಪ ೈಷದಾಜ್ಯಂ ಪಶವೋ ವಾ 
ಏತಸ್ಯ ಸ್ಕಂದಂತಿ ಯಸ್ಕ ಪೃಷದಾಜ್ಯ ಗ್ಲ್‌ಂ ಸೃಂದತಿ ಯತ್ಸೃಷದಾಜ್ಯಂ 
ಪ್ರನಗೃಹ್ಣಾತಿ. ಪಶೂನೇವಾಸ್ಮೈ ಪುನರ್ಗೃಹಾತಿ ಪ್ರಾಣೋ 


ವೈ Kay ಪ್ರಾಣೋ ವಾ [ವೈ(೨೪)] ಏತಸ್ಯ ಸ್ಕಂದತಿ 


J 


I | I 
ಪ್ರಾಣಮೇವಾಸ್ಮ್ಮೈ ಪುನರ್ಗೃಹ್ಲಾತಿ ಹಿರಣ್ಯಮವಧಾಯ ಗೃಹ್ಣಾತ್ಯ 
| I I 
ಮೃತಂ ವೈ ಹಿರಣ್ಯಂ ಪ್ರಾಣಃ ಪೃಷದಾಜ್ಯಮಮೃತಮೇವಾಸ್ಯ 
I I I 
ಪ್ರಾಣೀ ದಧಾತಿ ಶತಮಾನಂ ಭವತಿ ಶತಾಯುಃ ಪುರುಷ 


ಈ 


ಶೃತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತ್ಯಶ್ವಮವಫ್ರಾಪ 
ಯತಿ ಪ್ರಾಜಾಪತ್ಯೋ ವಾ ಅಶ್ವಃ ಪ್ರಾಜಾಪತ್ಯಃ ಪ್ರಾಣಸ್ಸ್ಟಾ 
ದೇವಾಸ್ಮೈ ಯೋನೇಃ ಪ್ರಾಣಂ ನಿರ್ಮಿಮೀತೇ ವಿವಾ ಏತಸ್ಯ 
ಯಜ್ಞಸ್ಸಿದ್ಯತೇ ಯಸ್ಯ ಪೃಷದಾಜ್ಯಗ್ಗ್‌ಂ ಸ್ಕಂದತಿ ವೈಷ್ಣವ್ಯರ್ಚಾ 
ಪುನಗೃಹ್ಹಾ ತಿ ಯಜ್ಞೋ ವೈ ವಿಷ್ಣು ರ್ಯಜ್ಞೇನೈವ ಯಜ್ಞಗ್‌ಂ 
ಸಂತನೋತಿ 11.೨೫ 

ತೇ ಪೃಷದಾಜ್ಯಂ ಪ್ರಾಣೋ ವೈ ಯೋನೇಃ ಪ್ರಾಣಂ ದ್ವಾವಿಗ್‌ಂಶತಿಶ್ಚ 611 
ದೇವ ಸವಿತರೇತತ್ತೇ ಪ್ರಾಹ ತತ್ವಚ ಸುವ ಪ್ರಚ ಯಜ ಬೃಹಸ್ಪತಿ 


| | 
೯ಹ್ಮಾssಯುಷ್ಮತ್ಕಾ ಖಯಚೋ ಮಾ ಗಾತ ತನೂಪಾಥ್ಸಾಮ್ನಸ್ಸತ್ಕಾ 


ಬ್ರ 
| 
ವ 


ಆಶಿಷ ಸಂತು ಸತ್ಯಾ ಆಕೂತಯ ಖತಂ ಚ ಸತ್ಯಂ ಚ ವದತ ಸ್ತುತ 


2138 


| I I 
ದೇವಸ್ಯ ಸವಿತುಃ ಪ್ರಸವೇ ಸ್ತುತಸ್ಯ ಸ್ತುತಮಸ್ಕೂರ್ಜಂ ಮಹ್ಯಗ್ಗ್‌ಂ 


I T | 
ಸ್ತುತಂ ದುಹಾ ಮಾ ಮಾ ಸ್ತುತಸ್ಕ ಸ್ತುತಂ ಗಮ್ಮಾಚ್ಚಸ್ತಸ್ಥ 


ಹು 
I 
ಶಸ [ಶಸ್ತ್ರ ಮ್‌(೨೬)ಅಸ್ಯೂರ್ಜಂ]ಮಸ್ಕೂರ್ಜಂ ಮಹ್ಯಗ್‌ಂ ಸ್ತ್ರ ೦ 


ವಿ 


I I 
ದುಹಾ ಮಾ ಮಾ ಶಸ್ತಸ್ಕ ಶಸ್ತ್ರಂ ಗಮ್ಮಾದಿಂದ್ರಿಯಾವಂತೋ 
ಕ ಶಸ್ತ್ರಸ್ಯ. ಶಸ್ತ್ರ ದಿಂದ್ರಿ 


1 
ವನಾಮಹೇ ಧುಕ್ಷೀಮಹಿ ಪ್ರಜಾಮಿಷಮ್‌ | ಸಾ ಮೇ ಸತ್ಯಾಂ*ಶೀ 


| | 
ರ್ದೇವೇಷು ಭೂಯಾದ್ಭ್ರಹ್ಮವರ್ಚಸಂ ಮಾಂಂಗಮ್ಯಾತ್‌ | ಯಜ್ಞೋ 


I I 
ಬಭೂವ ಸ ಆ ಬಭೂವ ಸ ಪ್ರಜಜ್ಞೆ| € ಸ ವಾವೃಧೇ | ಸ ದೇವಾನಾ 


| 
ಮಧಿಪತಿರ್ಬಭೂವ ಸೋ ಅಸ್ಮಾಗ್‌ಂ ಅಧಿಪತೀನ್ಶರೋತು 


CATE TEES 


| | 
ವಯಗ್ಗ್‌ಂ ಸ್ಯಾಮ ಪತಯೋ ರಯೀಣಾಮ್‌ ಟ ಯಜ್ಞೋ €ವಾವೈ 


| | 
[(೨೭)] ಯಜ್ಞಪತಿಂ ದುಹೇ ಯಜ್ಞಪತಿರ್ವಾ ಯಜ್ಞಂ ದುಹೇ ಸ 


ಯಸ್ಸು ತಶಸ್ತಯೋದೋಹಮವಿದ್ವಾನ್‌, ಯಜತೇ ತಂ 


| | | 
ಯಜೋ ದುಹೇ ಸ ಇಷಾ, ಪಾಪೀಯಾನ ವತಿ ಯ ಏನಯೋ 
ಷ್ಟ ಣಾ hk °_ ‘ಊಟವ ಬ _ A 


I | | 
ರ್ದೋಹಂ ವಿದ್ವಾನ್‌ ಯಜತೇ ಸು ಯಜ್ಞಃ ೦ ದುಹೇ ಸ ಇಷ್ಟಾ | 


j 
ವಸೀಯಾನ್ಫವತಿ ಸ್ತುತಸ್ಯ ಸ್ತುತಮಸ್ಯೂರ್ಜಂ ಮಹ್ಯಗ್ಸ್‌ಂ ಸ್ತುತಂ 


ಭಟಿದ ಜಡ ಟಟಿಟಜಿರ ರಟ ಭರಟರ ಜಷರರ್ಗ್‌್ರ 


I I I 
ದುಹಾ ಮಾ ಮಾ ಸುತಸ್ಯ ಸ್ತುತಂ ಗಮ್ಯಾಚ್ಛಸ್ತ್ರಸ್ಯ ಶಸ್ತ್ರಮಸ್ಕೂರ್ಜಂ 


ಮಹ್ಯಗ್‌ಂ ಶಸ್ತ್ರಂ ದುಹಾ ಮಾ ಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿತ್ಯಾ 


ಮೆ ರಿ) 


ಹೈಷ ವೈ ಸ್ತು ತಶಸ್ತಯೋರ್ದೊೋಹಸ್ತಂ ಯ ಏವಂ ವಿದ್ವಾನ್‌, 
— — ಮ ಕತಾ ಆ ಹಾ 


ಯಜತೇ ದುಹ ಏವ ಯಜ ಮಿಷಾ ವಸೀಯಾನ ವತಿ ॥ ೨೮॥ 
ಎ ಬ ಡ್ಯ ಬವ ಭಿ 


| | 
ಶಸ ೦ ವೈ ಶಸ ಂ ದುಹಾಂ ದಾವಿಗ್‌ಂಶತಿಶ ॥7 ॥ 
ಹ _ಇಿ ಚೆ ವ ಬ 


I I I 
ಶ್ಯೇನಾಯ ಪತ್ವನೇ ಸ್ವಾಹಾ ವಟ್ಟ ಸ್ರಿ ಪಯಮಭಿಗೂರ್ತಾಯ ನಮೋ 


ವಿಷ್ಣಂಭಾಯ ಧರ್ಮಣೇ ಸ್ವಾಹಾ ವಟ್ಟ್ಟ್ವಯಮಭಿಗೂರ್ತಾಯ 


| I 
ನಮಃ ಪರಿಧಯೇ ಜನೆಪ್ರಥನಾಯ ಸ್ವಾಹಾ ವಟ್ಟ್ಟ್ವಯಮಭಿಗೂ 


I I | 
ರ್ತಾಯ ನಮ ಊರ್ಜೆೇ ಹೋತ್ರಾಣಾಗ್‌ಂ ಸ್ವಾಹಾ ವಟ್ಟ ತ ಎಯಮ 


| | 
ಭಿಗೂರ್ತಾಯ ನಮಃ ಪಯಸೇ ಹೋತ್ರಾಣಾಗ್‌ಂ ಸ್ವಾಹಾ ವಟ್ಫ್ಸ ತ 


| 
ಯಮಭಿಗೂರ್ತಾಯ ನಮಃ ಪ್ರಜಾಪತಯೇ ಮನವೇ ಸ್ವಾಹಾ 


| | 
ವಟ್ಟ್ಸ ಯಮಭಿಗೂರ್ತಾಯ ನಮ ಖುತಮೃತಪಾಸ್ಸುವರ್ವಾ 


ಟ್ಸಾ ಎಹ್‌ ವಟ್ಟ್ಸ 4ಯಮಭಿಗೂರ್ತಾಯ ನಮಸ್ತ ಸ್ರೃಂಪಂತಾಗ್‌ಂ 


ಹೋತ್ರಾ ಮಥೋಘರ್ಯತಸ್ಕ ಯಜ್ಞ, ಪತಿಮೃಷಯ ಏನಸಾ 


[ಐನಸಾ(೨೯)ಆಹುಃ)ಹುಃ | ಪ್ರಜಾ ನಿರ್ಭಕ್ಕಾ ಅನುತಪ್ಯಮಾನಾ 
ಮಧವ್ಯೌ ಸ್ತೋಕಾವಪತೌ ರರಾಧ । ಸಂನಸ್ತಾಭ್ಯಾಗ್‌ಂ ಸೃಜತು 
ವಿಶ್ವಕರ್ಮಾ ಘೋರಾ ಯಜಿಯೋ ನಮೋ ಅಸ್ವ್ವೇಭ್ಯಃ ! ಚಕು ಷೆ 
ಏಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹಿಷದ್ದ್ಯುಮನ್ನಮಃ | 
ನಮೋ ವಿಶ್ವಕರ್ಮಣೇ ಸ ಉ ಪಾತ್ವಸ್ಥಾನನನ್ಯಾಸ್ಟ್ರೋಮಪಾ 
ನ್ಮನ್ಯಮಾನಃ | ಪ್ರಾಣಸ್ಯ ವಿದ್ವಾಸ್ಥ್ಥಮರೇ ನ ಧೀರ ಏನಶ್ವಕೃವಾನ್ಮಹಿ 


I | I 
ಬದ್ಧ ಏಷಾಮ್‌ । ತಂ ವಿಶ್ವಕರ್ಮ![ವಿಶ್ನ ತ 
ಪ್ಯಂತ ಧಿಷ್ಟಿಯಾ ಇಯಂ ತೇಷಾಮವಯಾ 


I I I 
ಪಿ ೈಭ್ಛೋ ಅಭಿ ಯೇ ಮೋ ಅಖ್ಯನ್‌, ಯಜ್ಞಕೃತೋ ಯಜ್ಞಕಾಮಾ 


| | 
ಸ್ಸುದೇವಾ ಅಕಾಮಾ ವೋ ದಕ್ಷಿಣಾಂ ನ ನೀನಿಮ ಮಾನಸ್ತಸ್ಕಾದೇ 


I I Il | I 
ನಸ್ಯ ಪಾಪಯಿಷ್ಟ | ಯಾವಂತೋ ವೈ ಸದಸ್ಯಾಸ್ತೇ ಸರ್ವೇ ದಕ್ಷಿ ಣ್ಯಾ 


ಯಡ್ವೈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ತಶ್ಪ್ರೀಣಾತ್ಯಸ್ಕೇ 
ದೇವಾಸೋ ವಪುಷೇ ಚಿಕಿಥ್ಸತ ಯಮಾಶಿರಾ ದಂಪತೀ ವಾಮ 
ಮತ್ಸುತಃ | ಪುಮಾನ್ಸುತ್ರೋ ಜಾಯತೇ ವಿಂದತೇ ವಸ್ತ್ರಥ ವಿಶ್ವೇ 
ಅರಪಾ ಏಧತೇ ಗೃಹಃ ಆಶೀರ್ದಾಯಾ ದಂಪ ತೀ ವಾಮಮ್ನು: ತಾ 
ಮರಿಷ್ಟೋ ರಾಯಸ್ಸಚತಾಗ್‌ಂ ಸಮೋಕಸಾ। ಯ ಆಸಿಚತ್ಸಂದುಗ್ಥ ೦ 


I 
ಕುಂಭ್ಯಾ ಸಹೇಷ್ಟೇನ ಯಾಮನ್ನಮತಿಂ ಜಹಾತು ಸಃ। ಸರ್ಪಿರ್ರೀವೀ 


| | | 
[(2..೨)] ಪೀವರ್ಯಸ್ಥೆ ಜಾಯಾ ಪೀವಾನಃ ಪುತ್ರಾ ಅಕೃಶಾಸೋ 


ಅಸ್ಯ । ಸಹಜಾನಿರ್ಯಸ್ಸುಮಖಸ್ಯಮಾನ ಇಂದ್ರಾಯಾಶಿರಗ್‌ಂ ಸಹ 
'ಕುಂಭ್ಯಾಂದಾತ್‌ | ಆಶೀರ್ಮ ಊರ್ಜಮುತ ಸುಪ್ರಜಾಸ್ತ್ವಮಿಷಂ 
ದಧಾತು ದ್ರವಿಣಗ್‌ಂ ಸವರ್ಚಸಮ್‌ । ಸಂಜಯನ್ನೇತ್ರಾಣಿ ಸಹಸಾ 
ಮಿಂದ ಕೃಣ್ವಾನೋ ಅನ್ಯಾಗ್‌ಂ ಅಥರಾನ್ತ್ರಪತ್ನಾನ್‌ | ಭೂತಮಸಿ 
ಭೂತೇ ಮಾ ಧಾ ಮುಖಮಸಿ ಮುಖಂ ಭೂಯಾಸಂ ದ್ಯಾವಾ 
ಪೃಥಿವೀಭ್ಯಾಂ ತ್ವಾ ಪರಿಗೃಹ್ಣಾ ಮಿ ವಿಶ್ವೇ ತ್ವಾ ದೇವಾ ವೈಶ್ವಾನರಾಃ 


I I | 
[(೩೩)] ಪ್ರಚ್ಯಾವಯಂತು ದಿವಿ ದೇವಾನ್ಹ ೦ಗ್‌೦ಹಾಂತರಿಕ್ಕೆ © 


2142 
ಸ ERR ERRATA IATA TATA 7? 7೫ ೫೫ ೫ ೫2 2? 7೫? ೫? 2? ೫ 


ಚಿ 


ವಯಾಗ್‌ಂಸಿ ಪೃಥಿವ್ಯಾಂ ಪಾರ್ಥಿವಾನ್ನು; ವಂ ಧ್ರುವೇಣ ಹವಿಷಾವ 
ಸೋಮಂ ನಯಾಮಸಿ | ಯಥಾನಸ್ಗರ್ವಮಿಜ್ಜಗದಯಕ್ಷ್ಮಗ್‌ಂ 
ಸುಮನಾ ಅಸತ್‌ ಯಥಾ: ನ ಇಂದ್ರ ಇದ್ವಿಶಃ ಕೇವಲೀ 
ಸ್ಪರ್ವಾಸ್ಸಮನಸಃ ಕರತ್‌ | ಯಥಾ ನಸ್ಸರ್ವಾ ಇದ್ದಿ ಶೋಜಸ್ಕಾಕಂ 
ಕೇವಲೀರಸನ್ನ್‌ ॥೩೪॥ 
ಏನಸಾ ವಿಶ್ವಕರ್ಮನ್‌, ಯೋ ದಕ್ಷಿ ಣಾಂ ನ ಸರ್ಪಿರ್ಗ್ರೀವೀ 
ವೈಶ್ವಾನರಾಶ್ಚ ತ್ವಾರಿಗ್‌ಂಶಚ್ಚ 18॥ 
ಯದ್ವೈ ಹೋತಾಧ್ವರ್ಯಮಭ್ಯಾಹ್ವಯತೇ ವಜ್ರಮೇನವಭಿ 
ಪ್ರವರ್ತಯತ್ಯುಕ್ಕ ಶಾ ಇತ್ಯಾಹ ಪ್ರಾತಸ್ಸವನಂ ಪ್ರತಿಗೀರ್ಯ ತ್ರೀಣ್ಯೇ 
ತಾನ್ವಕ್ಷರಾಣಿ ತ್ರಿಪದಾ ಗಾಯತ್ರೀ ಗಾಯತ್ರಂ ಪ್ರಾತಸ್ಸವನಂ ಗಾಯತ್ರಿ 
ಯೈವ ಪ್ರಾತಸ್ಸವನೇ ವಜ್ರಮಂತರ್ಧತ್ತ ಉಕ್ಕಂ 'ವಾಚೀತ್ಕಾಹ 
ಮಾಧ್ಯಂದಿನಗ್‌ಂ ಸವನಂ ಪ್ರತಿಗೀರ್ಯ ಚತ್ವಾರ್ಯೆತಾನ್ಯಕ್ಷರಾಣಿ 
ಚತುಷ್ಟದಾ ತ್ರಿಷ್ಟುಪ್ತೈಷ್ಟುಭಂ ಮಾಧ್ಯಂದಿನಗ್‌ಂ ಸವನಂ ತ್ರಿಷ್ಟುಭೈವ 


| 1 
ಮಾಧ್ಯಂದಿನೇ ಸವನೇ ವಜ್ರಮಂತರ್ಧತ್ತ [...ಂತರ್ಧತ್ತೇ(೩೫)] 


4 4} 


XX 
XX 
XX 
೫೫ 
XX 
೫೫ 
XX 
XX 
೫೫ 
XX 
XX 
XX 
XX 
XX 
XX 
೫೫ 
XX 
XX 
7೫ 
೫ 
XX 
೫೫ 
XX 
೫೫ 
XX 
1X 
೫೫ 
XX 
XX 
XX 
XX 
9: 
೫೫ 
೫೫ 
೫೫ 
೫2 
XX 
XX 


| 
ಹ 


ಸ 
XY 
೫೫ 
2 
fy 
ರ್ಕ ಸು ್ಮಕಘಷಾರಾರರಾಕರರಾರರ್ಷಾಾರಾಾರ್ಷಾರರಾಾರ್ಷಾರ್ವಾರರ 


EEE EEE EEE EEE EEE TEST 


I [ 
ಪದಾ ಶಕ್ಟರೀ ಶಾಕ್ವರೋ ವಜ್ರೋ 


I I 
ವಜ್ರೇಣೈವ ತೃತೀಯಸವನೇ ವಜ್ರಮಂತರ್ಧತ್ತೇ ಬ್ರಹ್ಮ 


| I 
ವಾದಿನೋ ವದಂತಿ ಸತ್ವಾ ಅಧ್ವರ್ಯುಃ ಸ್ಯಾದ್ಯೋ ಯಥಾಸವನಂ 


೬) 


I i | 
ಪ್ರತಿಗರೇ ಛಂದಾಗ್‌ಂಸಿ ಸಂಪಾದಯೇತ್ರೇಜಃ ಪ್ರಾತಸ್ಸವನ 


I 
ತ್ಮನ್ಹಧೀತೇಂದ್ರಿಯಂ ಮಾಧ್ಯಂದಿನೇ ಸವನೇ ಪಶೂಗ್‌ಂ 


ಆ 
| | | | 
ಸ್ತೃತೀಯಸವನ ಇತ್ಯುಕ್ಕಶಾ ಇತ್ಯಾಹ ಪ್ರಾತಸ್ಸವನಂ ಪ್ರತಿಗೀರ್ಯ 


I I I 
ತ್ರೀ ತಾನ್ಯ ರಾಣಿ [(೩೬)ತ್ರಿಪದಾ ಗಾಯತ್ರೀ ಗಾಯತ್ರಂ 


I 
| ಪ್ರಾತಸ್ಸವನ ಏವ ಪ್ರತಿಗರೇ ಛಂದಾಗ್‌ಂಸಿ 


| | I I 
ತೇಜ ಏವ ಪ್ರಾತಸ್ಸವನ ಆತ್ಮನ್ನತ್ತ ಉಕ್ಕಂ ವಾಚೀತ್ಯಾಹ 


I I | 
ಮಾಧ್ಯಂದಿನಗ್‌ಂ ಸವನಂ ಪ್ರತಿಗೀರ್ಯ ಚತ್ವಾರ್ಯೇತಾನ್ಯಕ್ಷರಾಣಿ 


| I 
ಚತುಪ್ಪದಾ ತ್ರಿಷ್ಟುಪ್ರೈಷ್ಟುಭಂ ಮಾಧ್ಯಂದಿನಗ್‌ಂ ಸವನಂ 


ದ್‌ ಮಿ 


I I 
ಮಾಧ್ಯಂದಿನ ಏವ ಸವನೇ ಪ್ರತಿಗರೇ ಛಂದಾಗ್‌ಂಸಿ ಸಂಪಾದಯ 


I I | | 
ತ್ಯಥೋ ಇಂದ್ರಿಯಂ ವೈ ತ್ರಿಷ್ಟುಗಿಂದ್ರಿಯಂ ಮಾಧ್ಯಂದಿನಗ್‌ಂ ಸವನ 
| | 
[ಸವನಮ್‌(೩೭)ಇಂದ್ರಿಯ]ಮಿಂದ್ರಿಯಮೇವ ಮಾಧ್ಯಂದಿನೇ ಸವನ 
1 | 
ಅತ್ಮನ್ನತ್ತ ಉಕ್ಕಂ ವಾಚೀಂದ್ರಾಯೇತ್ಯಾಹ ತೃತೀಯಸವನಂ ಪ್ರತಿ 

I I I | 
ಗೀರ್ಯ ಸಪ್ರೈತಾನ್ಯಕ್ಷರಾಣಿ ಸಪ್ತಪದಾ ಶಕ್ಟರೀ ಶಾಕ್ಟರಾಃ ಪಶವೋ 
| I 
ಜಾಗತಂ ತೃತೀಯಸವನಂ ತೃತೀಯಸವನ ಏವ ಪ್ರತಿಗರೇ ಛಂದಾಗ್‌ಂಸಿ 
I | I 
ಸಂಪಾದಯತ್ಯಥೋ ಪಶವೋ ವೈ ಜಗತೀ ಪಶವಸ್ತೃತೀಯಸವನಂ 
| || | 
ಪಶೂನೇವ ತೃತೀಯಸವನ ಆತ್ಮನ್ಮತ್ತೆ € ಯದ್ವೈ ಹೋತಾಧ್ವರ್ಯಮ 
| | | | 
ಭ್ಯಾಹ್ವಯತ ಆವ್ಯಮಸ್ಥಿನ್ನಧಾತಿ ತದ್ಯನ್ನಾ[ತದ್ಕನ್ನ(೩೮) ಅಪಹನೀತ] 
I \ k 
ಪಹನೀತ ಪುರಾಂಸ್ಕ ಸಂವತ್ಸರಾದ್ಗ ಎಹ ಆವೇವೀರಇ್ಟೋಗ್‌ಂಸಾ 
I | 
ಮೋದ ಇವೇತಿ ಪ್ರತ್ಯಾಹ್ಮಯತೇ ತೇನೈವ ತದಪಹತೇ ಯಥಾ ವಾ 
| | i I 
ಆಯತಾಂ ಪ್ರತೀಕ್ಷ; ತ ಏವಮಧ್ವರ್ಯುಃ ಪ್ರತಿಗರಂ ಪ್ರತೀಕ್ಷತೇ 
I I I 
ಯದಭಪ್ಪತಿಗ್ರಣೀಯಾದ್ಧಥಾ:sಯತಯಾ ಸಮೃಚ್ಛತೇ ತಾದೃಗೇವ 
I 
ತದ್ಯದರ್ಧರ್ಚಾಲ್ಲುಪ್ಯೇತ ಯಥಾ ಧಾವದ್ಭ್ಯೋ ಹೀಯತೇ 


| I | 
ತಾದೃಗೇವ ತತ್ತ ಬಾಹುಗ್ವಾ ಯತ್ವಿಜಾಮುದ್ಗೀಥಾ ಉದ್ಗೀಥ 


| I 
ಏವೋದ್ಧಾತೃಣಾ[..ತೃಣಾಮ್‌(೩೯)ಯಚಃಮೃಚಃ ಪ್ರಣವ ಉಕ್ಕಿ 


Il | 
ಶಗ್‌ಂಸಿನಾಂ ಪ್ರತಿಗರೋಧ್ವರ್ಯೂಣಾಂ ಯ ಏವಂ ವಿದ್ವಾನೃತಿ 


| I 1 || k 
ಗೃಣಾತ್ಯನ್ನಾದ ಏವ ಭವತ್ಕಾಸ್ಯ ಪ್ರಜಾಯಾಂ ವಾಜೀ ಜಾಯತ 


I I 
ಇಯಂ ವೈ ಹೋತಾತಸಾವಧ್ವರ್ಯರ್ಯದಾಸೀನಶ್ವಗ್‌ಂಸತ್ಯಸ್ಕಾ 


ಇವ ಹೀಯಮಥೋ ಇಮಾಮೇವ 


ಏವ ತದ್ಲೋತಾ ನೈತ್ವಾಸ 
ಜಾ ಲ _ ಶಿ 


| I I 
ತೇನ ಯಜಮಾನೋ ದುಹೇ ಯತ್ತಿ ನ್ರತಿಗೃಣಾತ್ಯಮುಷ್ಯಾ ಏವ 


ತದಧ್ವರ್ಯನೆಣ್ಯತಿ[ನೈತಿ(೪ಂ)]ಶಿಷ್ಠತೀವಹ್ಯಸಾವಘೋ ಅಮೂ 


ಮೇವ ತೇನ ಯಜಮಾನೋ ದುಹೇ ಯದಾಸೀನಶ್ವಗ್‌ಂಸತಿ 


I I 
ತಸ್ಮಾದಿತಃಪ್ರದಾನಂ ದೇವಾ ಉಪಜೀವಂತಿ ಯತ್ತಿಷ್ಠನ್ವತಿಗ್ರಣಾತಿ 


I | 
ತಸ್ಮಾದಮುತಃಪ್ರದಾನಂ ಮನುಷ್ಯಾ ಉಪಜೀವಂತಿ ಯತ್ವಾಜಾ 


I I I || 
ಸೀನಶ್ಶಗ್‌ಂಸತಿ ಪ್ರತ್ಯಜ್ತೆಷ್ಠನ್ಹತಿಗೃಣಾತಿ ತಸ್ಮಾತ್ಟ್ರಾಚೀನಗ್‌ಂ 


I 
ರೇತೋ ಧೀಯತೇ ಪ್ರತೀಚೀಃ ಪ್ರಜಾ ಜಾಯಂತೇ ಯದ್ವೈ 


I I 
ಹೋತಾಂಧ್ವರ್ಯಮಭ್ಯಾಹ್ವಯತೇ ವಜ್ರಮೇನಮಭಿ ಪ್ರವರ್ತಯತಿ 


| 
ಪರಾಜಾವರ್ತತೇ ವಜ್ರಮೇವ ತನ್ನಿಕರೋತಿ W ೪೧॥ 


1 I I 
[ಸವನೇ ವಜ್ರಮಂತರ್ಧತ್ತೇ ತ್ರೀಣ್ಯೇತಾನ್ಯಕ್ಷ ರಾಣೀಂದ್ರಿಯಂ ಮಾಧ್ಯಂದಿ 


| I I | 
ನಗ್‌ಂ ಸವನಂ ನೋದ್ಗಾತ ತೃಣಾಮಧ್ವರ್ಯುನೆಕ್ಯತಿ ವರ್ತಯತ್ಯಷ್ಟ್‌ ಚ॥] 


ಉಪಯಾಮಗೃಹೀತೋಸಸಿ ವಾಕ್ಟಸದಸಿ ವಾಕ್ಚಾ ಭ್ಯಾಂ ತ್ತಾ ಕ್ರತು 


ಎರರ್‌ | 
| ಸ! ಶ್ರುತಸದಸಿ ils ತ್ವಾ ಕ್ರತುಪಾಭ್ಯಾ 


RRR EES ETE TERETE 


ದ್ವಿ 


ಮಸ್ಯ ಯ ಸ್ಯ  ಧ್ರುವಸ್ಥಾ ಧ್ಯಕ್ಷಾ ಭ್ಯಾಂ ಗೃಹ್ಣಾಮಿ ದೇವೇಭ್ಯ ಸ್ತ್ವ್ವಾ 


ವಿಶ್ವದೇವೇಭ್ಯ ಸ್ಯಾ ವಿಶೆ ಕ್ವೀಭ್ಯಸ್ಟ್ರ್ಯಾ ದೇವೇಭ್ಯೋ ವಿಷ್ಣವುರು 


1 
ಕ್ರಮೈಷ ತೇ ಸೋಮಸ್ತಗ್‌ಂ ರಕ್ಷ ಸ್ವ [ರಕ್ಷಸ್ವ(೪೨)]' ತಂ ತೇ 


| ] 
ದುಶ್ಚ ಕ್ಸ್ದಾ ಮಾಂವಖ್ಯನ್ಮಯಿ ವಸುಃ ಪುರೋವಸುರ್ವಾಕ್ಟಾ 
| I I 
ವಾಚಂ ಮೇ ಪಾಹಿ ಮಯಿ ವಸುರ್ವಿದದ್ವಸುಶ್ಚಕ್ಸುಷ್ಟಾಶ್ಚಕ್ಟು 
“ಖೆ 


| | I . I 
- ಮೇ ಪಾಹಿ ಮಯಿ ವಸುಸ್ಸಂಯದ್ವಸುಶ್ಯ್ರೋತ್ರಪಾಶ್ರ್ರೋತ್ರಂ 


| | 
ಮೇ ಪಾಹಿ ಭೂರಸಿ ಶ್ರೇಷ್ಠೋ ರಶ್ಮೀನಾಂ ಪ್ರಾಣಪಾಃ ಪ್ರಾಣಂ 


ದಓಜಜ ಸದ ರಜ ಜ ಭಜ ರಜ ಬಜ ಬಜ ಬಜಿ ಸಜ ಜರ ರಜ ಜಸ ಭಜರ ರಜ ರಜ ಭಜ ಭರ ಜಜ ಭರ EES Es 


ಆಳಿ ಕಚ ಬಜ ಜಿಗಿ ಜಿ ಜಟ ರಜ ಜಬ ಬಜ ಕರರ 


§ 
ಮೇ ಪಾಹಿ ಧೂರಸಿ ಶ್ರೇಷ್ಠೋ ರಶ್ಮೀನಾಮಪಾನಪಾ ಅಪಾನಂ ಮೇ 


- 
ಪಾಹಿ ಯೋನ ಇಂದ್ರವಾಯೂ ಮಿತ್ರಾವರುಣಾವಶ್ಚಿನಾವಭಿದಾಸತಿ 


ಃ ಸುವೀರಾಭಿಸ್ತರತಿ ರತಿ ವಾಜಕರ್ಮಭಿಃ 

ಮಾವಿಥ ಪ್ರ ಹೋತ್ರೇ ಪೂರ್ವ್ಯಂ ವಚೋಂಗ್ನಯೇ 

ಭರತಾ ಬ್ಬ ಹತ್‌ । ವಿಪಾಂ ಜ್ಯೋತೀಗ್‌ಂಷಿ ಬಿಚ್ಚತೇ ನ ವೇಧಸೇ ॥ 

ಗ್ನೇತ್ರಿ ತೇ ವಾಜಿನಾ ತ್ರೀ ಷಧಸ್ಥಾ ತಿಸ್ರಸ್ತೇ ಜಿಹ್ವಾ ಯತಜಾತ 

ಪೂರ್ಮೀಃ | ತಿಸ್ತ ಉ ತೇ ತನುವೋ ದೇವವಾತಾಸ್ತಾ ಭಿರ್ನಃ ಪಾಹಿ 

ಗಿರೋ ಅಪ್ರಯಚ್ಛನ್ನ್‌ । ಸಂ. ವಾಂ ಕರ್ಮಣಾ ಸಮಿಷಾ[(೪೪) 
ಹಿನೋಮೀ] ಹಿನೋಮೀಂದ್ರಾವಿಷ್ಣೂ ಅಪಸಸ್ಟಾರೇ ಅಸ್ಯ 


Il I I 
ಜುಷೇಥಾಂ ಯಜ್ಞಂ ದ್ರವಿಣಂ ಚ ಧತ್ತಮರಿಷ್ಟೈರ್ನಃ ಪಥಿಭಿಃ 


I | I 
ಪಾರಯಂತಾ | ಉಭಾ ಜಿಗ್ಯಥುರ್ನ ಪರಾ ಜಯೇಥೇ ನ ಪರಾಜಿಗ್ಯೇ 


ಕತರಶ್ವ ನೈನೋಃ ಇಂದ್ರಶ್ನ ವಿಷ್ಣೊ. ಯದಪಸ್ಥ ಎಧೀಥಾಂ ತ್ರೇಧಾ 
ಸಹಸ್ತಂ ವಿತದೈರಯೇಥಾಮ್‌ । ತ್ರೀಣ್ಯಾಯೂಗ್‌ಂಹಿ ತವ 
- ಜಾತವೇದಸ್ತಿಸ್ರ ಆಜಾನೀರುಷಸಸ್ತೆ € ಅಗ್ನೇ | ತಾಭಿರ್ದೇವಾನಾ 
ಮವೋ ಯಕ್ಷಿ ವಿದ್ವಾನಥಾ [.ನಥ(೪೫)ಭವ]ಭವ ಯಜಮಾ 
ನಾಯ ಶಂಯೋಃ | ಅಗ್ನಿಸ್ತಿ/ ಣಿ ತ್ರಿಧಾತೂನ್ಯಾ ಕ ತಿ ವಿದಥಾ ಕವಿಃ 


I I 
ಸ ತ್ರೀಗ್‌ಂರೇಕಾದಶಾಗ್‌ಂ ಇಹೆ 1 ಯಕ್ಷಚ್ಚ ಪಿಪ್ರಯಚ್ಚ ನೋ 


| | 
| ವಿಪ್ರೋ ದೂತಃ ಪರಿಷ್ಕೃತಃ । ನಭಂತಾಮನ್ಯಕೇ ಸಮೇ | 


| » I 
ಇಂದ್ರಾವಿಷ್ಣೂ ದೃಗ್‌ಂಹಿತಾಶ್ವಂಬರಸ್ಯ ನವ ಪುರೋ ನವತಿಂ ಚ 
| | | 
ಶ್ಲಥಿಷ್ಟಮ್‌ । ಶತಂ ವರ್ಚಿನಸ್ನಹಸ್ತಂ ಚ ಸಾಕಗ್‌ಂ ಹಥೋ 
I | 
ಪ್ರತ್ಯಸುರಸ್ಯ ವೀರಾನ್‌ । ಉತ ಮಾತಾ ಮಹಿಷಮನ್ನವೇನದಮೀ 


I 
ಲೆ ಎತ್ರೆಮಿಂದ್ರೋ 


I ll 

ತ್ವಾ ಜಹತಿ ಪುತ್ರ ದೇವಾಃ । ಅಥಾಬ್ರವೀದ್ದ 
| 

ಹನಿಷ್ಕನ್ಹ್ಸಖೇ ವಿಷ್ಣೋ ವಿತರಂ ವಿ ಕ್ರಮಸ್ವ ॥ ೪೬ ॥ 


ಇಷಾಂಥ ತ್ವಾ ತ್ರಯೋದಶ ಚ ॥ 11 ॥ 


I - 1 
ಯೋ ವೈ ಪವಮಾನಾನಾಂ ತ್ರೀಣಿ ಪರಿಭೂಸ್ಸ್ಮಸ್ಸೃಸ್ತಿ 


ಸಿಭಕ'ಯಿವ 
I I | 
ರ್ಭಕ್ಷೇಹಿ ಮಹೀನಾಂ ಪಯೋಸಿ ದೇವ ಸವಿತರೇತತ್ತೇ ಶ್ಯೇನಾಯ 
I 
ಯದ್ವೈ ಹೋತೋಪಯಾಮಗೃಹೀತೋಪಸಿ ವಾಕ್ಷಸತ್ವಸೋ ಅಗ್ನ 
| 
ಏಕಾದಶ ॥11॥ 


| I 
ಯೋ ವೈ ಸ್ಫ್ಯಸ್ಸ ಎಸಿಸ್ಸ ಎಥಾಯ್ಯೆ ನಮಃ ಪ್ರಮುಂಚ ತಿಷ್ಠತೀವ 


ಷಟ ತಾರಿಗ್‌೦ಶತ್‌ ॥ 460 .: ' . 
ಚ ವ ನ ಸ 


ಸೆ K ನ 1 
॥ ಯೋ ವೈ ಪವಮಾನಾನಾಂ ವಿಕ್ರಮಸ್ತ ॥ 


ಹ | 
ಹರಿಃ ಓಮ್‌ 


' ಶ್ರೀ ಕೃಷ್ಣಾರ್ಪಣಮಸ್ತು 


ಇತಿ ತೃತೀಯಕಾಂಡೇ ದ್ವಿತೀಯಪ್ರಶ್ನಃ 


ತೃತೀಯಕಾಂಡಃ 


ತೃತೀಯಃ ಪ್ರಶ್ನಃ 


I I 
ಅಗ್ನೇ ತೇಜಸ್ಪಿನ್ತೆ ಜಸ್ವೀ ತ್ವಂ ದೇವೇಷು ಭೂಯಾಸ್ತೇಜಸ್ವಂತಂ 


| | | | 
ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ದೀಕ್ಷಾ ಯೈ 


| I 
ಚ ತ್ವಾ ತಪಸಶ್ಚ ತೇಜಸೇ ಜುಹೋಮಿ ತೇಜೋವಿದಸಿ ತೇಜೋ 


| 
ಮಾ ಮಾ ಹಾಸೀನ್ಮಾಹಂ ತೇಜೋ ಹಾಸಿಷಂ ಮಾ ಮಾಂ ತೇಜೋ 


| | 
ಹಾಸೀದಿಂದ್ರೌಜಸ್ವಿನ್ನೋಜಸ್ವೀ ತ್ವಂ ದೇವೇಷು ಭೂಯಾ 


| I I 
ಓಜಸ್ವಂತಂ ಮಾಮಾಯುಷ್ಕಂತಂ ವರ್ಚಸ್ವಂತಂ ಮನುಷ್ಯೇಷು 


I 
ಕನಿ ಬಜ್ನಣತ್ಸ ಸ್ಪಾ ಕ 


| 
ಸ್ಯ ಚೌ[ಕ್ಷತ್ರಸ್ಯ ಚ(೧)ಓಜಸೇ]ಜಸೇ 


| | 
ಜುಹೋಮ್ಯೋಜೋವಿದಸ್ಕೋಜೋ ಮಾ ಮಾ ಹಾಸೀನ್ಮಾಂಹ 


I I 
ಮೋಜೋ ಹಾಸಿಷಂ ಮಾ ಮಾಮೋಜೋ ಹಾಸೀತ್ಸೂರ್ಯ 


I | 
ಭ್ರಾಜಸ್ವಿನ್ಸಾಜಸ್ಟೀ ತ್ವಂ ದೇವೇಷು ಭೂಯಾ ಭ್ರಾಜಸ್ವಂತಂ ಮಾ 


I I 
ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ವಾಯೋಶ್ಚ 


| I I 
ತ್ವಾಂಪಾಂ ಚ ಭ್ರಾಜಸೇ ಜುಹೋಮಿ ಸುವರ್ವಿದಸಿ ಸುವರ್ಮಾ ಮಾ 


| 
ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ 


| I 
ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ 


ಭ್ರಾಜೋ ದಧಾತು ॥ ೨॥ 


ಕತ್ರೆಸ್ಥ ಚ ಮಯಿ ತ್ರಯೋವಿಗ್‌ಂಶಶಿಶ್ಚ ॥1॥ 
1 
ವಾಯುರ್‌ ಹಿಂಕರ್ತಾಂಗ್ನಿಃ ಪ್ರಸ್ತೋತಾ ಪ್ರಜಾಪತಿಸ್ಸಾಮ 
| I | | I 
ಬೃಹಸ್ಪತಿರುದ್ದಾ ತಾ ವಿಶ್ವೇದೇವಾ ಉಪಗಾತಾರೋ ಮರುತಃ 
I I 
ಪ್ರತಿಹರ್ತಾರ ಇಂದ್ರೋ ನಿಧನಂ ತೇ ದೇವಾಃ ಪ್ರಾಣಭೃತಃ ಪ್ರಾಣಂ 
I I I | 
ಮಯಿ ದಧತ್ವೇತದ್ವೆ ೮ ಸರ್ವಮಧ್ವರ್ಯುರುಪಾಕುರ್ವನ್ನುದ್ಗಾತೃಭ್ಯ 
| I I 
ಉಪಾಕರೋತಿ ತೇ ದೇವಾಃ ಪ್ರಾಣಭೃತಃ ಪ್ರಾಣಂ ಮಯಿ ದಧ 
I I | I 
ತ್ವಿತ್ಯಾಹೈತದೇವ ಸರ್ವಮಾತ್ಮನ್ನ ತ್ತ ಇಡಾ ದೇವಹೂರ್ಮನು 
| 1 | 
ರ್ಯಜ್ಞನೀಬಕಹಸ ತಿರುಕ್ಲಾಮದಾನಿ ಶಗ್‌ಂಸಿಷದ್ದಿಶ್ಲೇ ದೇವಾ 
ಗ ಲ್‌ ವ್‌ ಚಕ್ಕ 


|| | 1 
(೩)ಸೂಕ್ತವಾಚಃ]ಸ್ಸೂಕ್ತವಾಚಃ ಪೃಥಿವಿ ಮಾತರ್ಮಾ ಮಾ ಹಿಗ್‌ಂಸೀ 


ರ್ಮದು ಮನಿಷ್ಯೇ ಮಧು ಜನಿಷ್ಯೇ ಮಧು ವಕ್ಷಾ ಮಿ ಮಧು 
ವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗ್‌ಂ 

ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತಂ ಮಾ ದೇವಾ ಅವನ್ನು 
| ಶೋಭಾಯ್ಕೆ ಪಿತರೋಂನು ಮದಂತು ॥ ೪॥ 

ಶಗ್‌ಂಸಿಷದ್ವಿಶ್ವೇ ದೇವಾ ಅಷ್ಟಾವಿಗ್‌ಂಶತಿಶ್ಚ W 2 Wl 

| ವಸವಸ್ತಾ ys ಪ್ರವೃಹಂತು ಗಾಯತ್ರೇಣ ಛಂದಸಾಂಗ್ನೇಃ ಪ್ರಿಯಂ 
ಪಾಥ', ಉಪೇಹಿ ರುದ್ರಾಸ್ತ್ವಾ ಪ್ರವೃಹಂತು ತ್ರೆ ಪಷ್ಟುಭೇನ 
ಛಂದಸೇಂದ್ರಸ್ಯ ಪ್ರಿಯಂ ಪಾಥ ಉಪೇಹ್ಯಾದಿತ್ಯಾಸ್ತಾ | ಪ್ರವೃಹಂತು 
ಜಾಗತೇನ ಛಂದಸಾ ವಿಶ್ಲೇಷಾಂ ದೇವಾನಾಂ ಪ್ರಿಯಂ ಪಾಥ 
ಉಪೇಹಿ ಮಾಂದಾಸು ತೇ ಶುಕ್ರ ಶುಕ್ರಮಾಧೂನೋಮಿ ಭಂದನಾಸು 
ಕೋತನಾಸು ನೂತನಾಸು ರೇಶೀಷು ಮೇಷೀಷು ವಾಶೀಷು 
ವಿಶ್ವಭೃತ್ಸು ಮಾಧ್ವೀಷು ಕಕುಹಾಸು ಶಕ್ತರೀಷು [(೫)] ಶುಕ್ರಾಸು ತೇ 
ಶುಕ್ರ ಶುಕ್ರಮಾಧೂನೋಮಿ ಶುಕ್ರಂ ತೇ ಶುಕ್ರೇಣ ಗೃಹ್ಲಾ. ಮೃಹ್ನೋ 


| I } 
ರೂಪೇಣ ಸೂರ್ಯಸ್ಯ ರಶ್ಮಿಭಿಃ । ಆಂಸ್ಮಿಸ್ನುಗ್ರಾ ಅಚುಚ್ಯವುರ್ದಿ ವೋ 


I 
ಧಾರಾ ಅಸಶ್ಚತ । ಕಕುಹಗ್‌ಂ ರೂಪಂ ವೃಷಭಸ್ಥ ರೋಚತೇ. 
I | 
ಬೃಹತ್ಪೋಮಸ್ಟೋಮಸ್ಯ ಪುರೋಗಾಶ್ವುಕ್ರಶ್ಶುಕ್ರಸ್ಕ ಪುರೋಗಾಃ 
|| I I 
ಯತ್ತೇ ಸೋಮಾದಾಭ್ಯಂ ನಾಮ ಜಾಗೃವಿ ತಸ್ಮೈ ತೇ ಸೋಮ 
I | 
ಸೋಮಾಯ ಸ್ವಾಹೋಶಿಕ್ಟಂ ದೇವ ಸೋಮ ಗಾಯತ್ರೇಣ 


I I 
ಛಂದಸಾಂಗ್ಡೇಃ [(೬)] ಪ್ರಿಯಂ ಪಾಥೋ ಅಪೀಹಿ ವಶೀ ತ್ವಂ ದೇವ 


I ll 
ಸೋಮ ತ್ರೈಷ್ಟುಭೇನ ಛಂದಸೇಂದ್ರಸ್ಯ ಪ್ರಿಯಂ ಪಾಥೋ ಅಪೀಹ್ಯ 


I I I 
ಸ್ಮತ್ಸಖಾ ತ್ವಂ ದೇವ ಸೋಮ ಜಾಗತೇನ ಛಂದಸಾ ವಿಶ್ವೇಷಾಂ 


ದ್ರಾಗ್ನೀ ಮೇ ವರ್ಚಃ ಕೃಣುತಾಂ ವರ್ಚಸ್ಸೋಮೋ 
| ವಟೋ ಮೇ ವಿಶ್ವೇದೇವಾ ವರ್ಜೋ ಮೇ 

I 
ಧತ್ತಮಶ್ವಿನಾ | ದಧನ್ವೇ ವಾ ಯದೀಮನು ವೋಚದ್ಭಹ್ಮಾಣಿ ವೇರು 


1 I I 
ತ್‌ | ಪರಿ ವಿಶ್ವಾನಿ ಕಾವ್ಯಾ ನೇಮಿಶ್ಚಕ್ರಮಿವಾಭವತ್‌ 1೭| 


I 
ಶಕ್ವರೀಷ್ಟಗ್ನೇರ್ಬೃಹಸ್ಪತಿಃ ಪಂಚವಿಗ್‌ಂಶತಿಶ್ಚ ॥ 3 ॥ 


PERTTI 5:25:33 :ಸ:ಹಎ ಎ ಪಿಲಿ 


AARNE 


| I I I 
ಏತದ್ವಾ ಅಪಾಂ ನಾಮಧೇಯಂ ಗುಹ್ಯಂ ಯದಾಧಾವಾ ಮಾಂದಾಸು 
| | 1 
ತೇ ಶುಕ್ರ ಶುಕ್ರಮಾಧೂನೋಮೀತ್ಯಾಹಾಪಾಮೇವ ನಾಮಧೇಯೇನ 
I I I | 
ಗುಹ್ಯೇನ ದಿವೋ ವೃಷ್ಟಿಮವರುಂಧೇ ಶುಕ್ರಂ ತೇ ಶುಕ್ರೇಣ 
- 
ಗೃಹ್ಲಾಮೀತ್ಯಾಹೈತದ್ವಾ ಅಹ್ನೋ ರೂಪಂ ಯದ್ರಾತ್ರಿಸ್ಸೂ ರ್ಯಸ್ಯ 
| 
ರಶ್ಮಯೋ ವೃಷ್ಟ್ಯಾ ಈಶತೇಂಹ್ನ ಏವ ರೂಪೇಣ ಸೂರ್ಯಸ್ಯ 
| I | 
ರಶ್ಮಿಭಿರ್ದಿವೋ ವೃಷ್ಟಿಂ ಚ್ಯಾವಯತ್ಯಾಂಸ್ಮಿನ್ನುಗ್ರಾ [..ನ್ನುಗ್ರಾಃ(ಆ) 
1 I 
ಅಚುಚ್ಯವು]ಅಚುಚ್ಯವುರಿತ್ಯಾಹ | ಯಥಾಯಜುರೇವೈತತ್ಯಕುಹಗ್‌ಂ 
| | I | 
ರೂಪಂ ವೃಷಭಸ್ಯ ರೋಚತೇ ಬೃಹದಿತ್ಯಾಹೈತದ್ವಾ ಅಸ್ಯ 
I 
ಕಕುಹಗ್‌ಂ ರೂಪಂ ಯದ್ವೃಷ್ಟೀ ರೂಪೇಣೈವ ವೃಷ್ಟಿಮವರುಂಧೇ 
| || 
ಯತ್ತೇ ಸೋಮಾದಾಭ್ಯಂ ನಾಮ ಜಾಗೃವೀತ್ಯಾಹೈಷ ಹ ವೈ ಹವಿಷಾ 
Il 
ಹವಿರ್ಯಜತಿ ಯೋತದಾಭ್ಯಂ ಗೃಹೀತ್ವಾ ಸೋಮಾಯ ಜುಹೋತಿ 


| | | 
ಪರಾ ವಾ ಏತಸ್ಯಾಯುಃ ಪ್ರಾಣ ಏತಿ [...ಏತಿ(೯)] ಯೋಗ್‌ಂಶುಂ 


ಶಿ I 
ಗೃಹ್ಣಾತ್ಕಾ ನಃ ಪ್ರಾಣ ಏತು ಪರಾವತ ಇತ್ಯಾಹಾಯುರೇವ 


I I 1 | I 
ಪ್ರಾಣಮಾತ್ಮವ್ಹ ತ್ರೇಳಮೃತಮಸಿ ಪ್ರಾಣಾಯ ತ್ವೇತಿ ಹಿರಣ್ಯಮಭಿವ್ಯ 


ಬೋಜ 5282525257 525:382525:5:5:5:525252525: 5: 5252525252 5252 5252 52525285252 5:52 52 52522285 2) 


I I | | I 
ನಿತ್ಯಮೃತಂ ವೈ ಹಿರಣ್ಯಮಾಯುಃ ಪ್ರಾಣೋ*ಮೃತೇನೈವಾಯು 
I I I 
ರಾತ್ಮನ್ನತ್ತೇ ಶತಮಾನಂ ಭವತಿ ಶತಾಯುಃ ಪುರುಷಶ್ಶತೇಂದ್ರಿಯ 

I | 
ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತ್ಯಪ ಉಪಸ್ಪೃಶತಿ ಭೇಷಜಂ ವಾ 

I I 
ಆಪೋ ಭೇಷಜಮೇವ ಕುರುತೇ ॥ ೧೦೪ 
ವಾಯುರಸಿ ಪ್ರಾಣೋ ನಾಮ ಸವಿತುರಾಧಿಪತ್ಯೇಂಪಾನಂ ಮೇ 

| I | 
ಇ ತ್ರಂ ನಾಮ ಧಾತುರಾಧಿಪತ್ಯ ಆಯುರ್ಮೆೇ ದಾ 
I I 
ಪಮಸಿ ವರ್ಣೋ ನಾಮ ಬೃಹಸ್ಪತೇರಾಧಿಪತ್ಕೇ ಪ್ರಜಾಂ ಮೇ 
i i 

ಯತಮಸಿ ಸತ್ಯಂ ನಾಮೇಂದ್ರಸ್ಯಾಧಿಪತ್ಯೇ ಕ್ಷತ್ರಂ ಮೇ ದಾ 


| I 
ಭೂತಮಸಿ ಭವ್ಯಂ ನಾಮ ಪಿತೃಣಾಮಾಧಿಪತ್ಯೇಃಪಾಮೋಷ- 


_ | 
ಧೀನಾಂ ಗರ್ಭಂ ಧಾ ಖತಸ್ಕ ತ್ವಾ ವ್ಯೋಮನ ಯತಸ್ಯ [(೧೧)]ತ್ವಾ 


| } I 
ವಿಭೂಮನ ಯತಸ್ಯ ತ್ವಾ ವಿಧರ್ಮಣ ಖಯತಸ್ಯ ತ್ವಾ ಸತ್ಯಾಯರ್ತಸ್ಯ 


| I } 
ತ್ವಾ ಜ್ಯೋತಿಷೇ `ಪ್ರಜಾಪತಿರ್ವಿರಾಜಮಪಶ್ಯತ್ತಯಾ ಭೂತಂ ಚ 


I I I I 
ಭವ್ಯಂ ಚಾಸೃಜತ ತಾಮೃಷಿಭ್ಯಸ್ತಿರೋತದಧಾತ್ತಾಂ ಜಮದಗ್ನಿ 


I I 
ತ್ಪೃಶ್ನಯೋ ಗೃಹ್ಯಂತೇ ಪೃಶ್ಲೀನೇವ ತೈಃ 


I I 
` ಕಾಮಾನ್‌ ಯಜಮಾನೋಇವರುಂಧೇ ವಾಯುಶಸಿ ಪ್ರಾಣೋ 


ತಾ 


I | 
ಪ್ರಾಣಃ(೧೨)]ನಾಮೇತ್ಯಾಹ ಪ್ರಾಣಾಪಾನಾವೇವಾವರುಂಧೇ 
| 


A 


| 
ಚಕ್ಷುರಸಿ ಶ್ರೋತ್ರಂ ನಾಮೇತ್ಕಾಹಾಯುರೇವಾವರುಂಧೇ ರೂಪಮಸಿ 


| | | 
ವರ್ಣೋ ನಾಮೇತ್ಕಾಹ ಪ್ರಜಾಮೇವಾವರುಂಧ ಯತಮಸಿ ಸತ್ಯಂ 


I | I | 
ನಾಮೇತ್ಯಾಹ ಕ್ಷತ್ರಮೇವಾವರುಂಧೇ ಭೂತಮಸಿ ಭವ್ಯಂ ನಾಮೇ 


ತ್ಯಾಹ ಪಶವೋ ವಾ ಅಪಾಮೋಷಧೀನಾಂ ಗರ್ಭಃ ಪಶೂನೇವಾ 


I | 
[ನೇವ(೧೩)]ವರುಂಧ ಏತಾವದ್ದೈ ಪುರುಷಂ ಪರಿತಸ್ತದೇವಾವ 


ಶಿ 


| I I 
ರುಂಧ ಖತಸ್ಕ ತ್ವಾ ವ್ಯೋಮನ ಇತ್ಯಾಹೇಯಂ ವಾ ಖತ 


| I I I I 
ವ್ಯೋಮೇಮಾಮೇವಾಭಿಜಯತ್ವೃತಸ್ಯ ತ್ವಾ ವಿಭೂಮನ ಇತ್ಯಾ 


| I I 
ಹಾಂತರಿಕ್ಷಂ ವಾ ಖತಸ್ಕ ವಿಭೂಮಾಂತರಿಕ್ಷಮೇವಾಭಿ 


I } I i I 
ಜಯತ್ಯೃತಸ್ಯ ತ್ವಾ ವಿಧರ್ಮಣ ಇತ್ಯಾಹ ದ್ಕೌರ್ವಾ ಯತಸ್ಯ ವಿಧರ್ಮ 


I 
ದಿವಮೇವಾಭಿ ಜಯತ್ಯೃತಸ್ಯ[(೧೪)]ತ್ವಾ ಸತ್ಯಾಯೇತ್ಯಾಹ ದಿಶೋವಾ 


ಸತತಾರಾರಾರಾರರಾರಾರ್ತ್ಸಾರ್ಸಾರ್ಸಾರ್ಪಾರ್ಸಾಏರ್ಸ್‌ರಾ್‌ 
’ I | | | I 
ಖಯತಸ್ಯ ಸತ್ಯಂ ದಿಶ ಏವಾಭಿ ಜಯತ್ಯೃತಸ್ಯ ತ್ವಾ ಜ್ಯೋತಿಷ 


ಇತ್ಯಾಹ ಸುವರ್ಗೋ ವೈ ಲೋಕ ಯತಸ್ಯ ಜ್ಯೋತಿಸ್ಸುವರ್ಗಮೇವ 
ಲೋಕಮಭಿಜಯತ್ಯೇತಾವಂತೋ ವೈ ದೇವಲೋಕಾಸ್ತಾ ನೇವಾಭಿ 
ಜಯತಿ ದಶ ಸಂಪದ್ಯಂತೇ ದಶಾಕ್ಷರಾ ವಿರಾಡನ್ನಂ ವಿರಾಡ್ವಿ 
ರಾಜ್ಯೇವಾನ್ನಾದ್ಯೇ ಪ್ರತಿತಿಷ್ಠತಿ ॥ ೧೫॥ 
ವ್ಯೋಮನ ಯತಸ್ಯ ಪ್ರಾಣಃ ಪಶೂನೇವ ವಿಧರ್ಮ ದಿವಮೇವಾಭಿ 
ಜಯತ್ಯೃತಸ್ಯ ಷಟ್ಜತ್ವಾರಿಗ್‌ಂಶಚ್ಚ ॥ 5 ॥ 

ದೇವಾ ವೈ ಯದ್ಯಜ್ಞೇನ ನಾವಾರುಂಧತ ತತ್ಪರೈರವಾರುಂಧತ 
ತತ್ಪರಾಣಾಂ ಪರತ್ವಂ ಯತ್ಪರೇ ಗೃಹ್ಯಂತೇ ಯದೇವ ಯಜ್ಞೇನ 
ನಾವರುಂಧೇ ತಸ್ಯಾವರುಧ್ಯೈ ಯಂ ಪ್ರಥಮಂ ಗೃಹ್ಣಾತೀಮಮೇವ 
ತೇನ ಲೋಕಮಭಿ ಜಯತಿ ಯಂ ದ್ವಿತೀಯಮಂತರಿಕ್ಟ ತೇನ ಯಂ 
ತೃತೀಯಮಮುಮೇವ ತೇನ ಲೋಕಮಭಿ ಜಯತಿ ಯದೇತೇ 
ಗೃಹ್ಯಂತ ಏಷಾಂ ಲೋಕಾನಾಮಭಿಜಿತ್ಯಾ!ಜಿತ್ಕೈ(೧೬)]ಉತ್ತರೇ 


I 8 
ಷೃಹಸ್ಸಮುತೋತರ್ವಾಂಚೋ ಗೃಹ್ಯಂತೇಇಭಿಜಿತ್ಯ್ಯವಾಮಾಟ್ಲೋ 


ಕಾನ್ಪುನರಿಮಂ ಲೋಕಂ ಪ್ರತ್ಯವರೋಹಂತಿ ಯತ್ಪೂರ್ವೆೇಷ್ಟದ 


Il | || 
ಸ್ಸ ಎತೆ! ಪರಾಂಚೋ ಗೃಹ್ಯಂತೇ ತಸ್ಮಾದಿತಃ ಪರಾಂಚ ಇಮೇ 


| | 
ಲೋಕಾ ಯದುತ್ತರೇಷ್ವಹಸ್ಸ್ವಮುತೋಂರ್ವಾಂಚೋ ಗೃಹ್ಯಂತೇ 


I I 
ತಸ್ಮಾದಮುತೋಂರ್ವಾಂಚ ಇಮೇ ಲೋಕಾಸ್ತಸ್ಮಾದಯಾತ 


I I | [ 
ಯಾಮ್ನೋ ಲೋಕಾನ್ಮನುಷ್ಯಾ ಉಪಜಿವಂತಿ ' ಬ್ರಹ್ಮವಾದಿನೋ 


[| | | 
ವದಂತಿ ಕಸ್ಮಾಢ್ಗತ್ಯಾದದ್ಭ್ಯ ಓಷಧಯಸ್ಸಂಭವಂತ್ಯೋಷಧಯೋ 


I I | 
(ಧಯಃ(೧೭)ಮನುಷ್ಯಾ1ಮನುಷ್ಯಾಣಾಮನ್ನಂ ಪ್ರಜಾಪತಿಂ ಪ್ರಜಾ 


I | 
ಇ 
ಅನು ಪ್ರಜಾಯಂತ ಇತಿ ಪರಾನನ್ವಿತಿ ಬ್ರೂಯಾದ್ಯದ್ಗ ಲಹ್ಲಾ ತ್ಯದ್ಭ | 


| | I 
ಸ್ತ್ವೌಷಧೀಭ್ಯೋ ಗೃಹ್ಣಾಮೀತಿ ತಸ್ಮಾದದ್ಭ ಸ ಓಷಧಯಸ್ಸಂ 


CATERER ETT 


| | I 
ಭವಂತಿ ಯದ್ಗೃಹ್ಲಾತ್ಕೋಷಧೀಭ್ಯಸ್ವ್ವಾ ಪ್ರಜಾಭ್ಯೋ ಗೃಹ್ಣಾಮೀತಿ 


| I | I 
ತಸ್ಮಾದೋಷಧಯೋ ಮನುಷ್ಯಾಣಾಮನ್ನಂ ಯದ್ಗ ಲಹ್ಲಾತಿ ಪ್ರಜಾಭ್ಯ 


ಕ | || | 
ಸ್ತ್ವಾ ಪ್ರಜಾಪತಯೇ ಗೃಹ್ಣಾ ಮೀತಿ ತಸ್ಮಾತ್ರ ಜಾಪತಿಂ ಪ್ರಜಾ ಅನು 


[ 
ಪಜಾಯಂತೇ ॥ ೧೮ ॥ 


ಆಲಿ 


| | | 
ಅಭಿಜಿತ್ಯಾ ಓಷಧಯೋತಷ್ಟಾಚತ್ವಾರಿಗ್‌೦ಶಚ್ಚ Il 611 


ಜಜಬಬಿಬದಬದಬಿಬದದಬಬದದಬಬದಬುಬದದಬದದದದಬಬದಬಬದಬಬದದಬದಬಬದರಡಯದ 


ಭರ ಕಡಗ ಟರ ರರ ಭಜ ಜರ ಜರರಾ್ರತ್ರ್ಯ 


I I I I 
ಪ್ರಜಾಪತಿರ್ದೇವಾಸುರಾನಸೃಜತ ತದನು ಯಜ್ಞೋ ಸೃಜ್ಯತ 

| | | I 
ಯಜ್ಞಃ ೦ ಛಂದಾಗ್‌ಂಸಿ ತೇ ವಿಷ್ಟಂಚೋ ವ್ಯಕ್ರಾಮನ್ನೊ ಫ್ಸೀತಸುರಾ 


I || 
ನನು ಯಜ್ಞೋತಪಾಕ್ರಾಮದ್ದಜ್ಞಂ ಛಂದಾಗ್‌ಂಸಿ ತೇ ದೇವಾ 
_ ಇ ಅ ಶಿ $e Kk 
I I 
ಅಮನ್ಯಂತಾಮೀ ವಾ ಇದಮಭೂವನ್‌, ಯದ್ವಯಗ್ಗ್‌ ೦ಸ್ಕೃಇತಿತೇ 
| I | I I I 
ಪ್ರಜಾಪತಿಮುಪಾಧಾವನ್ನೊ ಸ್ಸಇಬ್ರವೀತ್ರಜಾಪತಿಶ್ಚಂದಸಾಂ ವೀರ್ಯ 


Il I I 
ಮಾದಾಯ ತದ್ರಃ ಪ್ರದಾಸ್ಯಾಮೀತಿ ಸ ಛಂದಸಾಂ' ವೀರ್ಯಮಾ 


[ವೀರ್ಯಮ್‌(೧೯)ಆದಾಯ]ದಾಯ ತದೇಭ್ಯಃ ಪ್ರಾಯಚ್ಛತ್ತದನು 
ಛಂದಾಗ್‌ಂಸ್ಕಪಾಕ್ರಾಮಳ್ಳುಂದಾಗ್‌ಂಸಿ ಯಜ್ಞ; ಸ್ತ ತೋ ದೇವಾ 
ಅಭವನ್ನರಾತಸುರಾ ಯ ಏವಂ ಛಂದಸಾಂ ವೀರ್ಯಂ ವೇದಾ 
ಶ್ರಾವಯಾಸ್ತು ಶ್ರೌಷಡ್ಯಜ ಯೇ ಯಜಾಮಹೇ ವಷಟ್ಯಾರೋ 
ಭವತ್ಯಾತ್ಮನಾ ಪರಾಸ್ಯ ಭ್ರಾತೃವ್ಯೋ ಭವತಿ ಬ್ರಹ್ಮವಾದಿನೋ 
ವದಂತಿ ಕಸ್ಕೈ ಕಮದ್ವರ್ಯರಾಶ್ರಾವಯತೀತಿ ಛಂದಸಾಂ ವೀರ್ಯಾ 


I 
ಯೇತಿ ಬ್ರೂಯಾದೇತದ್ವೈ[(೨೦]ಛಂದಸಾಂ ವೀರ್ಯಮಾಶ್ರಾವ 


ಖೆ 


i 
ಯಾಸ್ತು ಶ್ರೌಷಡ್ಯಜ ಯೇ ಯಜಾಮಹೇ ವಷಟ್ಕಾರೋ ಯ ಏವಂ ವೇದ 


I I 
ಸವೀಯೆಕ್ಯರೇವ ಛಂದೋಭಿರರ್ಚತಿ ಯತ್ಶಿಂಚಾರ್ಚತಿ ಯದಿಂದ್ರೋ 


I I I 
ವೃತ್ರಮಹನ್ನಮೇಧ್ಯಂ ತದ್ಯದ್ಯತೀನಪಾವಪದಮೇಧ್ಯಂ ತದಥ 


I | I I 
ಇ 
ಕಸ್ಮಾದೈಂದ್ರೋ ಯಜ್ಞ ಆಸಗ್ಗ್‌ಂಸ್ಥಾತೋರಿತ್ಯಾಹುರಿಂದ್ರಸ್ಯ ವಾ 


I | 
ಏಷಾ ಯಜ್ಞಿಯಾ ತನೂರ್ಯದ್ಯಜ್ಞ; ಸ್ಮಾ ಮೇವ ತದ್ಯಜಂತಿ ಯ 


I 
ಏವಂ ವೇದೋಪ್ಸೈನಂ ಯಜ್ಞೋ ತ ನಮತಿ Wl ೨೧॥ 


ಸ ಛಂದಸಾಂ ವೀರ್ಯಂ ವಾ ಏವ ತದಷ್ಟ್‌ ಚ 171 


I | I 
ಆಯುರ್ದಾ ಅಗ್ನೇ ಹವಿಷೋ ಜುಷಾಣೋ ಘೃತಪ್ರತೀಕೋ 


I 
ಘೃತಯೋನಿರೇಧಿ | ಫೃತಂ ಪೀತ್ವಾ ಮಧು ಚಾರು ಗವ್ಯಂ ಪಿತೇವ 


| 4 
ಪ್ರತ್ರಮಭಿ ರಕ್ಷತಾದಿಮಮ್‌ ॥ ಆವೃಶ್ಚ್ಯತೇ ವಾ ಏತದ್ಯಜಮಾ 


I « 
ನೋಗಗ್ಗಿಭ್ಯಾಂ "ಯದೇನಯೋಶ್ಶೃತಂಕೃತ್ಯಾಥಾನ್ಯತ್ರಾವಭೃಥಮ 


ವೈ 


| I | I I 
ತ್ಯಾಯುರ್ದಾ ಅಗ್ನೇ ಹವಿಷೋ ಜುಷಾಣ ಇತ್ಯವಭೃಥಮವೈಷ್ಯ 


I | 
ಇಣ್ಲಹುಯಾದಾಹುತೆ ವ್ಲೆನೌ ಶಮಯತಿ ನಾರ್ತಿಮಾರ್ಭತಿ ಯಜ 
ಜ್ರ ರಲ "ಲ ನ್‌ ಟದ 


| | 
ಮಾನೋ ಯತ್ಯುಸೀದ([...ಸೀದಮ್‌(೨೨)ಅಪ್ರತೀ]ಮಪ್ರತೀತ್ತಂ ಮಯಿ 


ಜೆ 
ಯೇನ ಯಮಸ್ಕ ಬಲಿನಾ ಚರಾಮಿ | ಇಹೈವ ಸನ್ನಿರವದಯೇ 


| | | 
ತ್ವಾಇ5ಸಂಜುಹೋಮ್ಯಗ್ದಾದೇಕೋಹುತಾದೇಕಸ್ಸಮಸನಾದೇಕಃ 


ತೇ ನಃ ಕೃಣ್ವಂತು ಭೇಷಜಗ್‌ಂ ಸದಸ್ಸಹೋ ವರೇಣ್ಯಮ್‌ ॥ ಆಯಂ 
ನೋ ನಭಸಾ ಪುರಸ್ಸಗ್ಗ್‌ಂಸ್ಥಾನೋ ಅಭಿ ರಕ್ಷತು ಗೃಹಾಣಾಮ 
| ಸಮರ್ಯೆ ಬಹವೋ ನೋ ಗೃಹಾ ಅಸನ್ನ್‌ ॥ ಸ ತ್ವಂ ನೋ 
[ನಃ(೨೩)ನಭಸಸ್ಪತ]ನಭಸಸ್ಪತ ಊರ್ಜಂ ನೋ ಧೇಹಿ ಭದ್ರಯಾ | 
ಪುನರ್ನೋ ನಷ್ಟಮಾ ಕೃಧಿ ಪುನರ್ನೊೋ ರಯಿಮಾ ಕೃಧಿ | ದೇವ 
ಸಗ್ಗ್‌ಂಸ್ಥಾನ ಸಹಸ್ತಪೋಷಸ್ಯೇಶಿಷೇ ಸ ನೋ ರಾಸ್ತ್ರಾಜ್ಯಾನಿಗ್‌ಂ 
ರಾಯಸ್ಲೋಷಗ್‌ಂ ಸುವೀರ್ಯಗ್‌ಂ ಸಂವತ್ನರೀಣಾಗ್‌ಂ ಸ್ವಸ್ತಿಮ್‌ | 
ಅಗ್ನಿರ್ವಾವ ಯಮ ಇಯಂ ಯಮೀ ಕುಸೀದಂ ವಾ ಏತದ್ಯಮಸ್ಯ 
ಯಜಮಾನ ಆದತ್ತೇ ಯದೋಷಧೀಭಿರ್ವೇದಿಗ್ಗ್‌ಂ ಸ್ಪೃಣಾತಿ 
ಯದನುಪೌಷ್ಯ ಪ್ರಯಾಯಾದ್ಧೀವಬದ್ಧಮೇನ [ಮೇನಮ್‌(೨೪) 


ಅಮುಷ್ಠಿ] ಮಮುಷ್ಠಿಲ್ಲೊ ಕೇ ನೇನೀಯೇರನ್‌ 'ಯತ್ಸುಸೀದಮ 


} 
ಪ್ರತೀತ್ತಂ ಮಯೀತ್ಕುಪೌಷತೀಹೈವ ಸನ್‌ ಯಮಂ ಕುಸೀದಂ 


ಆಲಿ 


ಸ್ರ | 
ನಿರವದಾಯಾನೃಣಸ್ಸುವರ್ಗಶ್ಲೋಕಮೇತಿ ಯದಿ ಮಿಶ್ರಮಿವ ಚರೇ 


Il I Il 

ದಣ್ಣುಲಿನಾ ಸಕ್ತೂನ್ಪದಾವ್ಯೇ ಜುಹುಯಾದೇಷ ವಾ ಅಗ್ನಿರ್ವೈಶ್ವಾನರೋ 
1 Il I 

ಏವೈನಗ್ಗ್‌ ೦ ಸ್ವದಯತ್ಯಹ್ನಾಂ ವಿಧಾನ್ಯಾಮೇಕಾಷ್ಟಕಾ 


ಯಾಮಪೂಪಂ ಚತುಶ್ಶರಾವಂ ಪಕ್ತಾ ತ ಪ್ರಾತರೇತೇನ ಕಕ್ಚ 


ಮುಪೌಷೇದ್ಯದಿ [ದ್ಯನಿ(೨೫)1ದಹತಿ ಪ್ರಣ್ಯಸಮಂ ಭವತಿ ಯದಿ ನ 
ದಹತಿ ಪಾಪಸಮಮೇತೇನ ಹ ಸ್ಮ್ರ ವಾ ಯಷಯಃ ಪುರಾ ವಿಜ್ಞಾ ನೇನ 
ದೀರ್ಥಸತ್ರಮುಪಯಂತಿ ಯೋವಾ ಉಪದ್ರಷ್ಟಾರೆಮುಪಶ್ರೋತಾ 
ರಮನುಖ್ಯಾತಾಶೆಂ ವಿದ್ವಾನ್‌ ಯಜತೇ ಸಮಮುಷ್ಮಿಲ್ಲೋಕ 
ಇಷ್ಟಾ ಪೂರ್ತೇನ ಗಚ್ಛ ತ್ರೇಂಗ್ಗಿರ್ವಾ ಉಪದ್ರಷ್ಟಾ ವಾಯುರುಪ 
ಶ್ರೋತಾ5sದಿತ್ಯೋತನುಖ್ಯಾತಾ ತಾನ್‌ ಯ ಏವಂ ವಿದ್ವಾನ್‌ 
ಯಜತ್ತೇ ಸಮಮುಷ್ಠಿಲ್ಲೋಕ ಇಷ್ಟು ಪೂರ್ತೇನ ಗಚ್ಛತೇಂಯಂ 
ನೋ ನಭಸಾ ಪುರ [ಪುರಃ(೨೬)]ಇತ್ಯಾಹಾಗ್ನಿರ್ವೈ ನಭಸಾ 
ಪುರೋಂಗ್ನಿಮೇವ ತದಾಹೈತನ್ಮೇ ಗೋಪಾಯೇತಿ ಸ ತ್ವಂ ನೋ 


| I I 
ನಭಸಸ್ಪತ ಇತ್ಯಾಹ ವಾಯುವೈೆ ನಭಸಸ್ಪತಿರ್ವಾಯುಮೇವ 


I | | I 
ತದಾಹೈತನ್ಮೇ ಗೋಪಾಯೇತಿ ದೇವ ಸಗ್‌ಂಸಾನೇತಾಹಾಸೌ ವಾ 
ಪ ಪ nN 


I I | I 
ಆದಿತ್ಯೋ ದೇವಸ್ಸಗ್ಗ್‌ಂಸ್ಥಾನ ಅದಿತ್ಯಮೇವ ತದಾಹೈತನ್ಮೇ 


I 
ಗೋಪಾಯೇತಿ ॥ ೨೭ ॥ 


I [ | [ I | 
ಕುಸೀದಂ ತ್ವಂ ವ ಏನಮೋಷೇದ್ಯದಿ ಪುರ ಆದಿತ್ಯಮೇವ ತದಾಹೈತನ್ಮೇ 


ಗೋಪಾಯೇತಿ 18॥ 


ಏತಂ ಯುವಾನಂ ಪರಿ ವೋ ದದಾಮಿ ತೇನ ಕ್ರೀಡಂತೀಶ್ಚರತ 


| | 
ಯೇಣ | ಮಾ ನಶ್ಶಾಪ್ತ ಜನುಷಾ ಸುಭಾಗಾ ರಾಯಸ್ಪೋಷೇಣ 


I } 
ಮರುತಾಂ ಪಿತಸ್ತದಹಂ ಗೃಣಾಮಿ । ಅನುಮನ್ಯಸ್ವ ಸುಯಜಾ 


I 
ಯಜಾಮ ಜುಷ್ಟಂ ದೇವಾನಾಮಿದಮಸ್ತು ಹವ್ಯಮ್‌ ॥ ದೇವಾನಾ 


I I 
ಮೇಷ ಉಪನಾಹ ಆಸೀದಪಾಂ ಗರ್ಭ ಓಷಧೀಷು ನ್ಯಕ್ತಃ 


| I | 
ಸೋಮಸ್ಯ ದ್ರಪ)ಮವೃಣೀತ ಪೂಷಾ [(೨೮)] ಬೃಹನ್ನದ್ರಿರಭವ 


| | 
ತ್ರ ದೇಷಾಮ್‌ ॥ ಪಿತಾ ವಥ್ಸಾನಾಂ ಪತಿರಫ್ಲಿಯಾನಾಮಥೋ ಪಿತಾ 


I | | 
ಮಹತಾಂ ಗರ್ಗರಾಣಾಮ್‌ । ವಥ್ಸೋ ಜರಾಯು ಪ್ರತಿಧುಕ್ಷೀಯೂಷ 


I I I | 
:ಆಮಿಕ್ಸಾ ಮಸ್ತು ಫೃತಮಸ್ಯ ರೇತಃ ॥ ತ್ವಾಂ ಗಾವೋತವೃಣತ 


| I | I 
ರಾಜ್ಯಾಯ ತ್ವಾಗ್‌ಂ ಹವಂತ ಮರುತಸ್ಸ ೨ರ್ಕಾಃ | ವರ್ಷ್ಮನ್ನ ತ್ರಸ್ಯ 


I | 
ಕಕುಭಿ ಶಿಶ್ರಿಯಾಣಸ್ತತೋ ನ ಉಗ್ರೋ ವಿಭಜಾ ವಸೂನಿ ॥ 


ವ್ಯೃದ್ಧೇನ ವಾ ಏಷ ಪಶುನಾ ಯಜತೇ ಯಸೆ ಸ್ಕೈತಾನಿ ನ ಕ್ರಿಯಂತ 


ಏಷಹತ್ವೈ ಸಮೃದ್ಧೇನ ಯಜತೇ ಯಸ್ಯೈ ತಾನಿ ಕ್ರಿಯಂತೇ ॥ ೨೯ 


I Il | 
ಪೂಷಾ ಕ್ರಿಯಂತ ಏಷೋಷಇಷ್ಟ್‌ ಚ ॥ 9॥ 


| 
ಸೂಯೋ ದೇವೊ ದಿವಿಷದ್ಕೊ ಕೀ ಧಾತಾಕ್ಷತ್ರಾ 


| | 
ಪ A 
ಪ್ರಜಾಭ್ಯಃ ಬೃಹಸ್ಪತಿಸ್ತ್ವಾ ಪ್ರಜಾಪತಯೇ ಜ್ಯೋತಿಷ್ಯತೀಂ 


|| I 1 
ಜುಹೋತು ॥ ಯಸ್ಯಾಸ್ತೆ ಹರಿತೋ ಗರ್ಭೋಥೋ ಯೋನಿರ್‌ 


Il I I 
ಹಿರಣ್ಯಯೀ | ಅಂಗಾನ್ಯಹ್ರುತಾ ಯಸ್ಯ ತಾಂ ದೇವೈಸ್ಸಮಜೀಗಮಮ್‌॥ 


I | 
ಅವರ್ತನ ವರ್ತಯ ನಿ ನಿವರ್ತನ ವರ್ತಯೇಂದ್ರ ನರ್ದಬುದ | 


ಭೂಮ್ಯಾಶ್ಚ ತಸ್ತಃ ಪ್ರದಿಶಸ್ತಾಭಿರಾವರ್ತಯಾ ಪುನಃ (ವಿ ತೇ ಭಿನದ್ಮಿ 


| I | 
ತಕರೀಂ ವಿ ಯೋನಿಂ ವಿ ಗವೀನ್ಯೌ । ವಿ[(೩೦)] ಮಾತರಂ ಚ ಪುತ್ರಂ 


| | 
ಚವಿಗರ್ಭಂಚ ಜರಾಯು ಚ॥ ಬಹಿಸ್ತೇ ಅಸ್ತು ಬಾಲಿತಿ ॥ 


| I | 
ಉರುದ್ರಪ್ಲೋ ವಿಶ್ವರೂಪ ಇಂದುಃ ಪವಮಾನೋ ಧೀರ ಆನಂಜ 


T I 
ಗರ್ಭಮ್‌ ॥ ಏಕಪದೀ ದ್ವಿಪದೀ ತ್ರಿಪದೀ ಚತುಷ್ಟದೀ ಪಂಚಪದೀ 


I | ll 
ೈಷ್ಟಾಪದೀ ಭುವನಾನು ಪ್ರಥತಾಗ್‌ಂ ಸ್ವಾಹಾ ॥ 


I I 
ಮಹೀ ದ್ಯೌಃ ಪೃಥಿವೀ ಚ ನ ಇಮಂ ಯಜ್ಞಂ ಮಿಮಿಕ್ಷತಾಮ್‌ । 
ಟ್‌ Mw ಗ cA 


I 
ಪಿಪೃತಾಂ ಮೋ ಭರೀಮಭಿಃ ॥ ೩೧॥ 


|| 
ಗವೀನ್ಯೌ ವಿ ಚತುಶ್ಚತ್ವಾರಿಗ್‌ಂಶಚ್ಚ ॥ 10॥ 


| | | 
ಇದಂ ವಾಮಾಸ್ಯೇ ಹವಿಃ ಪ್ರಿಯಮಿಂದ್ರಾಬೃಹಸ್ಪತೀ | ಉಕ್ಕಂ 


I I 
ಮದಶ್ಚ ಶಸ್ಕತೇ ॥ ಅಯಂ ವಾಂ ಪರಿಷಿಚ್ಯತೇ ಸೋಮ 


| I Il I 
ಇಂದ್ರಾಬೃಹಸ್ಪತೀ ಚಾರುರ್ಮದಾಯ ಪೀತಯೇ ll ಅಸ್ಮೇ ಇಂದ್ರಾ 


Il | 
ಬೃಹಸ್ಪತೀ ರಯಿಂ ಧತ್ತಗ್‌ಂ ಶತಗ್ವಿನಮ್‌ | ಅಶ್ವಾವಂತಗ್‌ಂ 


I I | 
ಸೆಹಸ್ತಿಣಮ್‌ ॥ ಬೃಹಸ್ಪತಿರ್ನಃ ಪರಿಪಾತು ಪಶ್ಚಾದುತೋತ್ತರಸ್ಮಾ 


I 
ದಧರಾದಫಾಯೋಃ । ಇಂದ್ರಃ ಪುರಸ್ತಾದುತ ಮಧ್ಯತೋ ನಃ ಸಖಾ 


| 
ಸಖಿಭ್ಯೋ ವರಿವಃ ಕೃಣೋತು ॥ ವಿ ತೇ ವಿಷ್ಯಗ್ವಾತಜೂತಾಸೋ 


I 
ಅಗ್ನೇ ಭಾಮಾಸ[ಭಾಮಾಸಃ(೩೨)ಶುಚೇ] ಶ್ವುಚೇ ಶುಚಯಶ್ಚರಂತಿ ॥ 


I; 


FEET EEE ETERS 


3/66 


ಸಾಸಾ TRATES RE ETAT ಸು ಸಾಸು ಸು ೮2 ೫2 ೫೫ ೫? ೫2 ೫2 ೫2 ೫೫ ಸ? 


ತುವಿಮಕ್ಷಾ; ಸೋ ದಿವ್ಯಾ ನವಗ್ವಾ ವನಾ ವನಂತಿ ಧೃಷತಾ ರುಜಂತಃ | 
ತ್ವಾಮಗ್ನೇ ಮಾನುಷೀರೀಡತೇ ವಿಶೋ ಹೋತ್ರಾವಿದಂ ವಿವಿಚಿಗ್‌ಂ 
ರತ್ನಧಾತಮಮ್‌ | ಗುಹಾ ಸಂತಗ್‌ಂ ಸುಭಗ ವಿಶ್ವದರ್‌ಶತಂ 
ತುವಿಷ್ಠಣಸಗ್‌ಂ ಸುಯಜಂ ಘೃತಶ್ರಿಟುಮ್‌ । ಧಾತಾ ಜದಾತು ನೋ 
ರಯಿಮೀಶಾನೋ ಜಗೆತಸ್ಪಶಿಃ । ಸ ನಃ ಪೂರ್ಣೇಸ ವಾವನತ್‌ | 
ಧಾತಾ ಪ್ರಜಾಯಾ ಉತ ರಾಯ ಈಶೇ ಧಾತೇದಂ ವಿಶ್ವಂ ಭುವನಂ 
ಜಜಾನ | ಧಾತಾ ಪುತ್ರಂ ಯಜಮಾನಾಯ ದಾತಾ [ದಾತಾ(೩೩)] 
ತಸ್ಮಾ ಉ ಹವ್ಯಂ ಫೃತವದ್ವಿಧೇಮ | ಧಾತಾ ದದಾತು ನೋ ರಯಿಂ 
ಪ್ರಾಚೀಂ ಜೀವಾತುಮಕ್ಷಿತಾಮ್‌ । ವಯಂ ದೇವಸ್ಯ ಧೀಮಹಿ 


I 
ಸುಮತಿಗ್‌ಂ ಸತ್ಯರಾಧಸಃ । ಧಾತಾ ದದಾತು ದಾಶುಷೇ ವಸೊನಿ 


ICEL 


| | 
ಜಾಕಾಮಾಯ ಮೀಢುಷೇ ದುರೋಣೇ | ತಸ್ಮೈ ತ ದೇವಾ 
| | 
ಅಮೃತಾಸ್ಸಂವ್ಯಯಂತಾಂ ವಿಶ್ವೇ ದೇವಾಸೋ ಅದಿತಿಸ್ಸಜೋಷಾಃ | 
| 


| I I 
ಅಮ ನೋದ್ಯಾನುಮತಿರ್ಯಜ್ಞಃ ೦ ದೇವೇಷು ಮನ್ಯತಾಮ್‌ ಅಗ್ನಿಶ್ಚ 


I 
ಹವ್ಯವಾಹನೋ ಭವತಾಂ ದಾಶುಷೇ ಮಯಃ। ಅನ್ವಿ ದನುಮತೇ ತ್ವಂ 


8-5 FETT ETE EEE CECE ECE TE EEE 


A 


[(೩೪)]ಮನ್ಯಾಸ್ಯೆ ಶಂ ಚ ನಃ ಕೃಧಿ | ಕ್ರತ್ವೇ ದಕ್ಷಾಯ ನೋ ಹಿನು ಪ್ರ 
ಣ ಆಯೂಗ್‌ಂಷಿ ತಾರಿಷಃ ॥ ಅನುಮನ್ಯತಾಮನುಮನ್ಯಮಾನಾ 
ಪ್ರಜಾವಂತಗ್‌ಂ ರಯಿಮಕ್ಷೀಯಮಾಣಮ್‌ । ತಸ್ಯೈ ವಯಗ್‌ಂ 
ಹೇಡಸಿ ಮಾಃಪಿ ಭೂಮ ಸಾ ನೋ ದೇವೀ ಸುಹವಾ ಶರ್ಮ 
ಯಚ್ಛತು ॥ ಯಸ್ಯಾಮಿದಂ ಪ್ರದಿಶಿ ಯದ್ವಿರೋಚತೇನುಮತಿಂ ಪ್ರತಿ 


| | I 
ಉರ್ವಂತರಿಕ್ಚ ಗ್‌ಂಸಾನೋ 


ou - 


[ 
ಭೂಷಂತ್ಯಾಯವಃ ಯಸ್ಯಾ ಉಪ 


ದೇವೀ ಸುಹವಾ ಶರ್ಮ ಯಚ್ಛತು ॥[(೩೫)॥ ರಾಕಾಮಹಗ್‌ಂ 


ಸುಹವಾಗ್‌ಂ ಸುಷ್ಟುತೀ ಹುವೇ ಶೃಣೋತು ನಃ ಸುಭಗಾ ಬೋಧತು 
ತ್ಮನಾ | ಸೀವ್ಯತ್ವಪಸ್ಸೂಚ್ಯಾಚ್ಛದ್ಯಮಾನಯಾ ದದಾತು ವೀರಗ್‌ಂ 
ಶತದಾಯಮುಕ್ಕ್ಯಮ್‌ ॥ ಯಾಸ್ತೇ ರಾಕೇ ಸುಮತಯ 
ಸ್ಸುಪೇಶಸೋ ಯಾಭಿರ್ದದಾಸಿ ದಾಶುಷೇ ವಸೂನಿ | ತಾಭಿರ್ನೋ 
ಅದ್ಕ ಸುಮನಾ ಉಪಾಗಹಿ ಸಹಸ್ತಪೋಷಗ್‌ಂ ಸುಭಗೇ ರರಾಣಾ | 
ಸಿನೀವಾಲಿ ಯಾ ಸುಪಾಣಿಃ । ಕುಹೂಮಹಗ್‌ಂ ಸುಭಗಾಂ ವಿದ್ಮನಾ 


Il || 
ಪಸಮಸ್ಮಿನ್‌, ಯಜ್ಲ್ಲೇ € ಸುಹವಾಂ ಜೋಹವೀಮಿ।ಸಾ ನೋ ದದಾತು 


ಶ್ರವಣಂ ಪಿತೃಣಾಂ ತಸ್ಯಾಸ್ತೇ ದೇವಿ ಹವಿಷಾ ವಿಧೇಮ । ಕುಹೂ 
ರ್ದೇವಾನಾಮಮೃ ತಸ್ಯ ಪತ್ನೀ ಹವ್ಯಾ ನೋ ಅಸ್ಥ  ಹವಿಷತ್ಚಿ. ಕೇತು | 
ಸಂ ದಾಶುಷೇ ಕಿರತು ಭೂರಿ ವಾಮಗ್‌ಂ ರಾಯಸ್ಟೋಷಂ ಚಿಕಿತುಷೇ 
ದಧಾತು ॥೪೬॥ 
ಭಾಮಾಸೋ ದಾತಾ ತ್ವಮಂತರಿಕ್ಷಗ್‌ಂ ಸಾ ನೋ ದೇವೀ ಸುಹವಾ ಶರ್ಮ 
ಯಚ್ಛತು ಶ್ರವಣಂ ಚತುರ್ವಿಗ್‌ಂಶತಿಶ್ಚ ॥111 
ಅಗ್ನೇ ತೇಜಸ್ವಿನ್ವಾಯುರ್ವಸವಸ್ತೆ ಖತೆದ್ವಾ ಅಪಾಂ ವಾಯುರಸಿ ಪ್ರಾಣೋ 
ನಾಮ ದೇವಾ ವೈ ಯದ್ಯಜ್ಞೇನ ನ ಪ್ರಜಾಪತಿರ್ದೇವಾಸುರಾನಾಯುರ್ದಾ 


| 
ಏತಂ ಯುವಾನಗ್‌ಂ ಸೂರ್ಯೋ ದೇವ ಇದಂ ವಾಮೇಕಾದಶ ॥11॥ 


ಅಗ್ನೇ ತೇಜಸ್ವಿನ್ವಾಯುರಸಿ ಛಂದಸಾಂ ವೀರ್ಯಂ ಮಾತರಂ ಚ 
ಷಟ್ಟಿಗ್‌ ಗ್‌ಂಶತ್‌ ॥36॥ | 
ಅಗ್ನೇ ತೇಜಸ್ವಿಣ್ಸೆ ಕಿತುಷೇ ದಧಾತು.॥ 
ಹರಿಃ ಓಮ್‌ ॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 


ಇತಿ ತೃತೀಯಕಾಂಡೇ ತೃತೀಯಃ ಪ್ರಶ್ನಃ 


ಇ 
ತೈತ್ತಿ ರೀಯ ಸಂಹಿತಾ 
ತೃತೀಯಕಾಂಡಃ ಪ್ರಥಮಃ ಪ್ರಶ್ನಃ 


ಶ್ರೀ ಗುರುಭ್ಯೋ ನಮಃ ಹರಿಃ ಓಮ್‌ 


I | - 
ಪ್ರಜಾಪತಿರಕಾಮಯತ ಪ್ರಜಾಸ್ಸ ಎಜೇಯೇತಿ 


| 
ಪ್ರಜಾಪತಿರಿತಿ ಪ್ರಜಾ-ಪತಿಃ । ಅಕಾಮಯತ | ಪ್ರಜಾ ಇತಿ ಪ್ರ-ಜಾಃ | 
ಸೃಜೇಯ | ಇತಿ | 


ಎರಡನೆಯ ಕಾಂಡದಲ್ಲಿ ಕಾಮ್ಯಪಶುಗಳೂ,ಇಷ್ಟಿಗಳೂ, ದರ್ಶ-ಪೂರ್ಣಮಾಸೇ 
ಷ್ಟಿಯ ಶೇಷವಿಧಿಗಳೂ ಹೇಳಲ್ಪಟ್ಟವು. ಈ ಮೂರನೆಯ ಕಾಂಡದಲ್ಲಿ ಸೋಮ 
ಯಾಗಕ್ಕೆ ಸಂಬಂಧಿಸಿದ ಕೆಲವು ವಿಧಿಗಳು ಹೇಳಲ್ಪಡುತ್ತವೆ. ಈ ಕಾಂಡಕ್ಕೆ 
“ಔಪಾನುವಾಕ್ಕಕಾಂಡ'ವೆಂಬೂ ಪ್ರಸಿದ್ಧಿಯುಂಟು. ಹೇಳಲ್ಪಡಬೇಕಾದ ಮಂತ್ರವ 
“ವಾಕ'ವೆನಿಸಿಕೊಳ್ಳುತ್ತ ದೆ. ಅದಕ್ಕೆ ಸಮೀಪವಾಗಿರುವ ವ್ಯಾಖ್ಯಾನರೂಪವಾದ 
ಬ್ರಾಹ್ಮಣವು "ಅನುವಾಕ. ಒಂದೊಂದು ಮಂತ್ರದ ಸಮೀಪದಲ್ಲಿ ಇರುವ ವೇದಭಾಗವು 
"ಉಪಾನುವಾಕ', ಅದಕ್ಕೆ ಸಂಬಂಧಿಸಿದ ಕಾಂಡವು “ಔಪಾನುವಾಕ್ಯ' ಎನಿಸಿಕೊಳ್ಳುತ್ತದೆ. 

ಈ ಮೊದಲನೆಯ ಅನುವಾಕದಲ್ಲಿ ತಪಸ್ಸು, ದೀಕ್ಷಿತವಾದ ಮೊದಲಾದ 


ಸೋಮಯಾಗಕ್ಕೆ ಸಂಬಂಧಿಸಿದ ವಿಷಯಗಳು ಹೇಳಲ್ಪಟ್ಟಿವೆ. 
ದೀಕ್ಷಿತವಾದಕ್ಕೆ ಸಂಬಂಧಿಸಿದ ಉಪಾಖ್ಯಾನ 


ಬ್ರಾಹ್ಮಣಭಾಗ ವಿವರಣೆ 


ಪ್ರಜಾಪತಿಃ ಪ್ರಜಾಪತಿಬ್ರಹ್ಮನು 
ಪ್ರಜಾಃ ಸೃಜೇಯ ಇತಿ... ಪ್ರಜೆಗಳನ್ನು ಸೃಷ್ಟಿ ಮಾಡುವೆನೆಂದು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨ 


ಸ 


1 
ಸಃ। ತಪಃ । ಅತಪ್ಯತ । ಸಃ | ಸರ್ಪಾನ್‌ । ಅಸ್ಫಜತ | ಸಃ। ಅಕಾಮಯತ | ಪ್ರಜಾ ಇತಿ 


| | 
ಪ್ರ-ಜಾಃ ಸೃಜೇಯ | ಇತಿ 1 ಸಃ | ದ್ವಿತೀಯಮ್‌ | ಅತಪ್ಯತ | ಸಃ ವಯಾಗ್‌ಂಸಿ \ 


| 
ಅಸೃಜತ | ಸಃ। ಅಕಾಮಯತ । ಪ್ರಜಾ ಇತಿ ಪ್ರ-ಜಾಃ | ಸೃಜೇಯ | ಇತಿ | 


'ಸಃ ತಪಃ ಅತಪ್ಯತ 
ಸಃ ಸರ್ಪಾನ್‌ ಅಸೃಜತ 
ಹಃ ಪ್ರಜಾಃ ಸೃಜೇಯ ಇತಿ 


ಸಂದ್ವಿತೀಯಮ್‌ ಅತಪ್ಯತ 


ಸಃ ವಯಾಗ್‌ಂಸಿ ಅಸೃಜತ 


ಸಃ ಪಜಾಃ ಸೃಜೇಯ ಇತಿ 
“ಲ 


ಅವನು ತಪಸ್ಸನ್ನು ಮಾಡಿದನು. 

ಅವನು ಸರ್ಪಗಳನ್ನು ಸೃಜಿಸಿದನು. 
ಅವನು ಪ್ರಜೆಗಳನ್ನು ಉತ್ಪಾದಿಸುವೆ 
ನೆಂದು ಬಯಸಿದನು. 

ಅವನು ಎರಡನೆಯ ಬಾರಿ ತಪಸ್ಸನ್ನು 
ಮಾಡಿದನು. 

[ಇದರ ಫಲವಾಗಿ] ಆ ಪ್ರಜಾಪತಿಯು 
ಪಕ್ಷಿಗಳನ್ನು ಸೃಷ್ಟಿಸಿದನು. 

ಅವನು ಮತ್ತೊ ಮ್ಮೆ ಪ್ರಜೋತ್ಪಾದನೆ 
ಮಾಡುವೆನೆಂದು ಬಯಸಿದನು. 


ತಾತ್ರ್ತರ್ಯ: ಮೊದಲನೆಯ ಅನುವಾಕದಲ್ಲಿ ದೀಕ್ಷಿತನು ಹೇಳಬೇಕಾದ ದೀಕ್ಷಿತವಾದ 
ವಿಧಿಯ ಇದೆ. ಅದರ ಅರ್ಥವಾದರೂಪವಾಗಿ ಈ ಉಪಾಖ್ಯಾನವಿದೆ. ಪ್ರಜೆಗಳನ್ನು 
ಸೃಷ್ಟಿಸಬೇಕೆಂದು ಬಯಸಿ ಪ್ರಜಾಪತಿಯು ತಪಸ್ಸನ್ನು ಮಾಡಿದನು. ಪಗ ಷ್ಟೋಮದ 


ತೈತ್ತಿರೀಯ ಸಂಹಿತಾ/೩-೧-೧/೩ 


| ಇ 
ಸ ತೃತೀಯಮತಪ್ಯತ ಸ ಏತಂ 


1 | | | 
ದೀಕ್ಬಿ ತವಾದಮಪಶ್ಯತ್ತಮವದತ್ತ ತೋ ವೈಸ ಪ್ರಜಾ 


I I || | I 
ಅಸೃಜತ ಯತ್ತಪಸ್ತಪ್ಪ್ವಾ ದೀಕ್ಬಿತವಾದಂ-ವದತಿ 


| I 
ಸಃ | ತೃತೀಯಮ್‌ । ಅತಪ್ಯತ | ಸಃ । ಏತಮ್‌ | ದೀಕ್ಸಿತವಾದಮಿತಿ ದೀಕ್ಷಿತ- 


ವಾದಮ್‌ । ಅಪಶ್ಶತ್‌ । ತಮ್‌ । ಅವದತ್‌ ತತಃ | ವೈ । ಸಃ | ಪ್ರಜಾ ಇತಿ ಪ್ರ- 


I 1 
ಜಾಃ | ಅಸೃಜತ | ಯತ್‌ | ತಪಃ | ತಪ್ಪಾ | ದೀಕ್ಷಿತವಾದಮಿತಿ ದೀಕ್ಷಿತ- 


ವಾದಮ್‌ । ವದತಿ | 


ಸಃ ತೃತೀಯಮ್‌ ಅತಪ್ಯತ ಅವನು ಮೂರನೆಯ ಬಾರಿ ತಪಸ್ಸನ್ನು ಮಾಡಿ 


ದನು. 
ಸಃ ಏತಮ್‌ ದೀಕ್ಷಿತವಾದಮ್‌ ಆಗ ಆತನು [ದೀಕ್ಷಿತನು ಹೇಳಬೇಕಾದ] 
ಅಪಶ್ಯತ್‌ ದೀಕ್ಷಿತವಾದವನ್ನು ನೋಡಿದನು/ತಿಳಿದನು. 
ತಮ್‌ ಅವದತ್‌ ಆ ದೀಕ್ಷಿತವಾದವನ್ನು ಹೇಳಿದನು. 
ತತಃ ವೈ ಅದರ ಬಳಿಕವೇ | 
ಸಃ ಪ್ರಜಾಃ ಅಸೃಜತ ಅವನು ಪ್ರಜೆಗಳನ್ನು ಸೃಷ್ಟಿಸಿದನು. 


ತಪಸ್ಸಿನ ವಿಧಿ-ದೀಕ್ಷಿತವಾದದ ವಿಧಿ; ಸ್ತುತ್ಕರ್ಥವಾದ 


ತಪಃ ತಪ್ಪಾ ದೀಕ್ಸಿತವಾದಮ್‌ ನಿಯಮವಿಶೇಷಾನುಷ್ಠಾನವೆಂಬ ತಪಸ್ಸನ್ನು 
ವದತಿ[ಇತಿ]ಂಯತ್‌ ಆಚರಿಸಿ, ದೀಕ್ಸಿ; ತವಾದವನ್ನು ಹೇಳುವು 
ದೆಂಬುದು ಯಾವುದುಂಟೋ, 


ಅನುಷ್ಠಾನವೇ ಆತನ ತಪಸ್ಸು[ಸಾ.ಭಾ.]ಅದರ ಫಲವಾಗಿ ಸರ್ಪಗಳನ್ನು ಸೃಷ್ಟಿಸಿದನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪ 


ಪ್ರಜಾ ಏವ ತದ್ಯಜಮಾನಃ[(೧)ಸೃಜತೇ...ಸೃಜತೇ 


Il | [| 
ಇ 
ಯದ್ವೈ ದೀಕ್ಷಿ ತೋಮೇಧ್ಯಂ ಪಶ್ಯತ್ಯಪಾಸ್ಮಾದ್ದಿ ಕ್ಟಾ 


I I Il 
ಕ್ರಾಮತಿ ನೀಲಮಸ್ಯ ಹರೋ ವ್ಯೇ- 


I | 
ಜಾ ಇತಿ ಪ್ರ-ಜಾಃ । ಏವ । ತತ್‌ | ಯಜಮಾನಃ । (೧) । ಸೃಜತೇ | 


| I 
ಯತ್‌ | ವೈ । ದೀಕ್ಷಿತಃ | ಅಮೇಧ್ಯಮ್‌ | ಪಶ್ಯತಿ | ಅಪೇತಿ । ಅಸ್ಮಾತ್‌ | 


|| | | 
ದೀಕ್ಷಾ! ಕ್ರಾಮತಿ | ನೀಲವಾ | ಅಸ್ಯ | ಹರಃ । ವೀತಿ। ಏತಿ । 


ತತ್‌ ಯಜಮಾನಃ ಪ್ರಜಾಃ ಅದರಿಂದ ದೀಕ್ಷಿ; ತನು ಉತ್ತಮ ಪ್ರಜೆಗಳನ್ನು/ 
ಏವ ಸೃಜತೇ ಪುತ್ರಾದಿಗಳನ್ನು ಹೊಂದುವನು. 


ಅಪವಿತ್ರವಸ್ತುಗಳ ದರ್ಶನದಿಂದ ಉಂಟಾಗುವ ದುಷ್ಟಲಗಳು 


ದೀಕ್ಷಿತಃ ದೀಕ್ಷೆಯನ್ನು ಕೈಗೊಂಡ ಯಜಮಾನನು 
ಯತ್‌ ವೈ ಅಮೇಧ್ಯಮ್‌ ಅಶುದ್ಧವಸ್ತುಗಳನ್ನು ನೋಡುವುದು ಯಾವು 
ಪಶ್ಯತಿ ದುಂಟೋ 

ಅಸ್ಮಾತ್‌ ದೀಕ್ಷಾ ಅಪ [ಅದರಿಂದ] ಈ ದೀಕ್ಷಿತನಿಂದ ದೀಕ್ಷೆಯು 
ಕ್ರಾಮತಿ ಹೊರಟುಹೋಗುತ್ತದೆ. 

ನೀಲಮ್‌ ಅಸ್ಕ ಹರಃ ಪಾಪವೂ [ಉಂಟಾಗುತ್ತದೆ] ಇವನ ತೇಜಸ್ಸೂ 
ವ್ಯೇತಿ (ರೂಪವೂ, ತೇಜಸ್ಸೂ ಕ್ಷೀಣವಾಗುತ್ತದೆ/ವೆ. 


ಮಾಸಗಳೇ ಸರ್ಪಗಳು.[ಭ.ಭಾ.ಭಾ] ಮತ್ತೆ ಪ್ರಜಾಸೃಷ್ಟಿಗಾಗಿ ತಪಸ್ಸನ್ನು ಮಾಡಿದಾಗ 
ಪಕ್ಷಿಗಳ ಸೃಷ್ಟಿಯಾಯಿತು. [ಛಂದಸ್ಸುಗಳೇ ಪಕ್ಷಿಗಳು. ಭ.ಭಾ.ಭಾ] ಈ ಕಾಮನೆ 
ಯಿಂದಲೇ ಮೂರನೆಯ ಬಾರಿ ತಪಸ್ಸನ್ನು ಮಾಡಿದಾಗ ಪ್ರಜಾಪತಿಯು ದೀಕ್ಷಿತನು 
ಹೇಳಬೇಕಾದ ದೀಕ್ಷಿತವಾದವನ್ನು ತಿಳಿದನು. ಅದನ್ನು ಅವನು ಹೇಳಿ, ಮನುಷ್ಯನೇ 


ತೈತ್ತಿರೀಯ ಸಂಹಿತಾ/೩-೧-೧/೫ 


I | I | 
ಅಬದ್ಧಮ್‌ । ಮನಃ । ದರಿದ್ರಮ್‌ । ಚಕ್ಷುಃ । ಸೂರ್ಯಃ । ಜ್ಯೋತಿಷಾಮ್‌ | 


| Il I 
ಶ್ರೇ 11 ದೀಕ್ಷೇ। ಮಾ। ಮಾ। ಹಾಸೀಃ। ಇತಿ। ಆಹ! 


ಮಂತ್ರ ವಿನಿಯೋಗ 
ಅಬದ್ಧಂ....ಹಾಸೀಃ।! ಅಪವಿತ್ರವಸ್ತುವಿನ ದರ್ಶನದಲ್ಲಿ ದೀಕ್ಷಿತನು ಹೇಳಲು 


"ಮನಃ ಅಬದ್ಧ. ಮ್‌-ಮನಸ್ಸು ಚಂಚಲ/ ಒಳ್ಳೆಯದನ್ನೂ ಕೆಟ್ಟದ್ದನ್ನೂ ಆಲೋಚಿ 
ಸುತ್ತದೆ; ಚಕ್ಷುಃ : ದರಿದ್ರ ಮ್‌-ಕಣ್ಣು ದುರ್ಬಲವಾದುದು./ಒಳೆ ಸ್ಥಿಯದನ್ನೂ 


ಕೆಟ್ಟದ್ದನ್ನೂ ನೋಡುತ್ತದೆ; ಜ್ಯೋತಿಷಾಮ್‌ ಸೂರ್ಯಃ ಶ್ರೇಷ್ಠಃ =[ಆದರೆ] 
ನೋಡಲು ಅನುಕೂಲವಾದ ಎಲ್ಲ ಜ್ಯೊ ತಿಗಳಲ್ಲಿ ಸೂರ್ಯನು ಶ್ರೇಷ್ಠನು; 


ದೀಕೆ ಶೇ ವಿ ದೀಕೆ ಯೇ! ಮಾ ಇನನ್ನನ್ನು; ಹಾಸೀೀ-ಬಿಡಬೇಡ. 
ಇತಿ ಆಹ ಹೀಗೆ ಈ ಮಂತ್ರವು ಹೇಳುತ್ತದೆ. 


ಮೊದಲಾದ ಉತ್ತಮರನ್ನು ಸೃಷ್ಟಿ ಮಾಡಿದನು. 

ದೀಕ್ಷಿತನಾದವನು ನಿಯಮವಿಶೇಷಾನುಷ್ಠಾ ನರೂಪವಾದ ತಪಸ್ಸನ್ನು ಆಚರಿಸಬೇಕು. 

ಅಲ್ಲ ದೆ ಅಕಸ್ಮಾತ್‌ ಅಪವಿತ್ರವಸ್ತು ವಿನ ದರ್ಶನವಾದರೆ ದೀಕಿ ಕಿ ತವಾದವನ್ನು 
ಹೇಳಬೇಕು. ಈ ತಪಸ್ಸಿನ "ಆಚರಣೆ ಮತ್ತು ದೀಕ್ಷಿ ತವಾದದ ಪಠನದಿಂದ 
ಉತ್ತಮಸಂತತಿಯನ್ನು ಹೊಂದುವನು ಎಂಬುದಾಗಿ ಸ್ತುತಿರೂಪವಾದ 
ಅರ್ಥವಾದದಿಂದ ತಪಸ್ಸನ್ನು ಆಚರಿಸಬೇಕೆಂಬ ವಿಧಿಯೂ ದೀಕ್ಷಿತವಾದವನ್ನು 
ಹೇಳಬೇಕೆಂಬ ವಿಧಿಯೂ ಇಲ್ಲಿ ದೆ. 

"ಮನಸ್ಸೂ, ಕಣ್ಣೂ ಸ್ವತಂತ್ರವಲ್ಲ )ದವುಗಳು. ಸೂರ್ಯನು ತೇಜಸ್ಸುಗಳಲ್ಲಿ ಶ್ರೇಷ್ಠನು. 

ಆವನು ಮನಸ್ಸಿನ 'ಮತ್ತು ಕಣ್ಣಿನ ದೋಷಗಳನ್ನು ಹೋಗಲಾಡಿಸಲು ಸಮರ್ಥನಾಗಿ 
ನೆ. ಆದುದರಿಂದ ಓ! ದೀಕೆ ಯೇ, ನೀನು ನನ್ನನ್ನು ಬಿಟ್ಟು ಹೋಗಬೇಡ' 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೬ 


Il : I | 
ದ್‌ ಡ್‌ | 
ನಾಸ್ಮಾದ್ದಿ ಕ್ಸಾಃ *ಪಕ್ರಾಮತಿ ನಾಸ್ಯ ನೀಲಂ ನ ಹರೋ ವ್ಯೇತಿ 
|| | | || 
ಯದ್ವೆ ಪ ದೀಕ್ಷಿ ತಮಭಿವರ್‌ಷತಿ ದಿವ್ಯಾ ಆಪೋಃಶಾನ್ತಾ 


ಬಿ 


| | Il | 
ಓಜೋ ಬಲಂ ದೀಕ್ಷಾಂ[(೨)]ತಪೋತಸ ನಿರ್ಫ್ಗನ್ನು ಕ 


I 
ನ। ಅಸ್ಮಾತ್‌ | ದೀಕ್ಷಾ | ಅಪೇತಿ | ಕ್ರಾಮತಿ | ನ| ಅಸ್ಯ । ನೀಲಮ್‌ । ನ! ಹರಃ | 
| 
ವೀತಿ | ಏತಿ 1 ಯತ್‌ | ವೈ ದೀಕ್ಷಿತಮ್‌ । ಅಭಿವರ್‌ ಷತೀತೃಭಿ-ವರ್‌ಷತಿ \ ದಿವ್ಯಾಃ \ 


11 T ಆ 
ಆಪಃ | ಅಶಾನ್ತಾಃ | ಓಜಃ | ಬಲಮ್‌ | ದೀಕ್ಬಾಮ್‌ ॥(೨) ತಪಃ | ಅಸ್ಕ | ನಿರಿತಿ 


ಈ ಮಂತ್ರಜಪದ ಫಲ 


ಅಸ್ಮಾತ್‌ ದೀಕ್ಷಾ ನ ಈ “ಯಜಮಾನನನ್ನು ಬಿಟ್ಟು ದೀಕ್ಷೆಯು ದೂರ 
ಅಪಕ್ರಾಮತಿ ವಾಗುವುದಿಲ್ಲ. | 

ಅಸ್ಯ ನೀಲಮ್‌* ನ [ವೇತಿ] ಈ ದೀಕ್ಷಿತನಿಗೆ ಪಾಪವು ಉಂಟಾಗುವುದಿಲ್ಲ. 
ಹರಃ ನ ವ್ಯೇತಿ ಈ ಯಜಮಾನನ ತೇಜಸ್ಸೂ ಕೆಡುವುದಿಲ್ಲ. 
ದೀಕ್ಷಿತನು ಮಳೆಯಲ್ಲಿ ನೆನೆದರೆ ಉಂಟಾಗುವ ಕೆಡುಕು 


ಡಾ 

XX 

XX 

XX 

೫೫ 

ಸ 

IX 

XX 

೫೫ 

೫ 

ಸ 

ಸು 

ಸ 

೫ 

ಸ 

ಸು 

ಸ 

ಸಃ 

ಸಃ 

ಸ 

ಬ ಫ್ಲಂತಿ | 
XX 

xy 

ಸ 

೫ 

ಸ 

೫೫ 

XY 

gy 

೫ ಯತ್‌ ವೈ ದೀಕ್ಷಿತಮ್‌ ದೀಕ್ಷಿತನ ಮೇಲೆ ಮಳೆಯು ಸುರಿಯುವು 
ಸಃ 
ಸ 
ಸಿ 
೫೫ 
ಸಿ 
ಸ 
ಸಃ 
XY 
ಸ 


ಅಭಿವರ್‌ಷತಿ ದೆಂಬುದು ಯಾವುದುಂಟೋ 

ದಿವ್ಯಾಃ ಆಪಃ ಅಶಾಂತಾಃ (ನೆಲಕ್ಕೆ ಬೀಳದೆ] ಅಂತರಿಕ್ಷದಲ್ಲಿಯೇ ಇರುವ 
ಅಶಾಂತವಾದ ನೀರುಗಳು 

ಅಸ್ಯ ಓಜಃ ಬಲಮ್‌ ಈ ಯಜಮಾನನ *ಓಜಸ್ಸನ್ನೂ ದೇಹೇಂದ್ರಿಯ 

ದೀಕ್ಬಾಮ್‌ ತಪಃ ಬಲವನ್ನೂ, ದೀಕ್ಷಾಸಂಸ್ಕಾರವನ್ನೂ, ನಿಯಮ 

ನಿರ್ಫ್ಗಂತಿ ವಿಶೇಷಾಚರಣೆಗಳನ್ನೂ ನಾಶಪಡಿಸುತ್ತವೆ. 

“ನೀಲಜಪಾಪ/ರೂಪ. ಭ.ಭ.ಭಾ 

"ದೇಹಬಲಕ್ಕೆ ಕಾರಣವಾದ ಎಂಟನೆಯ ಧಾತು. 


ತೈತ್ತಿರೀಯ ಸಂಹಿತಾ/೩-೧-೧/೭ 


| | 
ಉನ್ನತೀಃ । ಬಲಮ್‌ । ಧತ್ತ । ಓಜಃ । ಧತ್ತ । ಬಲಮ್‌ । ಧತ್ತ । ಮಾ। ಮೇ! 


| 
ದೀಕ್ಷಾಮ್‌ । ಮಾ। ತಪಃ । ನಿರಿತಿ । ವಧಿಷ್ಟ ಇತಿ ಆಹ! 


ಮಂತ್ರ | ವಿನಿಯೋಗ 


ಮಳೆಯಲ್ಲಿ ನೆನೆದರೆ ದೋಷಪರಿಹಾರಕ್ಕಾಗಿ 


ಉಂದತೀಃ...ನಿರ್ವಧಿಷ್ಟ | 
ಇ ೪ ಹೇಳಲು 


3 ಉನ್ದತೀಃ-ನನ್ನನ್ನು ತೋಯಿಸುವ ಮಳೆಯ ನೀರುಗಳೇ!; ಬಲಮ್‌ ಧತ್ತ- 
ಶಾರೀರಬಲವನ್ನು ಜೃ ಡಿಸಿರಿ; ಓಜಃ ಧತ್ತಾ[ಬಲಕ್ಕೆ ಕಾರಣವಾದ] ಓಜಸ್ಸೆಂಬ 
ಧಾತುವನ್ನು ಪೋಷಿಸಿರಿ; ಬಲಮ್‌ ಧತ್ತವಇಂದ್ರಿಯಬಲವನ್ನು ಪುಷ್ಟಿಗೊಳಿಸಿರಿ; "ಮೇ 
ದೀಕಾ ಮ್‌ ನನ್ನ ದೀಕ್ಷೆಯನ್ನು; ಮಾ ನಿರ್ವಧಿಷ್ಟ ಎನಾಶಗೊಳಿಸ ದಿರಿ; ಮಾ ತಪಃ 
ನಿರ್ವಧಿಷ್ಟನಿಯಮಾಚರಣರೂಪವಾದ [ನನ್ನ] ತಪಸ್ಸನ್ನು ಹಾಳುಮಾಡದಿರಿ. 
ಇತಿ ಆಹ ಹೀಗೆ ಈ ಮಂತ್ರವು ಹೇಳುತ್ತದೆ. 
ಎಂದು ಈ ಮಂತ್ರವು ಹೇಳುತ್ತದೆ. ಅಮೇಧ್ಯದರ್ಶನದಿಂದ ಅಥವಾ ಅಶುಭ 
ಚಿಂತನೆಯಿಂದ ಪ್ರಾಪ್ತವಾದ ದೋಷವು ಈ ಜಪದಿಂದ ದೂರವಾಗುತ್ತದೆ. 
“ಅಗ್ನಿಚಿದ್ದ ರ್‌ಷತಿ ನ 'ಧಾವೇತ್‌' ಎಂದು ಅಗ್ನಿಚಯನದಲ್ಲಿ ಹೇಳಿದೆ. ಅಗ್ನಿಚಯನ 
ಮಾಡಿದವನು ಮಳೆಯಲ್ಲಿ ಓಡಬಾರದು ಎಂದು ಅದರ ಅರ್ಥ. ಇಲ್ಲಿ ಎಲ್ಲ ದೀಕ್ಷಿತ 
ರಗೂ ಸಂಬಂಧಿಸಿದಂತೆ ಸುರಿಮಳೆಯಲ್ಲಿ ನೆನೆದರೆ ಉಂಟಾಗುವ ಹಾನಿಯನ್ನು 
ಹೇಳಿದೆ. ದೀಕ್ಷಿತನ ಓಜಸ್ಸು, ಬಲ, ದೀಕ್ಷೆ ತಪಸ್ಸುಗಳಿಗೆ ಹಾನಿಯುಂಟಾಗುವುದು. 
"ನನ್ನನ್ನು ತೋಯಿಸುವ ವೃಷ್ಟಿಜಲದೇವತೆಗಳೇ! ನೀವು ನನ್ನ ಶಾರೀರಬಲವನ್ನೂ, 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೮ 


Il 
ಏತತ್‌ । ಏವ । ಸರ್ವಮ್‌ | ಆತ್ಮನ್ನ್‌ । ಧತ್ತೇ 1 ನ । ಅಸ್ಕ। ಓಜಃ । ಬಲಮ್‌! . 
ನ। ದೀಕ್ಷಾಮ್‌ | ನ। ತಪಃ।ನಿರಿತಿ। ಫ್ನಂತಿ। 


ಮಂತ್ರಜಪದ ಫಲ 
ಏತತ್‌ ಏವ ಸರ್ವಮ್‌ 


[ಈ ಮಂತ್ರಜಪದಿಂದ] ಇದೆಲ್ಲವನ್ನೂ [ಬಲ, 


ಆತ್ಮನ್‌ ಧತ್ತೇ ಓಜಸ್ಸು, ದೀಕ್ಷೆ, ತಪಸ್ಸು] ಯಜಮಾನನು 
ತನ್ನಲ್ಲಿ ನೆಲೆಗೊಳಿಸಿಕೊಳ್ಳುತ್ತಾನೆ. 

ಅಸ್ಯ ಓಜಃ ಬಲಮ್‌ [ಮಳೆಯ ನೀರುಗಳು] ಈ ಯಜಮಾನನ 
ಓಜಸ್ಪ ನ್ನೂ ಶಾರೀರಕ ಇಂದ್ರಿಯಬಲವನ್ನೂ 

ನ ನಿರ್ಫ್ಗಂತಿ ನಾಶಪಡಿಸುವುದಿಲ್ಲ. 

ದೀಕ್ಲಾಮ್‌ ನ ನಿರ್ಫ್ಗಂತಿ ದೀಕ್ಷೆಯನ್ನೂ ಹಾಳು ಮಾಡುವುದಿಲ್ಲ. 

ನ ತಪಃ ನಿರ್ಫ್ಗಂತಿ ನಿಯಮಾಚರಣೆಯ ಫಲವನ್ನೂ ಕೆಡಿಸುವುದಿಲ್ಲ. 


ಅದಕ್ಕೆ ಕಾರಣವಾದ ಓಜಸ್ಸನ್ನೂ ಇಂದ್ರಿಯಬಲವನ್ನೂ ಅಧಿಕಗೊಳಿಸಿರಿ. ನನ್ನ 
ನಿಯಮಾಚರಣರೂಪವಾದ "ತಪಸ್ಸನ್ನೂ ನಾನು ಕೆ ಗೊಂಡಿರುವ ದೀಕ್ಷೆ. ಯನ್ನೂ 


ನಾಶಪಡಿಸಬೇಡಿ' ಎಂದು ಮಂತ್ರವು ಹೇಳುತ್ತದೆ, ತೆ ಮಂತ್ರಜಪದಿಂದ. ವರ್ಷ 
ಜಲದಲ್ಲಿ ನೆನೆಯುವುದರಿಂದ ಉಂಟಾದ ದೋಷವು ಪರಿಹ್ನ ೃತವಾಗುತ್ತ ದೆ. 
ಈ ಮಂತ್ರದ ಜಪವು ಯಜಮಾನನ ಬಲ,ಓಜಸ್ಸು, ದೀಕ್ಷೆ, ತಪಸ್ಸು-ಇವುಗಳು 
ದೃಢವಾಗಿ ಇಕ್‌ ಮಾಡುತ್ತದೆ. ಇದರಿಂದ ದೀಕಿ ನಿಗೆ ಮಳೆಯ ನೀರುಗಳು 
ದೀಕ್ಷೆ, ತಪಸ್ಸುಗಳನ್ನು ಕೆಡಿಸದಂತೆಯೂ ಆಗುತ್ತದೆ. “ಹೀಗೆ ಈ ಮಂತ್ರಜಪವು 
ದೋಷನಿವೃ ತ್ರಿಗಾಗಿ ಇಡೆ. 
ಅರಣಿಗಳಲ್ಲಿ. ಅಗ್ನಿಯನ್ನು ಸಮಾರೋಪಣೆ ಮಾಡಿ ಹೊರಡುವಾಗ ಅಗ್ನಿಯ ರಕ್ಷಣೆ 
ಯಿಲ್ಲದ ಯಜಮಾನನನ್ನು ರಾಕ್ಚಸರು ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. 


ತೈತ್ತಿರೀಯ ಸಂಹಿತಾ/೩-೧-೧/೯ 


1 | 10 
ಇಗ್ನಿರ್ವೈೆ ದೀಕ್ಷಿ ತಸ್ಯ ದೇವತಾ ಸೋತಸ್ಮಾದೇತರ್‌ಹಿ 
I / I 
ತಿರ ಇವ ಯರ್‌ಹಿ ಯಾತಿ ತಮೀಶ್ವರಗ್‌ಂ ರಕ್ಟಾಗ್‌ಂಸಿ 

Il Il 
ಹಂತೋ [ಹಂತೋಃ(೩)ಭದ್ರಾದಭಿ! 
ಅಗ್ನಿಃ | ವೈ | ದೀಕ್ಷಿತಸ್ಯ । ದೇವತಾ | ಸಃ । ಅಸ್ಮಾತ್‌ । ಏತರ್‌ಹಿ | ತಿರಃ | ಇವ | 
ಯರ್‌ಹಿ । ಯಾತಿ । ತಮ್‌ । ಈಶ್ವರಮ್‌ | ರಕ್ಷಾಗ್‌ಂಸಿ 1 ಹಂತೋಃ | (೩) 


ಯಜಮಾನನ ಪ್ರಯಾಣಕಾಲದಲ್ಲಿ ಒದಗಬಹುದಾದ ಕೇಡು 


ಅಗ್ನಿಃ ವೈ ದೀಕ್ಷಿತಸ್ಯ ಅಗ್ನಿಯು ಯಜಮಾನನ ದೇವತೆಯಾಗಿ 

ದೇವತಾ | ರಕ್ಷಕನಾಗಿರುವನಸಷ್ಟೆ. 

ಸಃ ಅಸ್ಮಾತ್‌ ಏತರ್‌ಹಿ ತಿರ ಈಗ[ಯಜಮಾನನು ಪ್ರಯಾಣ ಮಾಡು 

ಇವ | ವಾಗ] ಅಗ್ನಿಯು ಇವನಿಂದ ಅಂತರ್ಹಿತನಾ 
ದಂತಾಗುತ್ತಾನೆ. 

ಯರ್‌ಹಿ ಯಾತಿ ಯಾವಾಗ ದೀಕ್ಷಿತನು ಮನೆಯಿಂದ ಯಾಗ 
ಶಾಲೆಗೆ ಹೋಗುತ್ತಾನೆಯೋ, [ಆಗ] 

ರಕ್ಷಾಗ್‌ಂಸಿ ತಮ್‌ ರಕ್ಷೋಗಣಗಳು ಆ ದೀಕ್ಷಿತನನ್ನು ಕೊಲ್ಲು 

ಹಂತೋಃ ಈಶ್ವರಮ್‌ ವುದಕ್ಕೆ ಸಮರ್ಥವಾಗುತ್ತವೆ. 


ಹಾಗಾಗದಿರಲು ಮಂತ್ರಜಪವನ್ನು ವಿಧಿಸುವ ಸಲುವಾಗಿ ಈ ಬ್ರಾಹ್ಮಣಭಾಗವಿದೆ. 


ಅದಕ್ಕಾಗಿ ಹೇಳಬೇಕಾದ ಮಂತ್ರಗಳು ಆಧ್ವರ್ಯವಕಾಂಡದಲ್ಲಿವೆ. "ಭದ್ರಾದಭಿ... 
ಅಸ್ತು' "ಏದಮಗನ್ಮ...ಮದೇಮ' ಇವೇ ಆ ಮಂತ್ರಗಳು. ಆಧ್ವರ್ಯವಮಂತ್ರಗಳ 
ಬ್ರಾಹ್ಮಣವನ್ನು ಹೇಳಿರುವ ಆರನೆಯ ಕಾಂಡದಲ್ಲಿ ಈ ಬ್ರಾಹ್ಮಣಭಾಗದ ಪಾಠವು 
ಇಲ್ಲ. ಈ ಕಾಂಡಕ್ಕೆ ಔಪಾನುವಾಕ್ಯವೆಂಬ ಹೆಸರು ಬರುವುದಕ್ಕಾಗಿಯೂ, ಈ 
ಮಂತ್ರಗಳು ಯಾಜಮಾನವಾದುದರಿಂದ ಇವುಗಳಿಗೆ "ದೀಕ್ಷಿತವಾದ' ವೆಂಬ ಹೆಸರು 
ಬರುವುದಕ್ಕಾಗಿಯೂ ಇಲ್ಲಿ ವಿವರಿಸಲಾಗಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೦ 


| 
ರ್ಭದ್ರಾದಭಿ ಶ್ರೇಯಃ ಪ್ರೇಹಿ ಬೃಹಸ್ಪತಿಃ ಪುರಏತಾ 


I I 
ಇ 
ತೇ ಅಸ್ತಿ ಎತ್ಯಾಹ ಬ್ರಹ್ಮ ವೈ ದೇವಾನಾಂ ಬೃಹಸ್ಪತಿಸ್ತ 


| | 
ಮೇವಾನ್ವಾರಭತೇ ಸ ಏನಗ್‌ಂ ಸಂಪಾರಯ- 


I I | | | 
ಭದ್ರಾತ್‌ | ಅಭೀತಿ | ಶ್ರೇಯಃ | ಪ್ರೇತಿ | ಇಹಿ । ಬೃಹಸ್ಪತಿಃ | ಪುರಏತೇತಿ 


| 
ಪುರಃ-ಏತಾ | ತೇ | ಅಸ್ತು । ಇತಿ । ಆಹ | ಬ್ರಹ್ಮ | ವೈ । ದೇವಾನಾಮ್‌ | 


I | | 
ಬೃಹಸ್ಪತಿಃ । ತಮ್‌ । ಏವ । ಅನ್ವಾರಭತ ಇತ್ಯನು-ಆರಭತೇ । ಸಃ । ಏನಮ್‌ | 


ಸಮಿತಿ । ಪಾರಯತಿ । 


ಭದ್ರಾದಭಿ....ಮಂತ್ರ/ಜಪವಿಧಿ/ಘಲ 
*ಭದ್ರಾದಭಿ...ಅಸ್ತು ॥ ದೀಕ್ಷಿತನು ಪಠಣ ಮಾಡಲು 


[ಹೇ ರಥವೇ 11ಭದ್ರಾತ್‌ಃಮಂಗಳಕರವಾದ ನಮ್ಮ ಮನೆಯಿಂದ; ಶ್ರೆ ೀಯಃ 
=ಶ್ರೇಯಸ್ಕರವಾದ ಯಾಗಶಾಲೆಯನ್ನು ಕುರಿತು; ಅಭಿ ಪ್ರೇಹಿಇಮುಂದೆ 
ಹೋಗು; ಬೃಹಸ್ತತಿಃ-ದೇವಗುರುವಾದ ಬೃಹಸ್ಪತಿಯು; ತೇಜನಿನಗೆ; 
ಪುರಏತಾ-ಮುಂದೆ ಹೋಗುವವನಾಗಿ; ಅಸ್ತು-ಆಗಲಿ. 


ಇತಿ ಆಹ ಹೀಗೆ ಈ ಮಂತ್ರವು ಹೇಳುತ್ತದೆ. 
ಬ್ರಹ್ಮ ವೈ ದೇವಾನಾಮ್‌ ಬೃಹಸ್ಪತಿಯು ದೇವತೆಗಳಲ್ಲಿ 
ಬೃಹಸ್ಪತಿಃ ಬ್ರಾಹ್ಮಣನಷ್ಟೆ. 


ತಮ್‌ ಏವ ಅನ್ವಾರಭತೇ ಆ ಬೃಹಸ್ಪತಿಯನ್ನೇ ಯಜಮಾನನು ಹಿಂಬಾಲಿಸುತ್ತಾನೆ. 
ಸಃ ಏನಮ್‌ ಸಂಪಾರಯತಿ ಆ ಬೃಹಸ್ಪತಿಯು ಗಮ್ಯಸ್ಥಾನವನ್ನು ತಲುಪಿಸುವನು. 


_* ಈ ಮಂತ್ರದ ಉಳಿದ ಭಾಗವು "ದೈವೀಂ ಧಿಯಂ' ಅನುವಾಕದಲ್ಲಿದೆ. [ತೈ.ಸಂ.1.2.3] 


ತೈತ್ತಿರೀಯ ಸಂಹಿತಾ/೩-೧-೧/೧೧ 


| I I 
ತ್ಯೇದಮಗನ್ಮ ದೇವಯಜನಂ ಪೃಥಿವ್ಯಾ ಇತ್ಯಾಹ ದೇವ 


| I | I I 
ಯಜನಗ್ಗ್‌ಂ ಹ್ಯೇಷ ಪೃಥಿವ್ಯಾ ಆಗಚ್ಛತಿ ಯೋ ಯಜತೇ 
ಏತಿ | ಇದಮ್‌ । ಅಗನ್ನ । ದೇವಯಜನಮಿತಿ ದೇವ-ಯಜನಮ್‌ । ಪೃಥಿವ್ಯಾ | 
ಇತಿ | ಆಹ । ದೇವಯಜನಮಿತಿ ದೇವ-ಯಜನಮ್‌ । ಹಿ । ಏಷಃ । ಪೃಥಿವ್ಯಾಃ 

I | | 
ಆಗಚ್ಛತೀತ್ಯಾ-ಗಚ್ಛತಿ | ಯಃ! ಯಜತೇ। 


ಯಾಗಶಾಲೆಯನ್ನು ಪ್ರವೇಶಿಸಿ ಹೇಳುವ ಮಂತ್ರ/ವಿವರಣೆ 
ಏದಮಗನ್ಮ.....ಮದೇಮ ॥ ಯಾಗಶಾಲೆಯ ಪ್ರವೇಶದಲ್ಲಿ ಹೇಳಲು 


*-ಪೃಥಿವ್ಯಾಣಭೂಮಿಸಂಬಂಧಿಯಾದ; ಇದಮ್‌ ದೇವಯಜನರ್ಮ್‌ಈ ಯಜ್ಞ 
ಶಾಲೆಯನ್ನು; ಆ ಅಗನ್ಮವಹೊಂದಿದವರಾಗಿದ್ದೆ ವೆ. 


ಇತಿ ಆಹ ಎಂದು ಈ ಮಂತ್ರಭಾಗವು ಹೇಳುತ್ತದೆ. 
ಯಃ ಯಜತೇ ಯಾವನು ಯಾಗ ಮಾಡುತ್ತಾನೆಯೋ 
ಏಷಃ ಪೃಥಿವ್ಯಾಃ ಈ ಯಜಮಾನನು ಭೂಮಿಯ 
ದೇವಯಜನಮ್‌ ದೇವಯಾಗಭೂಮಿಯನ್ನು ಬಂದು 
ಆಗಚ್ಛತಿ ಹಿ ಪ್ರವೇಶಿಸಿರುವನಷ್ಟೆ. 


ಅಗ್ನಿಸಮಾರೋಪಣೆ ಮಾಡಿ ಹೊರಡುವಾಗ ಅಗ್ನಿಯ ರಕ್ಷಣೆಯಿಲ್ಲದ ಯಜಮಾನ 
ನನ್ನು ರಾಕ್ಷಸರು ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗದಿರಲು ಈ ಮಂತ್ರಜಪ 
ವನ್ನು ವಿಧಿಸಲಾಗಿದೆ. “ಭದ್ರಾ ದಭಿ...ಸರ್ವವೀರಃ' ಎಂಬ ಮಂತ್ರವೂ "ಏದಮಗನ್ಮ 
..ಸಮಿಷಾ ಮದೇಮ' ಎಂಬ ಮಂತ್ರವೂ ವಿಹಿತವಾಗಿದೆ. 

ಹೇ ರಥವೇ! ನಮ್ಮ ಮನೆಯಿಂದ ಯಾಗಶಾಲೆಯತ್ತ ಹೊರಡು. ಬೃಹಸ್ಪತಿಯು 
ಮುನ್ನಡೆಯಲಿ. ಬೃಹಸ್ಪತಿಯೇ ದೇವತೆಗಳಲ್ಲಿ ಬ್ರಾಹ್ಮಣನು. ಆ ಬೃಹಸ್ಪತಿಯು 
ತನ್ನ ಮಂತ್ರಬಲದಿಂದ ರಾಕ್ಷಸಬಾಧೆಯನ್ನು ದೂರಮಾಡಿ ಗಮ್ಯಸ್ಥಾನವನ್ನು 


1 ಡ್ನ 
ಸುಖವಾಗಿ ತಲುಪುವಂತೆ ಮಾಡುತ್ತಾನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨ 


|| | Il 
'ಎಶ್ಟೇ । ದೇವಾಃ । ಯತ್‌ । ಅಜುಷಂತ । ಪೂರ್ವೇ । ಇತಿ । ಆಹ | ವಿಶ್ವೇ ಹಿ | 


I 
ಏತತ್‌ | ದೇವಾಃ | ಜೋಷಯಂತೇ | ಯತ್‌ । ಬ್ರಾಹ್ಮಣಾಃ \ 


ಈ ಮಂತ್ರದ ದ್ವಿತೀಯಭಾಗದ ವಿವರಣೆ ` 


4 ಪೂರ್ವೇನಹಿಂದಿನವರಾದ, ಯತ್ತಿಕ್ಸ್ವರೂಪರಾದ; ವಿಶ್ವೇ ದೇವಾಃವಿಶ್ವೆ ¢ 
ದೇವರು; ಯತ್‌ ಅಜುಷಂತ-ಯಾವ ದೇವಸದನವನ್ನು ಸೇವಿಸಿದರೋ [ಆ ಯಾಗ 
ಭೂಮಿಯನ್ನು ನಾವು ಹೊಂದಿದ್ದೆ ೇವೆ.] 


ಇತಿ ಆಹ ಎಂದು ಮಂತ್ರದ ಎರಡನೆಯ ಭಾಗವು ಹೇಳುತ್ತದೆ. 
ಯತ್‌ ಬ್ರಾಹ್ಮಣಾಃ ಯತ್ತಿಗ್ರೂಪರಾದ ಬ್ರಾಹ್ಮಣರು ಯಾವ ದೇವ 
ಜೋಷಯಂತೇ ಯಜನವನ್ನು ಸೇವಿಸಿದರೋ 

ಏತತ್‌ ವಿಶ್ವೇ ದೇವಾಃ ಈ ದೇವಯಜನವನ್ನು ಯತ್ತಿಜರು ಸೇವಿಸು 
ಜೋಷಯಂತೇ ಹಿ ವರಷ್ಟೆ. 


ನಾವು. ಭೂಮಿಸಂಬಂಧಿಯಾದ ಯಜ್ಞಶಾಲೆಯನ್ನು ಹೊಂದಿರುವೆವು. ಈ 
ಯಜಮಾನನು ಭೂಮಿಯ ದೇವಯಾಗಭೂಮಿಯನ್ನು ಪ್ರವೇಶಿಸಿರುವನಷ್ಟೆ. 
"ಏದಮಗನ್ಮ....ಮದೇಮ' ಎಂಬ ಮಂತ್ರವನ್ನು ನಾಲ್ಕು ಭಾಗಗಳಲ್ಲಿ ಬೇರೆ 
ಬೇರೆಯಾಗಿ ವಿವರಿಸಲಾಗಿದೆ. 
ಹಿಂದಿನ ಖತ್ವಿಕ್ಚ್ವರೂಪರಾದ ವಿಶ್ವೇದೇವರು ಯಾವ ದೇವಯಜನವನ್ನು ಸೇವಿಸಿ 
ದರೋ, ನಾವೂ ಆ ಯಾಗಭೂಮಿಯನ್ನೇ ಹೊಂದಿದ್ದೆ. €ವೆ. ಹಿಂದಿನ 
ಯತ್ತಿಗ್ರೂಪರಾದ ಬ್ರಾಹ್ಮಣರು ಸೇವಿಸಿದ ದೇವಭೂಮಿಯನ್ನೇ ಈಗಿನ ಯತ್ತಿಜರೂ 
ಸೇವಿಸುವರಷ್ಟೆ. 
ಯಜಮಾನರು ಯಗ್ಯಜುಃಸಾಮಗಳಿಂದ ಯಾಗದ ಸಮಾಪ್ತಿಯನ್ನು ಹೊಂದು 
ವರು. ಯಗ್ಯಜುಃಸಾಮಗಳಿಂದಲೇ ಯಜ್ಞವು ಪೂರ್ಣಗೊಳ್ಳುವುದಷ್ಟೆ.. 


ತೈತ್ತಿರೀಯ ಸಂಹಿತಾ/೩-೧-೧/೧೩ 


MS ಹೀ ಯಜುಷಾ ಸಂತರತಿ ಯೋ 


I 
ಯಜತೇ ರಾಯಸ್ಪೋಷೇಣ ಸಮಿಷಾ ಮದೇಮೇತ್ಕಾ- 


[| | Il | 
ತರಂತಃ | ಇತಿ | ಆಹ | ಖಕ್ಸಾಮಾಭ್ಯಾಮಿತ್ಕೃಕ್ಸಾಮ-ಭ್ಯಾಮ್‌ | ಹಿ | ಏಷಃ | 
| | 
ಯಜುಷಾ। ಸಂತರತೀತಿ ಸಂ-ತರತಿ | ಯಃ । ಯಜತೇ । ರಾಯಃ । ಪೋಷೇಣ | 


ಸಮಿತಿ | ಇಷಾ | ಮದೇಮ ।ಇತಿ | ಆಹ! 

ಈ ಮಂತ್ರದ ತೃತೀಯಭಾಗದ ವಿವರಣೆ 
*ಯಕ್ಸಾಮಾಭ್ಯಾ ರ್‌ ಇವು ಇವುಗಳಿಂದಲೂ; ಯಜುಷಾಇಯಜಬುಸ್ಸುಗ 
ಳಿಂದಲೂ; ಸಂತರಂತಃ=ಯಾಗಸಮಾಪ್ತಿಯನ್ನು ಹೊಂದುವ ಯತ್ತಿ ಜರು/ಯಜಮಾನರು 


ಇತಿ ಆಹ ಎಂದು ಈ ಮಂತ್ರಭಾಗವು ಹೇಳುತ್ತದೆ. 

ಯಃ ಯಜತೇ ಯಾವನು ಯಾಗ ಮಾಡುತ್ತಾನೆಯೋ 

ಏಷಃ ಇವನು 

ಯಕ್ಸಾಮಾಭ್ಯಾಮ್‌ ಬಕ್‌, ಯಜುಸ್ಸು, ಸಾಮಗಳಿಂದ ಯಜ್ಞವನ್ನು 
ಯಜುಷಾ ಸಂತರತಿ ಹಿ ಪೂರ್ತಿಗೊಳಿಸುವನಷ್ಟೆ. 


ಈ ಮಂತ್ರದ ನಾಲ್ಕನೆಯ ಭಾಗದ ವಿವರಣೆ 


Hoi 'ಪೋಷೇಣ-ಧನಸಂಪತ್ತಿನಿಂದಲೂ; ಸಮ್‌ ಇಷಾ ಮದೇಮ- 


ಅನ್ನಸಮೃದ್ಧಿ. ಯಿಂದಲೂ ತುಂಬಿದವರಾಗಿ ಸಂತೋಷಿಸುತ್ತೆ €ವೆ. 


ಇತಿ ಆಹ. ಎಂದು ಈ ಮಂತ್ರವು ಹೇಳುತ್ತದೆ. 
ನಾವು ಅನ್ನಸಮೃದ್ಧಿಯಿಂದಲೂ, ಧನಸಂಪತ್ತಿ ನಿಂದಲೂ ತುಂಬಿದವರಾಗಿ 


ಕೃ ಷ್ಹಯಜುರ್ವೇದ ಕನ್ನ ಡ ಪ್ರಕಾಶನ/೧೪ 


_ಹಾಶಿಷಮೇವೈತಾಮಾಶಾಸ್ತ್ರೇ 1 ೪-1 I 


| Il 
ಯಜಮಾನೋ ದೀಕ್ಬಾಗ್‌ಂ ಹಂತೋರ್ಬ್ರ್ರಾಹ್ಮಣಾ 


I 
ಶ್ಚತುರ್ವಿಗ್‌ಂಶತಿಶ್ಚ ॥॥] 
Il 
ಆಶಿಷಮಿತ್ಕಾ-ಶಿಷಮ್‌ | ಏವ । ಏತಾಮ್‌ । ಏತಿ | ಶಾಸ್ತೇ ॥ ೪॥ 


ಏತಾಮ್‌. ಆಶಿಷಮ್‌ ಏವ ಈ ಮಂತ್ರವು ಈ ಶುಭಾಶಂಸನೆಯನ್ನೇ 
ಆಶಾಸ್ತೇ | ಮಾಡುತ್ತದೆ. 


ಸಂತೋಷಿಸುವೆವು' ಎಂದು ಈ ಮಂತ್ರವು ಹೇಳಿ ಈ ಶುಭಾಶಂಸನೆಯನ್ನೇ 
ಮಾಡುತ್ತದೆ. 

ಈ ಅನುವಾಕವು ಪ್ರಥಮಾನುವಾಕವಾಗಿದೆ. ಇದು ಅನಾರಭ್ಯಾಧೀತವಾಗಿದೆ. 
ನಿರ್ದಿಷ್ಟವಾದ ಯಾವುದೇ ಪ್ರಕರಣವಿಲ್ಲದೆ ಪಠಿತವಾದ ಮಂತ್ರಗಳನ್ನು ಅನಾರಭ್ಯಾ 
ಧೀತಗಳೆನ್ನುತ್ತಾರೆ. ಇವು ಸಾಮಾನ್ಯವಾಗಿ ಪ್ರಕೃತಿಯಾಗಗಳಲ್ಲಿಯೇ ಸಂಬಂಧಿಸುತ್ತವೆ. 
“ಅಬದ್ಧ ೦' ಮೊದಲಾದವುಗಳಿಗೆ ಅನುವಾಕಸಂಬಂಧವನ್ನು ಹಿಂದೆ ತಿಳಿಸಲಾಗಿದೆ. 


ಜ್ಯ % ಜ್ಯ 


ಅನುವಾಕದ ವಿಶೇಷವಿಷಯಗಳು 
ಅ) ಮೀಮಾಂಸಾ 


೧) ಅನಾರಭ್ಯಾಧೀತಮಂತ್ರಗಳಿಗೆ ಅನ್ವಯವು ಎಲ್ಲಿ ? [ಜೈ.ಸೂ.3.6] 


"ಯಸ್ಯ ಪರ್ಣಮಯೀ ಜುಹೂಃ ಭವತಿ' [ತೈ.ಸಂ.3.5.7] ಮೊದಲಾಗಿ ವೇದ 
ದಲ್ಲಿ ಅನಾರಭ್ಯಾಧೀತಗಳು ಇವೆ. ಇವುಗಳ ಅನ್ವಯ ಪ್ರಕೃತಿಯಾಗಗಳಲ್ಲಿಯೋ? 
ಅಥವಾ ಪ್ರಕ ತಿ-ವಿಕೃತಿಸಾಮಾನ್ಯವಾಗಿ ಅನ್ವ ಯಿಸುತ ತ್ರವೆಯೋ? ಎಂಬುದು ಇಲ್ಲಿನ 


ತೈತ್ತಿರೀಯ ಸಂಹಿತಾ/೩-೧-೧/೧೫ 


ಸಾಧಾರಣವಾಗಿ ಜುಹೂಯಜ್ಞ ಪಾತ್ರೆಯು ಮುತ್ತುಗಮರದ್ದಾಗಿರಬೇಕು ಎಂದು 
ಹೇಳಿರುವುದರಿಂದ ಈ ವಿಧಿಯು ಉಭಯಗಾಮಿಯಾಗಿರುವುದು ಯುಕ್ತ. ಇದು 
ಇಲ್ಲಿನ ಪೂರ್ವಪಕ್ಚ, 


"ಪ್ರಕೃತಿವತ್‌ ವಿಕೃತಿ: ಕರ್ತವ್ಯಾ' ಎಂಬುದನ್ನು ಅತಿದೇಶದಲ್ಲಿ ಅನುಸರಿಸಲಾಗು 
ತ್ತದೆ. ಪ್ರಕೃತಿಯಲ್ಲಿಯೇ ಪರ್ಣಮಯವಾದ ಜುಹೂಯಜ್ಞಪಾತ್ರೆಯು 
ಇರಬೇಕೆಂದಾದರೆ ತಾನಾಗಿಯೇ ವಿಕೃತಿಯಾಗದಲ್ಲಿಯೂ ಅದು ಪ್ರಾಪ್ತ ವಾಗುತ್ತದೆ 
ಯಾದುದರಿಂದ ಅನಾರಭ್ಯಾಧೀತಗಳು ಪ್ರಕೃತಿಗಾಮಿಗಳೇ ಅಗುತ್ತವೆ. ವಿಕೃತಿಗಾಗಿ 
ಪುನಃ ವಿಧಿಯನ್ನು ಕಲ್ಪಿಸುವುದು ವ್ಯರ್ಥವೂ ಆಗುತ್ತದೆ. ಹೀಗಾಗಿ ಅನಾರಭ್ಯಾಧೀತ 
ಗಳು ಪ್ರಕೃತಿಗಾಮಿಗಳೇ. ಇದು ಇಲ್ಲಿ ನ ಸಿದ್ಧಾ ೦ತ. 


೨) “ದ್ವ್ಯಹಂ ನಾಶ್ನಾತಿ' ಎಂಬ ನಿಯಮಗಳು ಯಾರಿಗೆ? [ಜೈ.ಸೂ.3.8.5-6] 


ಜ್ಯೋತಿಷ್ಟೋಮಯಾಗದ ವಿಧಿಯಲ್ಲಿ "ದ್ವ್ಯಹಂ ನಾಶ್ನಾತಿ' ಮೊದಲಾದ 
ಉಪವಾಸದ ನಿಯಮಗಳು ಇವೆ. ಈ ನಿಯಮಗಳು ಅಧ್ವರ್ಯ-ಯಜಮಾನ 


ರಿಬ್ಬರಿಗೂ ಅನ್ವಯಿಸುತ್ತವೆಯೇ ? ಯಜಮಾನನಿಗೆ ಮಾತ್ರ ಅನ್ವಯಿಸುತ್ತವೆಯೇ ? 


ಎಂಬುದು ಇಲ್ಲಿ. ನಸಂಶಯ. 


ಈ ವಿಧಿಯು ಅಧ್ವರ್ಯುಕಾಂಡದಲ್ಲಿ ಇರುವುದರಿಂದ ಉಭಯಗಾಮಿ 
ಯಾಗುತ್ತದೆ. ಇದು ಇಲ್ಲಿನ ಪೂರ್ವಪಕ್ಚ, ; 


ಫಲಪ್ರಾಪ್ತಿಗೆ ಪ್ರತಿಬಂಧಕವಾಗಿರುವ ಪಾಪಗಳನ್ನು ನಿಯಮಾಚರಣೆಯು ಪರಿ 
ಹರಿಸುತ್ತದೆ. ಅಲ್ಲದೆ ಯಾಗಫಲವು ಯಜಮಾನಗಾಮಿಯಾಗಿರುವುದರಿಂದ ಈ 
ನಿಯಮಗಳು ಯಜಮಾನನಿಗೆ ಅನ್ವಯಿಸುತ್ತವೆ. ಇದು ಇಲ್ಲಿನ ಸಿದ್ಧಾ ೦ತ. 


HORNER 


ದ್ವಿತೀಯೋಇನುವಾಕಃ ll 


ಏಷ ತೇ ಗಾಯತ್ರೋ ಭಾಗ ಇತಿ ಮೇ ಸೋಮಾಯ 


ಬ್ರೂತಾ- 
| 
| ಏಷಃ । ತೇ | ಗಾಯತ್ರಃ ಭಾಗಃ । ಇತಿ | ಮೇ । ಸೋಮಾಯ । ಬ್ರೂತಾತ್‌ | 


ಮೊದಲನೆಯ ಅನುವಾಕದಲ್ಲಿ ಅಮೇಧ್ಯದರ್ಶನನಿಮಿತ್ತವಾದ ಹಾಗೂ ವೃಷ್ಟಿ 
ನಿಮಿತ್ತವಾದ ಮಂತ್ರಜಪಗಳು ಹೇಳಲ್ಪಟ್ಟವು. ಈ ಎರಡನೆಯ ಅನುವಾಕದಲ್ಲಿ 
ಸೋಮೋಪಸ್ಥಾನಮಂತ್ರಗಳು ಹೇಳಲ್ಪಡುತ್ತವೆ. | 


ಮಂತ್ರ ವಿನಿಯೋಗ 
ಏಷ ತೇ...ಬ್ರೂತಾತ್‌ ॥ ಸೋಮೋಪಸ್ಥಾ ಏನದ ಪ್ರಥಮಮಂತ್ರ 


+ ೬! ದೇವತಾರೂಪನಾದ ಸೋಮನೇ!] ಏಷಃ=ಈ ಮುಂದಿರುವ ವಲ್ಲೀ 
ರೂಪವಾದ ಸೋಮವು; ತೇಐ =ನಿನ್ನ; ಗಾಯತ್ರಃ ಭಾಗಃ ಇತಿವ ಇ[ಪ್ರಾತಃಸವನದಲ್ಲಿ ] 
ಗಾಯತ್ರೀಛಂದಸ್ಸಿನಿಂದ ಸಂಸ್ಕೃತವಾಗುವ "ಭಾಗವೆಂದು; [ಗಾಯತ್ರೀಧಂದೋ 
ದೇವತೆಯು/ಛಂದಸ್ಸುಗಳು-ದೇವತೆಗಳು; ಮೇ-ನನ [ಮಾತನ್ನು]; ಸೋಮಾಯ 
ಬ್ರೂತಾತ್‌-ದೇವತಾರೂಪನಾದ ಸೋಮರಾಜನಾದ [ನಿನಗೆ] ಹೇಳಲಿ; 


ಓ! ಸೋಮದೇವನೇ! ಈ ಸೋಮಲತೆಯು ನಿನ್ನ ಭಾಗವೆಂದು ದೇವತೆಗಳು ಹೇಳಲಿ. 
ಸೋಮಕ್ರ ಯಕ್ಕೆ ಮೊದಲು ಸೋಮಾಭಿಮಂತ್ರ ಣದ ನಾಲ್ಕು ಮಂತ್ರಗಳಲ್ಲಿ 
ಇದು ಮೊದಲನೆಯ ಮಂತ್ರ. ಪ್ರಾತಃಸವನವು ಗಾಯತಿ ತ್ರೀಪ್ರಧಾನವಾದುದರಿಂದೆ 


“ಗಾಯತ್ರಭಾಗಳ ಎಂದಿದೆ. 


ತೈತ್ತಿರೀಯ ಸಂಹಿತಾ/೩-೧-೨/೧೭ 


ದೇಷ ತೇ ತ್ರೈಷ್ಟುಭೋ ಜಾಗತೋ ಭಾಗ ಇತಿ ಮೇ 


ಸೋಮಾಯ ಬ್ರೂತಾ- 


ವಿನಿಯೋಗ 


ಸೋಮಾಭಿಮಂತ್ರಣದ ಎರಡನೆಯ 
ಮಂತ್ರ 


ಏಷ ತೇ ಜಾಗತಃ...ಬ್ರೂತಾತ್‌ ॥  ಸೋಮಾಭಿಮಂತ್ರಣದ ಮೂರನೆಯ 
| ಮಂತ್ರ 


* [ಸೋಮನೇ!1ಏಷಃ ತೇ ತ್ರೈಷ್ಟುಭಃ ಭಾಗಃ ಇತಿ-ಈ ವಲ್ಲಿ ರೂಪವಾದ 
ಸೋಮವು [ಮಾಧ್ಯಂದಿನಸವನದಲ್ಲಿ ತ್ರಿಷ್ಟುಪ್‌ ಛಂದಸ್ಸಿನಿಂದ ಸಂಸ್ಕೃತವಾಗುವ 
ನಿನ್ನ ಭಾಗವೆಂದು; ಮೇ=ನನ್ನ [ವಚನವನ್ನು] ಸೋಮಾಯ ಬ್ರೂತಾತ್‌- ದೇವತಾ 
ರೂಪನಾದ ಸೋಮನಾದ [ನಿನಗೆ] [ಭಂದೋದೇವತೆಯು] ಹೇಳಲಿ. 
3-[ಸೋಮನೇ!1ಏಷಃ- ಈ ವಲ್ಲೀರೂಪನಾದ ಸೋಮವು; ತೇ ಜಾಗತಃ ಭಾಗಃ 
ಇತಿ-ಜಗತೀ ಛಂದಸ್ಸಿನಿಂದ [ಮೂರನೆಯ ಸವನದಲ್ಲಿ] ಸಂಸ್ಕೃತವಾಗುವ ನಿನ್ನ 
ಭಾಗವೆಂದು; ಮೇ=ನನ್ನ ಮಾತನ್ನು; ಸೋಮಾಯ ಬ್ರೂತಾತ್‌-ಸೋಮದೇವ 
ನಾದ [ನಿನಗೆ] ಛಂದೋಭಿಮಾನಿದೇವತೆಯು] ಹೇಳಲಿ. 


ಹೇ! ಸೋಮನೇ! ಛಂದೋಭಿಮಾನಿದೇವತೆಯು ಈ ವಲ್ಲೀರೂಪಸೋಮವು 
ನಿನ್ನ ಭಾಗವೆಂದು ನನ್ನ ವಚನವನ್ನು ನಿನಗೆ ತಿಳಿಸಲಿ. 
| 
"ಗಾಯತ್ರಂ ಪ್ರಾತಃಸವನಂ, ತೈಷ್ಟುಭಂ ಮಾಧ್ಯಂದಿನಗ್‌ಂ ಸವನಂ, ಜಾಗತಂ 
ತೃತೀಯಸವನಮ್‌' ಎಂದು ಶ್ರುತಿಯಲ್ಲಿ ಇನ್ನೊಂದೆಡೆ ಇದೆ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೮ 


| [| 
ಚ್ಛಂದೋಮಾನಾಗ್‌ಂ ಸಾಂರಾಜ್ಯಂ ಗಚ್ಛೇತಿ ಮೇ 


ಸೋಮಾಯ ಬ್ರೂತಾ 


| | Il 
ಛಂದೋಮಾನಾಮಿತಿ ಛಂದಃ-ಮಾನಾಮ್‌ | ಸಾಂರಾಜ್ಯಮಿತಿ ಸಾಂ-ರಾಜ್ಯಮ್‌ । 


I 
ಗಚ್ಛ ಇತಿ। ಮೇ। ಸೋಮಾಯ | ಬ್ರೂತಾತ್‌ | 


RESETS) 


ಮಂತ್ರ ವಿನಿಯೋಗ 
ಛಂದೋಮಾನಾಗ್‌ಂ...ಬ್ರೂತಾತ್‌ ॥ ಸೋಮಾಭಿಮಂತ್ರಣದ ನಾಲ್ಕನೆಯ ಮಂತ್ರ 


ಆಲ 


$"ಛಂದೋಮಾನಾಮ್‌-=ಮೂರು ಛಂದೋಮಾಹಸ್ಸುಗಳ*, ಸಾಂರಾಜ್ಯಮ್‌ 
ಗಚ್ಛ ಪ್ರಾಧಾನ್ಯವನ್ನು ಹೊಂದು; ಇತಿಐಹೀಗೆಂದು; ಮೇ=ನನ್ನ [ಮಾತನ್ನು] 
ಸೋಮಾಯ ಬ್ರೂತಾತ್‌-[ಈ ಛಂದೋಭಿಮಾನಿದೇವತೆಗಳು] ಸೋಮದೇವ 


ನಾದ ನಿನಗೆ ಹೇಳಲಿ. 


ಛಂದೋಭಿಮಾನಿದೇವತೆಗಳು ಸೋಮದೇವನಾದ ನಿನಗೆ "ಛಂದೋಮಾಹೆಸ್ಸು ಗಳ 
ಪ್ರಾಧಾನ್ಯವನ್ನು ಹೊಂದು' ಎಂಬ ನನ್ನ ಮಾತನ್ನು ತಿಳಿಸಲಿ. 


ಸ್ತೋಮಗಳೆಂದರೆ ತೃಚದಲ್ಲಿ [ಮೂರು ಖಕ್‌ಗಳಲ್ಲಿ] ಮೂರು ಬಾರಿ ಗಾನವನ್ನು 
ಮಾಡುವಾಗ ಉಂಟಾಗುವ ಒಟ್ಟು ಸ್ತೋತ್ರೀಯ ಸಂಖ್ಯೆ. ತ್ರಿವೃತ್‌, ಪಂಚದಶ, 
ಸಪ್ತದಶ ಹಾಗೂ ಏಕವಿಂಶ-ಇವುಗಳಿಗೆ ಜೊ ೀತಿಃ ಡೆ ಸಂಜೆ ಸ್ಲೆಯು ಇದೆ. 
ಇದರಿಂದಲೇ ಯಾಗವನ್ನು ಜ್ಯೋತಿಷ್ಟೋಮ ಎನ್ನುತ್ತಾ ರೆ. 
ಸೋಮಯಾಗವಿಕೃತಿಯಾದ ದಾ ದಶಾಹಮಹಾಕ್ರತುವಿನಲ್ಲಿ ೮-೯ ಹಾಗೂ ೧೦ 
ನೆಯ ಅಹಸ್ಸುಗಳಲ್ಲಿ ೨೪,೪೪, ಹಾಗೂ ೪೮ ಸಂಖ್ಯೆಯ ಸ್ತೊ ಮಗಳನ್ನು ಹೇಳಿರು 
ತ್ತಾರೆ. ಛಂದೋಮಗಳಿಂದ ಯುಕ್ತವಾಗಿರುವ ಅಹಸ್ಸುಗಳು ಛಂದೋಮಾಹಸ್ಸುಗಳು. 
*ಗಾಯತ್ರೀ, ತ್ರಿಷ್ಟುಪ್‌ ಹಾಗೂ ಜಗತೀಛಂದಸ್ಸಿನಲ್ಲಿರುವ ಅಕ್ಷರಗಳ ಹೋಲಿಕೆಯುಳ್ಳ [24, 44, 48) 
ಚತುರ್ವಿಂಶತಿಸ್ತೋಮ, ಚತುಶ್ಚತ್ವಾರಿಂಶತ್‌ಸ್ತೋಮ ಹಾಗೂ ಅಷ್ಟಾಚತ್ವಾರಿಂಶತ್‌ ಸ್ತೋಮಗಳು 
ಛಂದೋಮಗಳು. 


ಕ ರಾವ ಹಾರ ತ್ರ 


ತೈತ್ತಿರೀಯ ಸಂಹಿತಾ/೩-೧-.೨/೧೯ 


7 
ದ್ಯೋ ವೈ ಸೋಮಗ್‌ಂ ರಾಜಾನಗ್‌ಂ ಸಾಮ್ರಾಜ್ಯಂ ಲೋಕಂ ನ 


I I Il p64 
ಗಮಯಿತ್ವಾ ಕ್ರೀಣಾತಿ ಗಚ್ಛತಿ ಸ್ವಾನಾಗ್‌ಂ ಸಾಂರಾಜ್ಯಂ ಛಂದಾ 


I I Il 
-ಗ್‌ಂಸಿ ಖಲು ವೈ ಸೋಮಸ್ಯ ರಾಜ್ಞ ಸ್ಸಾಂರಾಜ್ಯೋ ಲೋಕಃ 


|| I || 
ಯಃ | ವೈ | ಸೋಮಮ್‌ | ರಾಜಾನಮ್‌ | ಸಾಂರಾಜ್ಯಮಿತಿ ಸಾಂ-ರಾಜ್ಯಮ್‌ 
ಚ Il || |] 
ಲೋಕಮ್‌ ಗಮಯಿತ್ವಾ ಕ್ರೀಣಾತಿ | ಗಚ್ಛತಿ \ ಸ್ವಾನಾಮ್‌ \ ಸಾಂರಾಜ್ಯಮಿತಿ 
ಚ || Il I 
ಸಾಂ-ರಾಜ್ಯಮ್‌ | ಛಂದಾಗ್‌ಂಸಿ |! ಖಲು | ವೈ 1 ಸೋಮಸ್ಯ | ರಾಜ್ಞಃ । 
Il 
ಸಾಂರಾಜ್ಯಣಇತಿ ಸಾಂ-ರಾಜ್ಯಃ | ಲೋಕಃ | 


ಸೋಮಾಭಿಮಂತ್ರಣವಿಧಿ; ಅರ್ಥವಾದ 


ಯಃವೈ ಯಾವ ಯಜಮಾನನು 

ಸೋಮಮ್‌ ರಾಜಾನಮ್‌ ರಾಜನಾದ ಸೋಮದೇವನನ್ನು 
ಸಾಂರಾಜ್ಯಮ್‌ ಲೋಕಂ ಛಂದಸ್ಸುಗಳ ಸಾಮ್ರಾಜ್ಯವನ್ನು 
ಗಮಯಿತ್ವಾ ಹೊಂದಿಸಿ 

ಕ್ರೀಣಾತಿ ಸೋಮಲತೆಯನ್ನು]ಕ್ರಯ ಮಾಡುತ್ತಾನೆಯೋ 
[ಸಃ] ಸ್ವಾನಾಮ್‌ [ಅವನು] ತಮ್ಮವರ ಮಧ್ಯದಲ್ಲಿ 
ಸಾಂರಾಜ್ಯಮ್‌ ಗಚ್ಛತಿ ಪ್ರಾಮುಖ್ಯವನ್ನು ಹೊಂದುತ್ತಾನೆ. 
ಛಂದಾಗ್‌ಂಸಿ ಖಲು ವೈ ಛಂದಸ್ಸುಗಳಷ್ಟೇ 

ಸೋಮಸ್ಯ ರಾಜ್ಗ ಕ ಸೋಮರಾಜನ 

ಸಾಂರಾಜ್ಯಃ ಲೋಕಃ ಸಾಮ್ರಾಜ್ಯವಾಗಿರುವ ಲೋಕವಾಗಿದೆ. 


ಇದು ಸೋಮಾಭಿಮಂತ್ರಣದ ವಿಧಿಯಾಗಿದೆ. ಯಾವ ಯಜಮಾನನು 
ಸೋಮರಾಜನನ್ನು ಛಂದಸ್ಸುಗಳ ಸಾಮ್ರಾಜ್ಯದೊಡನೆ ಹೊಂದಿಸುವನೋ ಅವನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೦ 


I I Il 
ಪ್ರರಸ್ತಾಥ್ಸೋಮಸ್ಸ ಕ್ರಯಾದೇವಮಭಿ ಮಂತ್ರಯೇತ ಸಾಂರಾಜ್ಯ 


4 I I 
ಮೇವೈ[..ಏವ(೧)ಏನಂ..]ನಂ ಲೋಕಂ ಗಮಯಿತ್ತಾ 


| I | 18 
ಕ್ರೀಣಾತಿ ಗಚ್ಛತಿ ಸ್ವಾನಾಗ್‌ಂ ಸಾಂರಾಜ್ಯಂ 


[ 
ಪುರಸ್ತಾತ್‌ | ಸೋಮಸ್ಯ । ಕ್ರಯಾತ್‌ | ಏವಮ್‌ । ಅಭೀತಿ | ಮಂತ್ರಯೇತ | : 
ಸಾಂರಾಜ್ಯಮಿತಿ ಸಾಂ-ರಾಜ್ಯಮ್‌ । ಏವ | (೧) 1 ಏನಮ್‌ । ಲೋಕಮ್‌ | 


| || || 
ಗಮಯಿತ್ವಾ ಕ್ರೀಣಾತಿ \ ಗಚ್ಛತಿ \ ಸ್ವಾನಾಮ್‌ ಸಾಂರಾಜ್ಯಮಿತಿ ಸಾಂ-ರಾಜ್ಯಮ್‌ 


ಸೋಮಸ್ಕ ಕ್ರಯಾತ್‌ ಸೋಮವನ್ನು ಕೊಂಡುಕೊಳ್ಳುವುದಕ್ಕಿಂತ 


ಪುರಸ್ತಾತ್‌ ಮೊದಲು 

ಏವಮ್‌ | ಹೀಗೆ [ಏಷ ತೇ ಗಾಯತ್ರಃ ಮೊದಲಾದ 
| ನಾಲ್ಕು ಮಂತ್ರಗಳಿಂದ] 

ಅಭಿಮಂತ್ರಯೇತ ಸೋಮಾಭಿಮಂತ್ರಣವನ್ನು ಮಾಡಬೇಕು. 

[ವಿಧಿ] 

ಏನಂ 

ಸಾಂರಾಜ್ಯಮ್‌' ಏವ [ಇದರಿಂದ] ಈ ಸೋಮರಾಜನನ್ನು ಛಂದೋ 

ಲೋಕಮ್‌ ಗಮಯಿತ್ವಾ ರೂಪವಾದ ಸಾಮ್ರಾಜ್ಯವನ್ನೇ ಹೊಂದಿಸಿ 

ಕ್ರೀಣಾತಿ ಸೋಮಕ್ರಯವನ್ನು ಮಾಡುತ್ತಾನೆ. 

ಸ್ವಾನಾಮ್‌ ಸಾಂರಾಜ್ಯಮ್‌ ತನ್ನವರ ಮಧ್ಯದಲ್ಲಿ ಪ್ರಭುತ್ವವನ್ನು ಪಡೆ 

ಗಚ್ಛತಿ ಯುತ್ತಾನೆ. 


ತನ್ನವರಲ್ಲಿ ಮುಖ್ಯನಾಗುವನು. ಸೋಮವನ್ನು ಕ್ರಯ ಮಾಡುವ ಮೊದಲು ನಾಲ್ಕು 


ಮಂತ್ರಗಳಿಂದ ಸೋಮಾಭಿಮಂತ್ರಣವನ್ನು ಮಾಡಬೇಕೆಂಬ ವಿಧಿಯು ಇಲ್ಲಿದೆ. 


ಖೆ 


ತೈತ್ತಿರೀಯ ಸಂಹಿತಾ/೩-೧-೨/೨೧ 


ತಿಷ್ಠತಿ ky iv ನ pel ತಿ ನ 


| I WN 
ಜುಹ್ವತ್ಯಥ ಕ್ವ ತಾನೂನಪ್ತಂ ಪ್ರತಿತಿಷ್ಯತೀತಿ 


ಯಃ । ವೈ । ತಾನೂನಪ್ರಸ್ಕೇತಿ ತಾನೂ-ನಪ್ತಸ್ಯ । ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾಮ್‌ | 


[ I 
ವೇದ | ಪ್ರತೀತಿ । ಏವ | ತಿಷ್ಠತಿ | ಬ್ರಹ್ಮವಾದಿನ ಇತಿ ಬ್ರಹ್ಮ-ವಾದಿನ: | ವದಂತಿ | 


ನ। ಪ್ರಾಶ್ಲಂತೀತಿ ಪ್ರ- ಅಶ್ನಂತಿ 1 ನ! ಜುಹ್ವತಿ । ಅಥ ಕ್ವ ಕ್ವ | ತಾನೂನಪ್ತಮಿತಿ 


ತಾನೂ-ನಪ್ತ; ಮ್‌ । ಪ್ರತೀತಿ | ತಿಷತಿ ಇತಿ | 


ತಾನೂನಪ್ತ ದ ಅವಘ್ರಾ ವಿಧಿಗೆ: ಸಂಬಂಧಿಸಿದ ಅರ್ಥವಾದ 


ಯಃವೈ 
ತಾನೂನಪ್ಪಸ್ಕ 
ಪ್ರತಿಷ್ಠಾಮ್‌ 'ವೇದ | 
ಪ್ರತಿತಿಷ್ಠತಿ ಏವ 


ಯಾವನು 

*ತಾನೂನಪ್ತದ. 

ಸ್ಥಿ ರವಾದ ಸ್ಥಿ ತಿಯನ್ನು ತಿಳಿದಿರುವನೋ 
[ಅವನು]: ಲೋಕದಲ್ಲಿ ಸುಸಿ ್ಸಿ ತಿಯನ್ನೇ 
ಹೊಂದುವನು. 


ಈ ವಿಷಯದಲ್ಲಿ ಬ್ರಹ್ಮವಾದಿಗಳ ಪ್ರಶ್ನೋತ್ತರಗಳು 


ಪ್ರತಿತಿಷ್ಠತಿ ಇತಿ ವದಂತಿ 


ಮಂತ್ರವಿದರು 

[ತಾನೂನಪ್ತ ವನ್ನು ಸೋಮರಸದಂತೆ] 
ಪಾನ ಮಾಡುವುದೂ ಇಲ್ಲ. 

ಅಗ್ನಿಯಲ್ಲಿ ಹೋಮ ಮಾಡುವುದೂ ಇಲ್ಲ. 
ಈಗ ತಾನೂನಪ್ಪ] ವು ಎಲ್ಲಿ ನೆಲೆಸುತ್ತದೆ?. 
ಎಂದು ಪ್ರಶ್ನಿಸುತ್ತಾರೆ. 


* ಚಮಸದಲ್ಲಿ “ಆಪತಯೇ ತ್ವಾ ಗೃಹ್ನಾಮಿ' ಮೊದಲಾದ ಮಂತ್ರಗಳಿಂದ ಗೃಹೀತವಾದ ಆಜ್ಯ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೨ 


I I 
ಪ್ರಜಾಪತೌ ಮನಸೀತಿ ಬ್ರೂಯಾತ್ಮಿರವ 
ಆಣ ಭಾ” ಹ ವು 


\ 
ಜಿಫೇತ್ಸಜಾಪತೌ ತ್ವಾ ಮನಸಿ ಜುಹೋಮೀತ್ಯೇಷಾ 
ವ್‌ ೯ಾಹಾಪ್ರಾ ಹಾಸು 


I | I | 
ತ್‌ | ಪ್ರಜಾಪತಾವಿತಿ ಪ್ರಜಾ-ಪತೌ | ತ್ವಾ | ಮನಸಿ | ಜುಹೋಮಿ । ಇತಿ! 


| | | 
ಏಷಾ \ ವೈ \ ತಾನೂನಪ್ತಸ್ಯೇತಿ ತಾನೂ-ನಪ್ಪಸ್ಯ । ಪ್ರತಿಷ್ಕೇತಿ ಪ್ರತಿ-ಸ್ಥಾ। 


ಈ ಅಭಿಮಂತ್ರಣವನ್ನು ಅನುಷ್ಠಿಸುವುದರಿಂದ ಯಜಮಾನನು ಶ್ರೇಷ್ಠನೆನಿಸುವನು. 
ಸೋಮಾಭಿಮಂತ್ರಣವನ್ನು ಮಾಡಬೇಕೆಂಬ ವಿಧಿಯ ಅರ್ಥವಾದ ಇದಾಗಿದೆ. 


ಮನಸ್ಸಿನ ಸಹಾಯದಿಂದ ಪ್ರಜಾಪತಿಯಲ್ಲಿ ನೆಲೆ 
ತಿಷ್ಠತಿ] ಇತಿ ಬ್ರೂಯಾತ್‌ ಸುತ್ತ ದೆ/ಪ್ರಾಜಾಪತ್ಯವಾದ ಮನಸ್ಸಿನಲ್ಲಿ ನೆಲೆ 
| ಸುತ್ತದೆ. ಹೀಗೆಂದು ಉತ್ತರವನ್ನು ಹೇಳಬೇಕು. 


ಮಂತ್ರ ವಿನಿಯೋಗ 


ಪ್ರಜಾಪತೌ...ಜುಹೋಮಿ ॥ ತಾನೂನಪ್ತದ ಅವಘ್ರಾಣಕ್ಕಾಗಿ 


ತ್ವಾ ಪ್ರಜಾಪತೌ ಮನಸಿ ಜುಹೋಮಿ [ಎಲೈ! ತಾನೂನಪ್ತವೇ] ನಿನ್ನನ್ನು 


ಮನಸ್ಸಿನಿಂದ ಪ್ರಜಾಪತಿಯಲ್ಲಿ ಹೋಮ ಮಾಡುತ್ತೇನೆ. 
ತಾನೂನಪ್ತಾವಘ್ರಾಣವಿಧಿ; ಅದರ ಫಲ; ಪ್ರಶಂಸೆ; ವಿನಿಯೋಗ 


ಇತಿ ತ್ರಿ: ಅವಜಿಫ್ರೇತ್‌ ಏಷಾ ವೈ ಎಂದು ಮೂರು ಬಾರಿ ಅವಫ್ರಾಣ ಮಾಡ 
ತಾನೂನಪ್ತಸ್ಕ ಪ್ರತಿಷ್ಠಾ ಬೇಕು. [ಮೂಸಿ ನೋಡಬೇಕು] ಇದೇ ತಾನೂ 
ನ್‌ ನಪ್ತದ ದೃಢವಾದ ಸ್ಥಿತಿಯಾಗಿರುವುದಷ್ಟೆ. 


ಯ ಏವಂ ವೇದ ಪ್ರತ್ಯೇವ ತಿಷ್ಠತಿ ಯೋ [ಯಃ(೨)]ವಾ 


| I 
ಅಧ್ಲರ್ಯೋಃ ಪ್ರತಿಷ್ಠಾಂ ವೇದ ಪ್ರತ್ಯೇವ ತಿಷ್ಠತಿ 


| I 

ಯತೋ ಮನ್ಯೇತಾನಭಿಕ್ರಮ್ಯ ಹೋಷ್ಯಾಮೀತಿ 
ಯಃ । ಏವಮ್‌ | ವೇದ | ಪ್ರತೀತಿ ಏವ ತಿಷ್ಠತಿ । ಯಃ (೨) ವೈ | ಅಧ್ವರ್ಯೋಃ 
ಪ್ರತಿಷ್ಠಾಮಿತಿ ಪ್ರತಿ-ಸ್ಥಾಮ್‌ । ವೇದ | ಪ್ರತೀತಿ । ಏವ | ತಿಷ್ಠತಿ । ಯತಃ | ಮನ್ಯೇತ | 


ಅನಭಿಕ್ರಮೇತ್ಯನಭಿ-ಕ್ರಮ್ಯ | ಹೋಷ್ಯಾಮಿ | ಇತಿ | 
ಯಃ ಏವಂ ವೇದ ಯಾವನು ಹೀಗೆ ತಿಳಿದಿರುತ್ತಾನೆಯೋ 
ಪ್ರತಿತಿಷ್ಠತಿ ಏವ [ಅವನು] ನೆಲೆಗೊಳ್ಳುತ್ತಾನೆ. 


ಇಲ್ಲಿಯವರೆಗೆ ಹೇಳಿರುವ ವಿಷಯಗಳು ಯಾಜಮಾನಗಳು. ಅಂದರೆ ಯಜ 
ಮಾನನು ಅನುಷ್ಠಿಸಬೇಕಾದವುಗಳು. ಮುಂದಿನ ವಿಧಿಗಳು ಆಧ್ವರ್ಯವಗಳು 
ಅಂದರೆ ಅಧ್ವರ್ಯುವು ಅನುಷ್ಠಾನ ಮಾಡಬೇಕಾದವು. 


ಯಃ ವೈ ಯಾವ ಯಜಮಾನನು 

ಅಧ್ವರ್ಯೊೋಃ ಪ್ರತಿಷ್ಠಾಮ್‌ ಅಧ್ವರ್ಯುವಿನ ಒಂದೇ ಸ್ಥಾ ನದಲ್ಲಿ ಇರುವಿಕೆ 
ವೇದ ಯನ್ನು ತಿಳಿದಿರುತ್ತಾನೆಯೋ 

ಪ್ರತಿತಿಷ್ಠತಿ ಏವ [ಆತನು] ಒಂದೇ ಕಡೆ ಪ್ರತಿಷ್ಠಿತನಾಗುತ್ತಾನೆ. 
ಯತಃ ಅನಭಿಕ್ರಮ್ಯ [ಅಧ್ವರ್ಯುವು] ಯಾವ ಪ್ರದೇಶದಿಂದ ಬೇರೆಡೆಗೆ 
ಹೋಷ್ಯಾಮಿ ಇತಿ ಹೋಗದೆ ಹೋಮ ಮಾಡುವೆನೆಂದು 


ಮನ್ಯೇತ ತಿಳಿಯುತ್ತಾನೆಯೋ 


ಮಂತ್ರಗೃಹೀತವಾದ ಆಜ್ಯವನ್ನು ಅವಫ್ರಾಣ ಮಾಡಬೇಕು. ಅದರ ಪ್ರಶಂಸೆಗಾಗಿ 
ಈ ಅರ್ಥವಾದ. ಬ್ರಹ್ಮವಾದಿಗಳು ವಿಚಾರ ಮಾಡಿ ತಾನೂನಪ್ಪವು ಮನಸ್ಸಿನಿಂದ 
ಪ್ರಜಾಪತಿಯಲ್ಲಿ ನೆಲೆಸಿದೆ ಎನ್ನುವರು. ಹೀಗಾಗಿ “ಪ್ರಜಾಪತೌ...ಜುಹೋಮಿ' ಎಂಬ 
ಮಂತ್ರದಿಂದ ಅವಘ್ರಾಣವನ್ನು ಮಾಡಬೇಕು. ಹೀಗೆ ತಿಳಿದವನೂ ನೆಲೆಗೊಳ್ಳುವನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೪ 


1 
ತತ್ತಿಷ್ಠನ್ನಾಶ್ರಾವಯೇದೇಷಾ ವಾ ಅಧ್ಲರ್ಯೋಃ 


I I 
ಪ್ರತಿಷ್ಠಾ ಯ ಏವಂ ವೇದ ಪ್ರತ್ಯೇವ ತಿಷ್ಕತಿ 
I 


I I I 
ಯದಭಿಕ್ರಮ್ಯ ಜುಹುಯಾತ್ಚತಿಷ್ಠಾಯಾ ಇಯಾತ್ತ- 


೨ ಬ್ರ 


| I 
ತತ್‌ | ತಿಷ್ಠನ್ನ್‌ | ಏತಿ । ಶ್ರಾವಯೇತ್‌ \ ಏಷಾ ವೈ | ಅಧ್ವರ್ಯೋಃ ಪ್ರತಿಷ್ಠೇತಿ 


I | 
ಪ್ರತಿ-ಸ್ಥಾ । ಯಃ | ಏವಮ್‌ | ವೇದ | ಪ್ರತೀತಿ | ಏವ । ತಿಷ್ಠತಿ | ಯತ್‌ | 


1 |! ಐ 
ಅಭಿಕ್ರಮ್ಮೇತ್ಯಭಿ-ಕ್ರಮ್ಯ । ಜುಹುಯಾತ್‌ ಪ್ರತಿಷ್ಠಾಯಾ ಇತಿ ಪ್ರತಿ-ಸ್ಥಾಯಾಃ । ಇಯಾತ್‌ | 


ತತ್‌ ತಿಷ್ಕನ್‌ ಅಲ್ಲಿಯೇ ನಿಂತುಕೊಂಡು"ಆಶ್ರಾವಯ' 
ಆಶ್ರಾವಯೇತ್‌ ಎಂದು ಹೇಳಿ [ಹೋಮಪ್ರಕ್ರಿಯೆಯನ್ನು] 


ಆರಂಭಿಸಬೇಕು. 

ಏಷಾ ವೈ ಅಧ್ವರ್ಯೋಃ ಇದೇ ಅಧ್ವರ್ಯುವಿನ ಏಕದೇಶಸಿ ತಿರೂಪ 

ಪ್ರತಿಷ್ಠಾ ವಾದ ಪ್ರತಿಷ್ಠೆಯಾಗಿದೆಯಷ್ಟೆ.” 

ಯಃ ಏವಂ ವೇದ ಯಾವ ಯಜಮಾನನು ಹೀಗೆ ತಿಳಿದಿರು 
ತ್ತಾನೆಯೋ 

ಪ್ರತಿತಿಷ್ಠತಿ ಏವ ಅವನು ಸಾ ಫನಪಲ್ಲ ಪಿಟಿವಿಲ್ಲದ ಪ್ರತಿಷ್ಠಿತನೇ 
ಆಗುತ್ತಾನೆ. 

ಸಂಚರಿಸುತ್ತಾ ಹೋಮ 'ಮಾಡುವುದರ ನಿಂದೆ 
ಯತ್‌ ಅಭಿಕ್ರ ಮ್ಯ [ಅಧ್ವರ್ಯುವು) ಒಂದೇ ಕಡೆಯಲ್ಲಿ ರದೆ 
ಜುಹುಯಾತ್‌ ತಿರುಗಾಡುತ್ತಾ ಹೋಮವನ್ನು ಮಾಡಿದರೆ 


ಸ್ಥಾನಭ್ರಷ್ಟನಾಗುತ್ತಾನೆ. 


ಅಧ್ವರ್ಯುವು ಒಂದೇ ಸ್ಥಾ ನದಲ್ಲಿ ಇದ್ದು ಕೊಂಡು ಹೋಮವನ್ನು ಮಾಡಬೇಕು. ಒಂದೇ 
ಸ್ಥಾ ನದಲ್ಲಿ ನಿಂತು ಹೋಮವನ್ನು ಅನುಷ್ಠಿಸುವುದೇ ಅಧ್ವರ್ಯುವಿನ ಸ್ಥಿ ರವಾದ 
ಪ್ರತಿಷ್ಠೆಯಾಗಿದೆ. ಈ ರೀತಿಯ ಅನುಷ್ಠಾನಕ್ರಮವನ್ನು ತಿಳಿದ ಅಧ್ವರ್ಯುವೂ ಪ್ರತಿಷ್ಠಿತನಾ 


ತೈತ್ತಿರೀಯ ಸಂಹಿತಾ/೩-೧-೨/೨೫ 


I I I 
ಸ್ಮಾತ್ಸಮಾನತ್ರ ತಿಷ್ಠತಾ ಹೋತವ್ಯಂ ಪ್ರತಿಷ್ಠಿತ್ಯೈ 


ಯೋ ವಾ ಅಧ್ವರ್ಯೊಃ ಸ್ವಂ ವೇದ ಸ್ಥ ವಾನೇವ 


I I 
ಇ 
ಭವತಿ ಸ್ರುಗ್ವಾ ಅಸ್ಯ ಸ್ಥ ಸೈ 


Il I || | | 
ತಸ್ಮಾತ್‌ । ಸಮಾನತ್ರ | ತಿಷ್ಠತಾ | ಹೋತವ್ಯಮ್‌ | ಪ್ರತಿಷ್ಠಿತ್ಯಾ ಇತಿ ಪ್ರತಿ-ಸ್ಥಿತ್ಯೆ ! 
ಯಃ । ವೈ । ಅಧ್ವರ್ಯೋಃ | ಸ್ವಮ್‌ | ವೇದ | ಸ್ವಮಾನಿತಿ ಸ್ವ-ವಾನ್‌ | ಏವ। ಭವತಿ | 


ಸ್ರುಕ್‌! ವೈ! ಅಸ್ಯ । ಸ್ವಮ್‌ | 


ತಸ್ಮಾತ್‌ ಸಮಾನತ್ರ ಆದುದರಿಂದ ಸಮಾನವಾದ ಪ್ರದೇಶದಲ್ಲಿ 
| [ಒಂದೇ ಕಡೆಯಲ್ಲಿ] 

ತಿಷ್ಠತಾ ಹೋತವ್ಯಮ್‌ ನಿಂತುಕೊಂಡವನಾಗಿ [ಅದಧ್ವರ್ಯುವು] 
ಹೋಮ ಮಾಡಬೇಕು. 

ಪ್ರ ತಿಷ್ಮಿತ್ಯೆ ಭ್ರ ಇದು ಸ್ಥಾ ನಭದ್ರತೆಗೆ ಕಾರಣವಾಗುತ್ತದೆ. 

ಆಶಾವಣಕಾಲದಲ್ಲಿ ಸ್ರುಗಾದಿಗ್ರಹಣವಿಧಿ;ಅರ್ಥವಾದ 
ಇ ಇ. ಆ) 

ಯಃ ವೈ ಯಾವನು 

ಅಧ್ವರ್ಯೋಃ ಸ್ವಮ್‌ ವೇದ ಅಧ್ವರ್ಯುವಿನ ತನ್ನದಾದ/ತನ್ನ ಕಾರ್ಯಕ್ಕೆ 
ಬೇಕಾದ[ಪದಾರ್ಥಗಳನ್ನು]ತಿಳಿದಿರುವನೋ 

ಸ್ವವಾನ್‌ ಏವ ಭವತಿ [ಆ ಯಜಮಾನನು] ಸ್ವತ್ತುಗಳಿರುವವನೇ 
ಆಗುತ್ತಾನೆ. 

ಸ್ರುಕ್‌ವೈ ಅಸ್ಕ ಸ್ವಮ್‌ ಸುಕ್‌, ಜುಹೂ ಮೊದಲಾದವು ಅಧ್ವರ್ಯು 
ವಿನ ಸ್ವತ್ತು. 

ಗುವನು. “ಯೋ ವಾ...ತಿಷ್ಠತಿ'” “ಯತ್‌...ಪ್ರತಿಷ್ಠಿತ್ಕೆ' ಎಂಬ ಬ್ರಾಹ್ಮಣ 

ಭಾಗದಿಂದ ಒಂದೇ ಪ್ರದೇಶದಲ್ಲಿ ನಿಂತುಕೊಂಡು ಹೋಮ ಮಾಡುವುದರ ಪ್ರಶಂಸೆ, 

ಸ್ಥಾ ನಾಂತರ ಮಾಡಿ ಹೋಮ ಮಾಡುವುದರ ನಿಂದೆ-ಇವೆರಡನ್ನೂ ಹೇಳಿ 

"ಸಮಾನತ್ರ ತಿಷ್ಕತಾ ಹೋತವ್ಯಮ್‌' ಎಂಬ ವಿಧಿಯು ಇದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೬ 


I I 
ಯದ್ವಾಯವ್ಯಂ ವಾ ಚಮಸಂ ವಾಂನನ್ವಾರಭ್ಯಾಶ್ರಾವಯೇ 


I 
ದಿಯಾತ್ತ ಸ್ಮಾದನ್ವಾರಭ್ಯಾಶ್ರಾವ್ಯಗ್ಗ್‌ ೦ ಸ್ವಾದೇವನೈತಿ 


ವಾಯವ್ಯಮ್‌ । ಅಸ್ತ್ರ । (೩)। ಸ್ವಮ್‌ । ಚಮಸಃ । ಅಸ್ಯ । ಸ್ವಮ್‌ । ಯತ್‌ | 


ವಾಯವ್ಯಮ್‌ | ವಾ ಚಮಸಮ್‌ ವಾ! ಅನನ್ವಾರಭ್ಯೇತ್ಯನನು-ಆರಭ್ಯ 


ಘ || 
ಆಶ್ರಾವಯೇದಿತ್ಯಾ-ಶ್ರಾವಯೇತ್‌ | ಸ್ವಾತ್‌ | ಇಯಾತ್‌ | ತಸ್ಮಾತ್‌ 


I I || || 
ಅನ್ವಾರಭ್ಯೇತ್ಯನು-ಆರಭ್ಯ | ಆಶ್ರಾವ್ಯಮಿತ್ಯಾ-ಶ್ರಾವ್ಯಮ್‌ | ಸ್ವಾತ್‌! ಏವ।ನ। ಏತಿ | 


ವಾಯವ್ಯಮ್‌ ಅಸ್ಕ ಸ್ವಮ್‌ ಐಂದ್ರವಾಯವಾದಿ ಸೋಮಗ್ರಹಣಪಾತ್ರಗಳೂ 


ಇವನ ಸ್ವತ್ತು R 
ಚಮಸಃ ಅಸ್ಯ ಸ್ವಮ್‌ ಸೋಮರಸವನ್ನು ಮೇಲೆತ್ತುವ ಪಾತ್ರೆಯಾದ 
ಚಮಸವೂ ಇವನ ಸ್ವತ್ತು. | 
| ಯತ್‌ ವಾಯವ್ಯಮ್‌ ವಾ [ಅಧ್ವರ್ಯುವು) ಐಂದ ದ್ರವಾಯವಾದಿಗ್ರಹಗಳ 
ಚಮಸಂ ವಾ ನ್ನಾಗಲಿ, ಚಮಸವನಾ ಗಲೀ ತೆಗೆದುಕೊಳ್ಳದೆ 
ಅನನ್ವಾರಭ್ಯ ಆಶ್ರಾವಯೇತ್‌ “ಆಶ್ರಾವಯ' ಎಂದು ಪ್ರೈಷವನ್ನು ಹೇಳಿದರೆ, 
ಸ್ವಾತ್‌ ಇಯಾತ್‌ ಸ್ವತ್ವವೀನನಾಗುತಾ ನೆ, 
ತಸ್ಮಾತ್‌ ಅನ್ವಾರಭ್ಯ ಎ ಜ್‌ ವಾಯವ್ಯವನ್ನಾಗಲೀ ಚಮಸವ 
ನ್ನಾಗಲೀ ಕೈಯಲ್ಲಿ ಹಿಡಿದುಕೊಂಡು 
ಆಶ್ರಾವ್ಯಮ್‌ "ಆಶ್ರಾವಯ' ಎಂದು ಹೇಳಬೇಕು. [ವಿಧಿ] 
ಸ್ಲಾತ್‌ ಏವ ನ ಏತಿ ಆಗ ಸ್ವತ್ವಹೀನನಾಗುವುದಿಲ್ಲ § 


ಇದು ಎಲ್ಲ ಹೋಮಗಳಿಗೂ ಸಮಾನವಾದ ವಿಧಿ. “ಅಭಿಕ್ರಾಮಂ ಜುಹೋತಿ? 
| ಎಂಬುದು ಪ್ರಯಾಜಗಳಿಗೆ ಸಂಬಂಧಿಸಿದ ವಿಶೇಷವಿಧಿಯಾಗಿದೆ. 


ತೈತ್ತಿರೀಯ ಸಂಹಿತಾ/೩-೧-೨/೨೭ 


ಇದಿ 


I I | 
ಯೋ ವೈ ಸೋಮಮಪ್ರತಿಷ್ಠಾಪ್ಯ ಸ್ತೋತ್ರಮುಪಾಕರೋತ್ಯ 


I | | I 
ಪ್ರತಿಷ್ಠಿತಸ್ಸೋಮೋ ಭವತ್ಯಪ್ರತಿಷ್ಠಿತಃ ಸ್ತೋಮೋಷಪ್ರತಿ 


I [ 
ಕ್ಸಾ ನ್ಯಪ್ರತಿಷ್ಠಿ ತೋ ಯಜಮಾನೋತ- 


|| I I 
ಯಃ | ವೈ 1 ಸೋಮಮ್‌ । ಅಪ್ರತಿಷ್ಠಾಪ್ಯೇತ್ಯಪ್ರತಿ-ಸ್ಥಾ ಪ್ಯ | ಸ್ತೋತ್ರಮ್‌ 


| | Il | | 
ಉಪಾಕರೋತೀತ್ಯುಪ-ಆಕರೋತಿ \ ಅಪ್ರತಿಷ್ಠಿತ ಇತ್ಯಪ್ರತಿ-ಸ್ಥಿ ತಃ | ಸೋಮಃ | 


| I I I | | 
ಭವತಿ । ಅಪ್ರತಿಷ್ಠಿತ ಇತ್ಯಪ್ರತಿ-ಸ್ಥಿ ತಃ | ಸ್ತೋಮಃ | ಅಪ್ರತಿಷ್ಠಿತಾನೀತ್ಯಪ್ರತಿ- 


| I | I 
ಸ್ವಿತಾನಿ ! ಉಕ್ಕಾನಿ। ಅಪ್ರತಿಷ್ಠಿತ ಇತ್ಯಪ್ರತಿ-ಸ್ಥಿತಃ । ಯಜಮಾನಃ | 


ಸೋಮಪ್ರತಿಷ್ಠೆಯ ವಿಧಿಗಾಗಿ ಅರ್ಥವಾದ 


XX 
XX 

XX 

XX 

XX 

XX 

XX 

XX 

XX 

1 ಯಃವೈ ಯಾರಾದರೂ ಅಧ್ವರ್ಯುವು 

೫%] ಸೋಮಮ್‌ ಅಪ್ರತಿಷ್ಮಾಪ್ಯ ಸೋಮನನ್ನು ನೆಲೆಗೊಳಿಸದೆ 

೫ ಸ್ತೋತ್ರಮ್‌ ಬಹಿಷ್ಟವಮಾನಾದಿ ಗೀತಸಾಧ್ಯಸ್ತೋತ್ರವನ್ನು 
೫| ಉಪಾಕರೋತಿ ಮೊದಲು ಮಾಡಲು ಉದ್ಗಾತೃವರ್ಗಕ್ಕೆ 
XX 
XY 
XY 
XX 
22 
XX 
XX 
XX 
XX 
XX 
XX 
XX 
XX 
XX 


ಸೂಚನೆ ಇತ್ತರೆ 
ಸೋಮಃ ಅಪ್ರತಿಷ್ಠಿತಃ ಭವತಿ ಸೋಮನೂ ಸ್ಥಿ ರನಾಗಿರುವುದಿಲ್ಲ. 
ಸ್ತೋಮಃ ಅಪ್ರತಿಷ್ಕಿತಃ ಸಾಮಗಾನಸ್ತೋತ್ರವಿಶೇಷವೂ ನೆಲೆಯಾಗಿ 
[ಭವತಿ] ರುವುದಿಲ್ಲ. 
ಉಕ್ಕಾನಿ ಅಪ್ರತಿಷ್ಕಿತಾನಿ ಅಪ್ರಗೀತಮಂತ್ರಸಾಧ್ಯವಾದ ಯಗ್ವೇದದ 
ಶಸ್ತ್ರ ಗಳೂಸ್ಥಾ ನಹೀನವಾಗುತ್ತವೆ. 
ಅಪ್ರತಿಷ್ಠಿತಃ ಯಜಮಾನಃ ಯಜಮಾನನೂ ಸ್ಥಾನಹೀನನಾಗುತ್ತಾನೆ. 


ವಾಯುವು ಕೇಳಿದ ವರದ ಮೇರೆಗೆ ಸೋಮಗ್ರಹಗಳೆಲ್ಲವೂ "ವಾಯವ್ಯ' 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೮ 


| 
ಪ್ರತಿಷಿ ತೋಂಧ್ವ 


I I | 
ರ್ಯುರ್ವಾಯವ್ಯಂ ವೈ ಸೋಮಸ್ಕ 


| | 
ಇ “ವಿ ಇ ಇ ಬೌ 9 ೫ pa 
ಪ್ರತಿಷ್ಠಾ ಚಮಸೋಖಂಸ ಪ್ರತಿಷ್ಠಾ ಸೋಮಃ ಸ್ತೋಮಸ್ಯ 


ಕ್ಥಾ ನಾಂ ಗೃಹಂ ವಾ ಗೃಹೀತ್ವಾ 


| |] | 
ಅಪ್ರತಿಷ್ಠಿತ ಇತ್ಯಪ್ರತಿ-ಸ್ವಿ ತಃ | ಅಧ್ವರ್ಯುಃ ವಾಯವ್ಯಮ್‌ | ವೈ ಸೋಮಸ್ಕ 


| | | | 
ಪ್ರತಿಷ್ಕೇತಿ ಪ್ರತಿ-ಸ್ಥಾ | ಚಮಸಃ | ಅಸ್ಯ । ಪ್ರತಿಷ್ಕೇತಿ ಪ್ರತಿ-ಸ್ಥಾ । ಸೋಮಃ | 


| | 1 [| 
ಸ್ತೋಮಸ್ಯ | ಸೋಮಃ ॥ ಉಕ್ಕಾನಾಮ್‌ \ ಗ್ರಹಮ್‌ \ ವಾ \ ಗೃಹೀತ್ವಾ 


ಇದಿ 


ಅಧ್ವರ್ಯುಃ ಅಪ್ರ ತಿಷ್ಮಿತಃ 
[ಭವತಿ] 
ಸೋಮಸ್ಕ ವಾಯವ್ಯಮ್‌ 


ಅಸ್ಯ ಚಮಸಃ ಪ್ರತಿಷ್ಠಾ 
ಸೋಮಃ ಸ್ತೋಮಸ್ಕ 
[ಪ್ರತಿಷ್ಠಾ] 

ಸ್ತೋಮಃ ಉಕ್ಕಾನಾಮ್‌ 


[ಪ್ರತಿಷ್ಠಾ] 


ಗ್ರಹಮ್‌ ವಾ ಗೃಹೀತ್ವಾ 


ಅಧ್ವರ್ಯವೂ ನೆಲೆಯಿಲ್ಲ ದವನಾಗುತ್ತಾ ವೆ. 


ಸೋಮರಸಕ್ಕೆ ಐಂದ್ರವಾಯವಾದಿಸೋಮ 
ರಸಗ್ರಹಣಪಾತ್ರಗಳು ಆಶ್ರಯವಾಗಿವೆಯಷ್ಟೆ. 
ಈ ಸೋಮನಿಗೆ ಸೋಮರಸೋನ್ನಯನ 
ಪಾತ್ರವೂ ಆಧಾರವಾಗಿದೆ. 

ಸೋಮವು ಸ್ತೋಮಕ್ಕೆ [ಸ್ತು ತ್ಯವಾಗಿರು 
ವುದರಿಂದ] ನೆಲೆ. 

[ಸ್ತೋಮದ ಅನಂತರ ಶಸ್ತ್ರ ವನ್ನು ಹೇಳ 
ಬೇಕಾಗಿರುವುದರಿಂದ] ಸ್ತೋಮವು ಉಕ್ಕ ಗಳಿಗೆ 
ನೆಲೆಗಟ್ಟು. 

[ಆದುದರಿಂದ] ಸೋಮಗ್ರಹಣಪಾತ್ರವನ್ನು 
ಗ್ರಹಣ ಮಾಡಿಯೋ 


॥॥ 
ಗಳೆನಿಸಿಕೊಳ್ಳುತ್ತವೆ. ತಸ್ಮಾನ್ನಾನಾದೇವತ್ಯಾನಿ ಸಂತಿ ವಾಯವ್ಯಾನ್ಮುಚ್ಛಂತೇ [ತೈ.ಸಂ. 


ಶೆ 


6.4.7] ಎಂದು ಶ್ರುತಿಯಿದೆ. ಅಧ್ವರ್ಯವು ಆಶ್ರಾವಣವನ್ನು ಮಾಡುವ ಸಮಯದಲ್ಲಿ 


ತನ್ನ ಸ್ವತ್ತಾಗಿರುವ ಸ್ರುಗಾದಿಗಳನ್ನಾಗಲೀ, ವಾಯವ್ಯಗ್ರಹವನ್ನಾಗಲೀ ಧರಿಸಿರಬೇಕು. 


ತೈತ್ತಿರೀಯ ಸಂಹಿತಾ/೩-೧-೨/೨೯ 


| 
ಚಮಸಂ ವೋನ್ನೀಯ ಸ್ತೋತ್ರಮುಪಾಕುರ್ಯಾತ್ಪತ್ಕೇವ 
| ಅಕ ತ ಬ್ಲ 


| I I | I | 
[ಏವ ತಿಷ್ಠತಿ ಯೋ ವಾಯವ್ಯಮಸ್ಯ ಗ್ರಹಂ ವೈಕಾನ್ನವಗ್‌ಂಶತಿಶ್ವ ॥1] 


| | | 
ಚಮಸಮ್‌ । ವಾ । ಉನ್ನೀಯೇತ್ಯುತ್‌-ನೀಯ । ಸ್ತೋತ್ರಮ್‌ । ಉಪಾಕುರ್ಯಾದಿತ್ಯುಪ- 


| 1 
ಆಕುರ್ಯಾತ್‌ | ಪ್ರತೀತಿ | ಏವ । ಸೋಮಮ್‌ | ಸ್ಥಾಪಯತಿ । ಪ್ರತೀತಿ । ಸ್ತೋಮಮ್‌ | 


I I I | 
ಪ್ರತೀತಿ | ಉಕ್ಕಾ ನಿ! ಪ್ರತೀತಿ |! ಯಜಮಾನಃ । ತಿಷ್ಠತಿ | ಪ್ರತೀತಿ! ಅಧ್ವರ್ಯುಃ ॥೮॥ 


ಚಮಸಮ್‌ ಉನ್ನೀಯ ವಾ 
ಸ್ತೋತ್ರಮ್‌ 
ಉಪಾಕುರ್ಯಾತ್‌ 


ಸೋಮಮ್‌ ಪ್ರತಿ 

ಸ್ಥಾ ಪಯತಿ ಏವ 
ಸ್ತೋಮಮ್‌ ಪ್ರತಿ 

[ಸ್ಥಾ ಪಯತಿ] 

ಉಕ್ಕಾ ನಿ ಪ್ರತಿ [ಸ್ಥಾ ಪಯತಿ] 
ಯಜಮಾನಃ ಪ್ರತಿ [ತಿಷ್ಠತಿ] 
ಅಧ್ವರ್ಯಃ ಪ್ರತಿತಿಷ್ಠತಿ 


ಚಮಸವನ್ನು ಮೇಲಕ್ಕೆ ಎತ್ತಿಯೋ ' 
ಸ್ತೋತ್ರವನ್ನು ಆರಂಭಿಸಲು [ಸೂತ್ರದಲ್ಲಿ 
ಹೇಳಿರುವಂತೆ] ಅಧ್ವರ್ಯುವು ಸೂಚನೆಯನ್ನು 
ಕೊಡಬೇಕು. - 

[ಇದರಿಂದ] ಸೋಮನನ್ನು ನೆಲೆಗೊಳಿಸುತ್ತಾನೆ. 


ಸ್ತೋಮವನ್ನು ಸ್ಥಿರವಾಗಿರುವಂತೆ ಮಾಡು 
ತ್ತಾನೆ. 

ಶಸ್ತ್ರ ಗಳನ್ನೂ ಸುಸ್ಥಿರಗೊಳಿಸುತ್ತಾನೆ. 
ಯಜಮಾನನೂ ಸ್ಥಿರಸ್ಥಾನವನ್ನು ಪಡೆಯುತ್ತಾ ನೆ. 
ಅಧ್ವರ್ಯುವೂ ಪ್ರತಿಷ್ಠಿತನಾಗುತ್ತಾನೆ. 


ಇದು ಸೋಮಯಾಗಕ್ಕೆ ಸಂಬಂಧಿಸಿರುವುದರಿಂದ ವಾಯವ್ಯಚಮಸಗಳನ್ನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೦ 


ಸಾಸ ಸಸ ಸೌಸಾಸು ಸಾಸ ಸಾಸ ಸುಸು ಸು ಸ7ಸಾಸಾಸೇ ಸ? 2೫ ಸೇ ಸಾಸ 201 2೫ ೫೫ ಸೇ 


IS; 


ಭಜ ಭಜ ಜಜಶರರರ್ಪ್ಮ್ಯರರರ್ಪ;ರರಶಶ್ಷಶಪ್ರಪ್ರಜಜ ಭಜ ಜಟ ಜಜಜಿ 


ರ್ಕ 
ಇಡಾ 


SAFER RRO RIS! 


ಹೇಳಲಾಗಿದೆ. "ಸ್ರುಕ್‌” ಎಂದು ಮೊದಲು ಹೇಳಿದರೂ ಅದನ್ನು ಅಧ್ವರ್ಯುವಿನ 
, ಎಲ್ಲ ಸ್ವತ್ತುಗಳಿಗೆ ಉಪಲಕ್ಷಣವನ್ನಾಗಿ ಶ್ರುತಿಯು ತಿಳಿಸಿದೆ. 

ಸೋಮರಸವನ್ನು ಗ್ರಹದಲ್ಲಿಯಾಗಲೀ, ಚಮಸದಲ್ಲಿಯಾಗಲೀ ನೆಲೆಯಾಗಿಡದೆ 
ಸ್ತೋತ್ರಾರಂಭವನ್ನು ಮಾಡಲು ಉದ್ದಾತೃವರ್ಗಕ್ಕೆ ಸೂಚನೆಯನ್ನು ನೀಡಬಾರದು. 
ಹಾಗೆ ನೀಡಿದರೆ ಸೋಮನೂ, ಸ್ತೋಮವೂ, ಉಕ್ಕಗಳೂ, ಅಧ್ವರ್ಯು- 
ಯಜಮಾನರೂ ನೆಲೆಯಿಲ್ಲದವರಾಗುತ್ತಾರೆ. 

ಆದುದರಿಂದ ಸೋಮಗ್ರ ಹವನ್ನು ಗ್ರಹಣ ಮಾಡಿ, ಚಮಸವನ್ನು 
ಎತ್ತಿಯಾದರೂ ಸ್ತೋತ್ರ ವನ್ನು ಮಾಡಲು ಉದ್ದಾತೃಗಣಕ್ಕೆ ಸೂಚನೆಯನ್ನು 
ನೀಡಬೇಕು. 


ಶ್ರೌತಸೂತ್ರದಲ್ಲಿ ಬರ್ಹಿರ್ಮುಷ್ಟಿಯಿಂದ, ಎರಡು ದರ್ಭೆಗಳಿಂದ ಸ್ತೋತ್ರ ತ್ರವನ್ನು 


ಆರಂಭಿಸಲು ಸೂಚನೆಯನ್ನು ನೀಡಬೇಕೆಂದು ಹೇಳಿದೆ. ಅದಕ್ಕೆ ಮಂತ್ರಗಳನ್ನೂ 
ಹೇಳಲಾಗಿದೆ. ಅದು Ee 


ಈ ಉಪಾಕರಣವಿಧಿಯು "ಉದಾ ತೃಭ್ಯ ಉಪಾಕರೋತಿ' [ತೈ.ಸಂ.೩.೩.೨] 
ಎಂಬಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ವಿಧಿಯು ಉಕ ಶೃವಾಗಿದೆ. ಇಲ್ಲಿ ಅದರ ಕಾಲವನ್ನು 
ತಿಳಿಸಲಾಗಿದೆಯೆಂದು ತಿಳಿಯಬೇಕು. 


ಹಔ೧ಣಖಹ6ಅ೧ಣ 


PETE TET ETE ETE EE EEE SE 


ಟಟ ಾ ಹ EEE SETS 


ಸರ್ವರಾರಾರಾರಾರೌ್ಪರ್ಟ್ಪರರ್ಪರರ್ವರರ್ವಾರ್ಪರ್ಪರರ್ಪರರ್ಪರ್ಪಾರತ 


॥ ತೃತೀಯೋಇನುವಾಕಃ ॥ 


| 
ಯಜ್ಞಂ ವಾ ಏತತ್ಸಂಭರಂತಿ ಯತ್ಸೋಮಕ್ರಯಣ್ಯೈ 
I I 
ಪದಂ ಯಜ್ಞಮುಖಗ್‌ಂ ಹವಿರ್ಧಾನೇ 


CSTE ] | I | 
ಯಜ್ಞಮ್‌ । ವೈ । ಏತತ್‌ । ಸಮಿತಿ | ಭರಂತಿ | ಯತ್‌ | ಸೋಮಕ್ರಯಣ್ಯಾ ಇತಿ 


| I 
ಸೋಮ-ಕ್ರಯಣ್ಯೈ । ಪದಮ್‌ । ಯಜ್ಞಮುಖಮಿತಿ ಯಜ್ಞ-ಮುಖಮ್‌ | 


| 
ಹವಿರ್ಧಾನೇ ಇತಿ ಹವಿಃ-ಧಾನೇ। 


ಎರಡನೆಯ ಅನುವಾಕದಲ್ಲಿ ಯಾಜಮಾನಮಂತ್ರಗಳು ಹಾಗೂ ಅಧ್ವರ್ಯು 
ವಿನ ಕೆಲವು ಕರ್ತವ್ಯಗಳು ಹೇಳಲ್ಪಟ್ಟಿವೆ. ಈ ಮೂರನೆಯ ಅನುವಾಕದಲ್ಲಿ 
ಸೋಮಕ್ರಯಣೀಪದಾಂಜನಾದಿವಿಧಿಗಳು ಹೇಳಲ್ಪಟ್ಟಿವೆ. 


ಅಕ್ಟೋಪಾಂಜನವಿಧಿ; ಅರ್ಥವಾದ 


ಸೋಮಕಯಣೆ ಸೋಮಕಯಸಾಧನವಾದ ಗೋವಿನ 
Ns) ಕಲೆ ೨ 

ಪದಮ್‌ ಯತ್‌ ಏಳನೆಯ ಹೆಜ್ಜೆಯ ಧೂಳನ್ನು ಸಂಗ್ರಹಿಸುವುದೆಂ 
ಸಂಭರಂತಿ ಬುದು ಯಾವುದುಂಟೋ 
ಏತತ್‌ ಯಜ್ಜಮ್‌ ವೆ ಇದು ಯಜ್ಞವನ್ನೇ 

ನಾ ಲಿ ಇಂ 
ಸಂಭರಂತಿ ಸಂಗ್ರಹಿಸಿದಂತಾಗುತ್ತದೆ. 
ಹವಿರ್ಧಾನೇ ಸೋಮಲತೆಯನ್ನು ಹೊತ್ತಿರುವ ಶಕಟಗಳು 
ಯಜ್ಞಮುಖಮ್‌ ಯಜ್ಞದ ಪ್ರಾರಂಭಿಕರೂಪವೇ ಆಗಿವೆ. 


ಸೋಮಕ್ರಯಣೀಧೇನುವಿನ ಆರು ಹೆಜ್ಜೆಗಳನ್ನು ಅಧ್ವರ್ಯುವು ಹಿಂಬಾಲಿಸಬೇಕು. 


Xx 
ಸ 
XX 
XX 
1X 
1X 
XY 
೫೫ 
೫೫ 
ಸಿ 
xy 
XY 
XY 
xy 
XY 
XY 
XY 
೫೫ 
ಸ 
ಸ 
XX 
೫೫ 
XX 
XY 
xy 
XY 
XX 
XX 
ಸ 
ಸು 
ಸ 
XY 
1X 
೫೫ 
XX 
೫೫ 
೫೫ 
XY 
XX 
೫೫ 
ಆ: 
೫2 
XX 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೨ 


[| I 
ಯರ್‌ಹಿ ಹವಿರ್ಧಾನೇ ಪ್ರಾಚೀ ಪ್ರವರ್ತಯೇಯುಸ್ತರ್‌ಹಿ 


Il 
ತೇನಾಕಮುಪಾಇಣಾ ದಜ ಮುಖ ಏವ ಯಜ ಮನು 
ಮು ಜರಿ ಶಾ CSAS ಡಿ 


ಸಂತನೋತಿ 


| | | I | 
ಯರ್‌ಹಿ | ಹವಿರ್ಧಾನೇ ಇತಿ ಹವಿಃ-ಧಾನೇ । ಪ್ರಾಚೀ ಇತಿ | ಪ್ರವರ್ತಯೇಯುರಿತಿ 


| | I 
ಪ್ರ-ವರ್ತಯೇಯುಃ । ತರ್‌ಹಿ । ತೇನ । ಅಕ್ಸಮ್‌ । ಉಪೇತಿ । ಅಇನ್ಲಾ ತ್‌ | 
ತ ಬ ಜರಿ 


ಯಜ್ಞಮುಖ ಇತಿ ಯಜ್ಞ-ಮುಖೇ। ಏವ! ಯಜ್ಞಮ್‌ | ಅನು | ಸಮಿತಿ ತನೋತಿ | 


ಯರ್‌ಹಿ ಯಾವಾಗ 

ಹವಿರ್ಧಾನೇ ಹವಿರ್ಧಾನಶಕಟಗಳನ್ನು ಗಾರ್ಹಪತ್ಯದಿಂದ 

ಪ್ರಾಚೀ ಪ್ರವರ್ತಯೇಯುಃ ಪ್ರಾಹ್ಮುಖವಾಗಿ ಚಾಲನ ಮಾಡುತ್ತಾರೆಯೋ 

ತರ್‌ಹಿ ತೇನ ಆಗ ಆ ಗೋಪಾದಧೂಳಿನಿಂದ 

ಅಕ್ಷಮ್‌ ಉಪಾಣಸ್ವ್ವಾತ್‌ [ಯಜಮಾನಪತ್ನಿಯು] ಗಾಲಿಯ ಅಚ್ಚಿಗೆ 
[ಎಣ್ಣೆ ಹಾಕಿದಂತೆ] ಲೇಪಿಸಬೇಕು. [ವಿಧಿ] 

ಯಜ್ಞಮುಖೇ ಏವ ಯಜ್ಞಮುಖರೂಪವಾಗಿರುವ ಹವಿರ್ಧಾನ 
ಶಕಟದಲ್ಲಿಯೇ 


ಯಜ್ಞಮ್‌ ಅನು ಸಂತನೋತಿ [ಯಜ್ಞಸಾಧನವಾದುದರಿಂದ]ಯಜ್ಞರೂಪವಾ 


ದ ಧೂಳಿಯನ್ನು ಸೇರಿದಂತೆ ಮಾಡುತ್ತಾನೆ/ 
ಮಾಡುತ್ತಾ ಲ್ಲೆ. 


ಏಳನೆಯ ಹೆಜ್ಜೆ ಯ ಧೂಳಿನಲ್ಲಿ ತುಪ್ಪದಿಂದ ಹೋಮವನ್ನು ಮಾಡಬೇಕು. ಆ 
ಧೂಳಿನ ಒಂದು ಭಾಗವನ್ನು ಯಜಮಾನನ ಪತ್ನಿಗೆ ಕೊಡಬೇಕು. ಇದು ಯಜ್ಞ ವನ್ನೇ 
ಸಂಗ್ರಹಿಸಿದಂತೆ. 


ತೈತ್ತಿರೀಯ ಸಂಹಿತಾ/೩-೧-೩/೩೩ 


I | I 
ಪ್ರಹರಂತ್ಯುತ್ಪತ್ನೀಮಾನಯಂತ್ಯನ್ವನಾಗ್‌೦ಸಿ 


ಪ್ರವರ್ತಯಂತ್ಯ- 


೨ 
|| | | Il I 
ಪ್ರಾಣ್ಹುಮ್‌ । ಅಗ್ನಿಮ್‌ । ಪ್ರೇತಿ | ಹರಂತಿ | ಉದಿತಿ | ಪತ್ನೀಮ್‌ । ಏತಿ | 
I I I 
ನಯಂತಿ। ಅನ್ವಿತಿ 1! ಅನಾಗ್‌ಂಸಿಟ ಪ್ರೇತಿ | ವರ್ತಯಂತಿ | 


ಅಗ್ನಿಹರಣಾದಿವಿಧಿಗಳು 
ಅಗ್ನಿಮ್‌ ಪ್ರಾಣ್ಣುಮ್‌ *ಆಹವನೀಯಾಗ್ನಿಯ ಏಕದೇಶವನ್ನು ಪೂರ್ವ 


ಪ್ರಹರಂತಿ ` ಕ್ಕೆ ಒಯ್ಯುತ್ತಾರೆ. 

ಪತ್ನೀಮ್‌ ಉದಾನಯಂತಿ [ಪತ್ನೀಶಾಲಾಮಂಟಪದಲ್ಲಿ ಇರುವ] ಯಜ 
ಮಾನಪತ್ನಿಯನ್ನು ಪೂರ್ವದಿಕ್ಕಿನ ಕಡೆಗೆ] 
ಕರೆದುಕೊಂಡು ಹೋಗಬೇಕು. 

ಅನಾಗ್‌ಂಸಿ ಅನು ಹವಿರ್ಧಾನಶಕಟಗಳನ್ನು ಪೂರ್ವದಿಕ್ಕಿನ ಕಡೆ 


ಪ್ರವರ್ತಯಂತಿ ಹೊರಡಿಸಬೇಕು. 


ಹವಿರ್ಧಾನಶಕಟಗಳನ್ನು ಪೂರ್ವಾಭಿಮುಖವಾಗಿ ಚಲಿಸುವಂತೆ ಮಾಡಬೇಕು. ಈ 
ಹವಿರ್ಧಾನಗಳ ಚಲನೆಯು ಯಜ್ಞದ ಪ್ರಾರಂಭವಿದ್ದಂತೆ. ಪತ್ನಿಯು ಗೋಪಾದ ಧೂಳಿ 
ಯಿಂದ ಹವಿರ್ಧಾನಶಕಟದ ಅಚ್ಚನ್ನು ಗಾಡಿಗೆ ಎಣ್ಣೆ ಹಾಕುವಂತೆ ಲೇಪಿಸಬೇಕು. 
ಇದು ಯಜ್ಞರೂಪದಿಂದ ಮತ್ತೊಂದು ಯಜ್ಞರೂಪವನ್ನು ಸೇರಿಸಿದಂತಾಗುತ್ತದೆ. 

ಅಗ್ನಿಪ್ತ್ರಣಯನದ ಅನಂತರ ಮೊದಲಿನ ಆಹವನೀಯವು ಗಾರ್ಹಪತ್ಯವಾಗುತ್ತದೆ. 
ಇದರಿಂದ ಮೊದಲಿನ ಗಾರ್ಹಪತ್ಯಸ್ಥಾನವು ಶೂನ್ಯವಾಗುತ್ತದೆ. ಆಗಲೇ ಯಜಮಾನ 
ಪತ್ನಿಯನ್ನೂ ಕರೆತರಬೇಕು. 


*ಮೊದಲಿನ ಗಾರ್ಹಪತ್ಯವು ಮೊದಲಿನ ಆಹವನೀಯದಲ್ಲಿ ಇಡಲ್ಪಟ್ಟಿತು. ಆಗ ಗಾರ್ಹಪತ್ಯವು 
ಪ್ರರಾಣಗಾರ್ಹಪತ್ಯವೆನಿಸಿಕೊಳ್ಳುವುದು. ಆ ಆಹವನೀಯವು ಯಜ್ಞಶಾಲೆಯ ಮುಂಭಾಗದಲ್ಲಿ 
ಇರುವುದರಿಂದ ಅದು ಶಾಲಾಮುಖೀಯವೆನಿಸಿಕೊಳ್ಳುತ್ತದೆ. ಅನಂತರ ಆ ಅಗ್ನಿಯ 
ಏಕದೇಶವ್ರ/ ಒಂದು ಭಾಗವು ಪ್ರಾಜ್ಮುಖವಾಗಿ ಪಶುಶ್ರಪಣಕ್ಕಾಗಿ ಒಯ್ಯಲ್ಪಡುತ್ತದೆ. ಹೀಗಾಗಿ 
ಆ ಅಗ್ನಿಯು ಪ್ರಾಚೀನಗಾರ್ಹಪತ್ಯಾಗ್ನಿಯ ಏಕದೇಶವಾಗಿರುತ್ತದೆ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೪ 


| | 
-ಥ ವಾ ಅಸ್ಕೈಷ ಧಿಷ್ಟಿಯೋ ಹೀಯತೇ ಸೋನು 


|| 
ಧ್ಯಾಯತಿ ಸ ಈಶ್ವರೋ ರುದ್ರೋ ಭೂತ್ವಾ[(೯)]ಪ್ರಜಾಂ 


| | 
ಪಶೂನ್‌, ಯಜಮಾನಸ್ಯ ಶಮಯಿತೋರ್ಯರ್‌ಹಿ 


ಪಶುಮಾಪ್ರೀತಮುದಂಚಂ ನಯಂತಿ 


| | 
ಅಥ। ವೈ! ಅಸ್ಯ | ಏಷಃ | ಧಿಷ್ಟಿಯಃ | ಹೀಯತೇ | ಸಃ । ಅನ್ವಿತಿ | ಧ್ಯಾಯತಿ | 


| 
ಸಃ । ಈಶ್ವರಃ | ರುದ್ರಃ | ಭೂತ್ವಾ (೯) ಪ್ರಜಾಮಿತಿ ಪ್ರ-ಜಾಮ್‌ । ಪಶೂನ್‌ 


| SN | I I 
ಯಜಮಾನಸ್ಯ | ಶಮಯಿತೋಃ | ಯರ್‌ಹ | ಪಶುಮ್‌ | ಆಪ್ರೀತಮಿತ್ಯಾ- 


| I 
ಪ್ರೀತಮ್‌ | ಉದಂಚಮ್‌ | ನಯಂತಿ | 


ಅಗ್ನಿಯ ಕೋಪದ ಶಮನಪ್ರಕಾರ 


ಅಥವೈ ಆಗ | 

ಅಸ್ಯ ಏಷಃ ಧಿಷ್ಟಿಯಃ ಪುರಾತನಗಾರ್ಹಪತ್ಯಾಗ್ನಿಯ ಪ್ರ 

ಹೀಯತೇ ಸ್ಥಾ ನವಿಶೇಷವು ಶೂನ್ಯವಾಗುತ್ತ ದೆ. 

ಸಃ ಅನುಧ್ಯಾಯತಿ ಆ ಅಗ್ನಿಯು ಮತ್ತೆ ಮತ್ತೆ ಸ್ಥಾನಶೂನ್ಯತೆಯನ್ನು 
ಚಿಂತಿಸುವನು. 

ಸಃ ರುದ್ರಃ ಭೂತ್ವಾ ಅವನು ಕೋಪಗೊಂಡು ರುದ್ರನಾಗಿ 


ಯಜಮಾನಸ್ಯ ಪ್ರ ಜಾಮ್‌ ಯಜಮಾನನ ಪ್ರಜೆಗಳನ್ನೂ ಪಶುಗಳನ್ನೂ 
ಪಶೂನ್‌ ಶಮಯಿತೋಃ 


ಈಶ್ವರಃ ನಾಶಗೊಳಿಸಲು ಸಮರ್ಥನಾಗುತ್ತಾನೆ. 
ಯರ್‌ಹಿ ಆಪ್ರೀತಮ್‌ ಯಾವಾಗ ಪ್ರಯಾಜಯಾಜ್ಯೆಗಳಿಂದ ಸಂತೋಷ 
ಪಶುಮ್‌ ಗೊಳಿಸಲ್ಪಟ್ಟ/ಸ್ವಲ್ಪ ಸಂತೋಷವುಳ್ಳ ಪಶುವನ್ನು 


ಉದಂಚಮ್‌ ನಯಂತಿ ಉತ್ತ ರದಿಕ್ಕಿಗೆ ಕರೆದೊಯ್ಯತ್ತಾ ರೆಯೋ 


ತೈತ್ತಿರೀಯ ಸಂಹಿತಾ/೩-೧-೩/೩೫ 


I I I 
ತರ್‌ಹಿ ತಸ್ಯ ಪಶುಶ್ರಪಣಗ್‌ಂ ಹರೇತ್ತೆ ನೈವೈನಂ 


1 | 
ಭಾಗಿನಂ ಕರೋತಿ ಯಜಮಾನೋ ವಾ ಆಹವನೀಯೋ 


I I | 
ತರ್‌ಹಿ | ತಸ್ಯೆ । ಪಶುಶ್ರಪಣಮಿತಿ ಪಶು-ಶ್ರಪಣಮ್‌ । ಹರೇತ್‌ । ತೇನ! ಏವ | 


ಏನಮ್‌ । ಭಾಗಿನಮ್‌ | ಕರೋತಿ । ಯಜಮಾನಃ । ವೈ 1 ಆಹವನೀಯ 


|| | 
ಇತ್ಯಾ-ಹವನೀಯಃ 


ತರ್‌ಹಿ ಆಗ 
ತಸ್ಯ ಪಶುಶ್ರಪಣಮ್‌ ಹರೇತ್‌ ಆ ಪ್ರತೀಚೀನಗಾರ್ಹಪತ್ಯಾಗ್ನಿಯ ಏಕದೇಶ 
ರೂಪವಾದ ಪಶುಶ್ರಪಣಾಗ್ನಿಯನ್ನು ತೆಗೆದು 


ಕೊಂಡು ಹೋಗಬೇಕು. 
ತೇನ ಏವ ಏನಮ್‌ ಆದರಿಂದಲೇ ಈ ಅಗ್ನಿಯನ್ನು ತನ್ನ ಭಾಗವನ್ನು 
ಭಾಗಿನಮ್‌ ಕರೋತಿ ಹೊಂದಿದವನನ್ನಾಗಿ ಮಾಡುತ್ತಾನೆ. 


ಆಹವನೀಯದಿಂದ ಪಶುಶ್ರಪಣಕ್ಕಾಗಿ ಅಗ್ನಿಯನ್ನು ಒಯ್ದರೆ ಉಂಟಾಗುವ 
ದೋಷ;ಪರಿಹಾರ 


ಯಜಮಾನ: ಆಹವನೀಯಃ ಯಜಮಾನನು ಯಾಗದಲ್ಲಿ ಮುಖ್ಯವಾದ 


ವೈ ಆಹವನೀಯಸ್ವರೂಪನಷ್ಟೆ. 


ಪ್ರರಾತನಗಾರ್ಹಪತ್ಯಾಗ್ನಿಯ ಸ್ಥಾನವು ಶೂನ್ಯವಾದುದರಿಂದ ಅವನು ಯಜ 
ಮಾನನ ಪ್ರಜೆಗಳನ್ನೂ, ಪಶುಗಳನ್ನೂ ನಾಶ ಮಾಡಿಯಾನು. ಪಶುಶ್ರಪಣಾಗ್ನಿಯನ್ನು 
ಮುಂದೆ ಒಯ್ದರೆ ಅವನು ತನ್ನ ಭಾಗವನ್ನು ಹೊಂದಿದವನಾಗುತ್ತಾನೆ. ಅದರ ಕ್ರಮವು 
ಹೀಗಿದೆ; ಆಹವನೀಯಾಗ್ನಿಯ (ಮೊದಲಿನ ಗಾರ್ಹಪತ್ಯಾಗ್ನಿಯ) ಒಂದು ಕೊಳ್ಳಿಯನ್ನು | 
ಮುಂದೆ : ಒಯ್ಯಬೇಕು. ಬಳಿಕ ಅರಣಿಗಳನ್ನು ಒಯ್ಯಬೇಕು. ಅವುಗಳ ಹಿಂದೆ 
ಆಗ್ನೀಧ್ರನೂ ಪಶುಶಮಿತನೂ ಪಶುವನ್ನು ಒಯ್ಯಬೇಕು. ಹೀಗಿರುವ ಅನುಷ್ಠಾನದಿಂದ 
ತೃಪ್ತನಾದ ಪ್ರತೀಚೀನಗಾರ್ಹಪತ್ಯಾಗ್ನಿಯು ಶಾಂತನಾಗುತ್ತಾನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೬ 


| 
ಯಜಮಾನಂ ವಾ ಏತದ್ವಿಕರ್‌ಷಂತೇ ಯದಾಹವನೀಯಾ 


I I 
ತ್ರಶುಶ್ರಪಣಗ್‌ಂ ಹರಂತಿ ಸ ವೈ ವಸಾ ಸ್ಯಾನ್ನಿರ್ಮಂಥ್ಯಂ ವಾ 


I 
ಕುರ್ಯಾದ್ಯಜಮಾನಸ್ಯ ಸಾತ್ಮತ್ವಾಯ 


ಯಜಮಾನಮ್‌ । ವೈ ॥ ಏತತ್‌ | ಏತಿ | ಕರ್‌ಷಂತೇ । ಯತ್‌ | 


ಆಹವನೀಯಾದಿತ್ಯಾ- ಹವನೀಯಾತ್‌ ಪಶುಶ್ರ ಪಣಮಿತಿ ಪಶು-ಶ್ರ ಪಣಮ್‌ 


ಹರಂತಿ । ಸಃ। ವಾ! ಏವ | ಸ್ಯಾತ್‌ । ನಿರ್ಮಂಭ್ಯಮಿಸಿ ನಿಃ-ಮಂಥ್ಯಮ್‌ । ವಾ | 
1 | I 
ಕುರ್ಯಾತ್‌ |! ಯಜಮಾನಸ್ಯ | ಸಾತ್ಮತ್ವಾಯೇತಿ ಸಾತ್ಮ-ತ್ವಾಯ | 


ಯತ್‌ ಆಹವನೀಯಾತ್‌ ಆಹವನೀಯಾಗ್ನಿಯಿಂದ [ಏಕದೇಶವನ್ನು 

ಪಶುಶ್ರಪಣಮ್‌ ಹರಂತಿ ಪ್ರತ್ಯೇಕಿಸಿ ತೆಗೆದುಕೊಂಡು] ಪಶುಶ್ರಪಣಾರ್ಥ 
ವಾಗಿ ಒಯ್ದರೆ 

ಏತತ್‌ ಯಜಮಾನಮ್‌ ಯಜಮಾನನನ್ನೇ ಎಳೆದುಕೊಂಡು ಸು 

ವಿಕರ್‌ಷಂತೇ ವೈ ತಾಗುತ್ತ ಕದೆಯಷ್ಟೆ. 

ಸಃ ವಾ ಏವ ಸ್ಯಾತ್‌ [ಆ ದೋಷಪರಿಹಾರಕ್ಕಾಗಿ] ಪ್ರಾಚೀನ ಗಾರ್ಹ 
ಪತ್ಯಾಗ್ನಿಯಾದರೂ ಶ್ರಪಣಾಗ್ನಿಯಾಗಬಹುದು. 

ನಿರ್ಮಂಥ್ಯಮ್‌ ವಾ ಮಂಥನದಿಂದ ಉತ್ಪಾದಿಸಿದ ಲೌಕಿಕಾಗ್ನಿ 

ಕುರ್ಯಾತ್‌ ಯಾದರೂ ಆಗಬಹುದು 

ಯಜಮಾನಸ್ಯ ಸಾತ್ಮತ್ವಾಯ [ಇದು] ವಿಕರ್ಷಣವಿಲ್ಲದೆ ಯಜಮಾನನು 
ಪೂರ್ಣಸ್ವರೂಪನಾಗಿರುವುದಕ್ಕೆ ಕಾರಣವಾ 
ಗುತ್ತದೆ. 


ಆಹವನೀಯಾಗ್ನಿಯಿಂದ ಸ್ವಲ್ಪ 2 ಭಾಗವನ್ನು ಪ್ರತ್ಯೇಕಿಸಿ ಪಶುಶ್ರಪಣಕ್ಕಾ ಗಿ ಒಯ್ದರೆ 
ಯಜಮಾನನನ್ನೇ e ಎಳೆದುಕೊಂಡುಹೋದಂತಾಗುತ ದೆ. 


ತೈತ್ತಿರೀಯ ಸಂಹಿತಾ/೩-೧-೩/೩೭ 


| I 
ವದ್ಯೇತ್ಸೈವ ತತಃ ಪ್ರಾಯಶ್ಚಿ ತಿ ರ್ಯೇ ಪಶುಂ 


| I 
ವಿಮಥ್ಲೀರನ್‌, ಯಸ್ತಾನ್ಯಾಮಯೇತಾರ್ತಿಮಾಚ್ಛೇಯರಿತಿ 


I 
ಯದಿ | ಪಶೋಃ | ಅವದಾನಮಿತ್ಯವ-ದಾನಮ್‌ 1 ನಶ್ಶೇತ್‌ \ ಆಜ್ಯಸ್ಥ \ 


| Il | | 
ಪ್ರತ್ಯಾಖ್ಯಾಯಮಿತಿ ಪ್ರತಿ-ಆಖ್ಯಾಯಮ್‌ | ಅವೇತಿ । ದ್ಯೇತ್‌ । ಸಾ! ಏವ | ತತಃ | 


ಆಳಿ ಹ 


| | 
ಪ್ರಾಯಶ್ಚಿತ್ತಿಃ । ಯೇ । ಪಶುಮ್‌ | ವಿಮಥ್ಲೀರನ್ನಿತಿ ವಿ-ಮದ್ಗೀರನ್ನ್‌ | ಯಃ | 
Il | [| 
ತಾನ್‌ | ಕಾಮಯೇತ | ಆರ್ತಿಮ್‌ | ಏತಿ! ಯಚ್ಛೇಯುಃ | ಇತಿ । 


ಪ್ರಾಯಶ್ಚಿತ್ತವಾಗಿ ಪ್ರಾಸಂಗಿಕವಾದ ಪ್ರಾ ಯಶ್ಚಿತ್ತವಿಧಿ 


ಪಶೋಃ ಅವದಾನಮ್‌ ಯದಿ ಪಶುವಿಗೆ ಸಂಬಂಧಿಸಿದ ಹೃದಯಾದಿ ಅವ 
ನಶ್ಯೇತ್‌ ದಾನಗಳು ನಷ್ಟವಾದರೆ 

ಆಜ್ಯಸ್ಯ ಪ್ರತ್ಯಾಖ್ಯಾಯಮ್‌ ಲೆಕ್ಕ ಮಾಡಿ, ನಷ್ಟವಾದ ಅವದಾನಗಳಿಗೆ 
ಅವದ್ಯೇತ್‌ ಪ್ರತಿಯಾದ ಆಜ್ಯದ ಅವದಾನವನ್ನು ಮಾಡ 

ಬೇಕು. 
ಸಾ ಏವ ತತಃ ಇದೇ ದೋಷಪರಿಹಾರಕಾರಕವಾದ ಪ್ರಾಯ 
ಪ್ರಾಂಸುಶ್ಚಿತ್ತಿಃ ಶ್ಚಿತ್ತವಾಗುತ್ತದೆ. 
ಪ್ರಾ ಸಂಗಿಕವಾದ ಕಾಮೃವಿಧಿ 


ಯೇ ಪಶುಮ್‌ ವಿಮಥ್ಸೀರನ್‌ ಯಾವ ಹಗೆಗಳು ಪಶುವಿನ ವಿಷಯದಲ್ಲಿ 
ಜಗಳವಾಡಿ ಪಶುವನ್ನು ಅಪಹರಿಸುತ್ತಾರೆಯೋ 

ಯಃ ತಾನ್‌ ಆರ್ತಿಮ್‌ ಆರ್ಚ್ಚೇಯುಃ ಯಾವ ಯಜಮಾನನು/ಅಧ್ವರ್ಯುವು 

ಇತಿ ಕಾಮಯೇತ ಅವರನ್ನು ನಾಶಪಡಿಸಲು ಬಯಸುತ್ತಾನೆಯೋ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೮ 
ೊತತರಾರರಾರಾರರಾಾರರ್ಪಾರರಾರರ್ತಾರ್ಸಾರ್ಪಾರ್ಸಾರರ್ಟಾರ್ಪಾಕಷ್‌ 


| 
ಕುವಿದಜಕ್ಗೇತಿ ನಮೋವೃಕ್ತಿವತ್ಯರ್ಚಾಂಂಗ್ನೀದ್ರೇ 


| || 
ಜುಹುಯಾನ್ನಮೋವೃಕ್ತಿ ಮೇವೈಷಾಂ ವೃಜಕ್ಕ್ತೇ 
| 
ತಾಜಗಾರ್ತಿಮಾರ್ಚ್ಚಂತಿ ೧೦-31 
[ಭೂತ್ವಾ ತತಷ್ಟಡ್ವಿಗ್‌ಂಶತಿಶ್ಚ ॥] 


| 
ಕುವಿತ್‌ । ಅಂಗ | ಇತಿ | ನಮೋವೃಕ್ತಿವತ್ಯೇತಿ ನಮೋವೃಕ್ತಿ-ವತ್ಕಾ | ಯಚಾ | 


|| | I 
ಆಗ್ನೀಧ ಇತ್ಯಾಗ್ನಿ-ಇಧ್ರೇ ಜುಹುಯಾತ್‌ ನಮೋವೃಕ್ತಿ ಮಿತಿ ನಮಃ- ಕಿಮ್‌ \ 


ಕುವಿದಂಗ ಇತಿ “ಕುವಿದಂಗ' ಎಂದು ಆರಂಭವಾಗುವ 
ನಮೋವೃಕ್ತಿವತ್ಕಾ ಯಚಾ "ನಮೋವೃಕ್ತಿ ೦ನ ಜಗ್ಮುಃ? ಎಂಬ ಶಬ್ದ: ವುಳ್ಳ 
ಕ ಯಕ್ಕಿನಿಂದ 
ಆಗ್ನೀಧ್ರೇ ಜುಹುಯಾತ್‌ ಆಗ್ನೀದ್ರಧಿಷಿಯದ ಅಗ್ನಿಯಲ್ಲಿ [ತುಪ್ಪದಿಂದ] 
ಹೋಮವನ್ನು ಮಾಡಬೇಕು. 
ಏಷಾಮ್‌ ನಮೋವೃಕ್ತಿಮ್‌ ಈ ಪಶ್ವಪಹಾರಿಗಳ ನಮಸ್ಕಾರಾರ್ಹತೆಯನ್ನೇ 
ಏವ ವೃಜಕ್ಕ್ತ್ವೀ ಈ ಹೋಮದಿಂದ ನಾಶಪಡಿಸುತ್ತಾನೆ/ಅವರು 
ಅನ್ನಹೀನರಾಗುತ್ತಾರೆ. 
ತಾಜಕ್‌ ಆರ್ತಿಮ್‌ ಒಡನೆಯೇ ಆ ಹಗೆಗಳು ನಾಶವನ್ನು 
ಆರ್ಚ್ಛಂತಿ ಹೊಂದುತ್ತಾರೆ. 


ಆದುದರಿಂದ ಪ್ರತೀಚೀನಗಾರ್ಹಪತ್ಕಾಗ್ನಿಯ ಏಕದೇಶವಾದರೂ ಪಶುಶ್ರಪಣಾಗ್ನಿ 
ಯಾಗಬಹುದು. ಅಥವಾ ಮಂಥನದಿಂದ ಉತ್ಪಾದಿಸಿದ ಲೌಕಿಕಾಗ್ನಿಯಾದರೂ 


ಸ 
XX 
7೫ 
2೫ 
22 
XX 
XX 
XX 
೫೫ 
XX 
೫೫ 
XX 
XX 
XX 
ಸ 
XX 
೫೫ 
XX 
೫೫ 
1೫ 
ll 
ಹ ಏವ । ಏಷಾಮ್‌ | ವೃಜ್ತೇ | ತಾಜಕ್‌ | ಆರ್ತಿಮ್‌ | ಏತಿ ಯಚ್ಚಂತಿ Wool 
04 NS: 
ಸ 
XX 
೫೫ 
೫೫ 
ಸ 
XY 
XY 
೫೫ 
XX 
೫೫ 
೫2೫ 
೫೫ 
XX 
94 
೫೫ 
೫2 
` 
೫| ಆಗಬಹುದು. ಇದರಿಂದ ಯಜಮಾನನು ಕ್ಷೇಮವಾಗಿ ಇರುತ್ತಾನೆ. 
x 


೫೫ 

೫೫ 
XX 
೫೫ 
XX 
XX 
೫೫ 
XX 
XX 
XX 
1X 
ಸ 
XY 
೫೫ 
೫೫ 
ಸ 
XX 
ಸಃ 
ಸಃ 
೫೫ 
ಸಃ 
ಸ 
೫೫ 
ಸಃ 
ಸ 
ಸು 
ಸಃ 
ಸ 
ಸು 
ಸಃ 
ಸ 
ಸು 
ಸ 
ಸ 
೫ 
೫೫ 
ಸಃ 
೫೫ 
XY 
೫೫ 
ಸು 
ಸ 
೫ 
ಸಃ 
ಸಃ 


ತೈತ್ತಿರೀಯ ಸಂಹಿತಾ/೩-೧-೩/೩೯ ' 


"ಪ್ರಾಯಶ್ಚಿತ್ತ ಎಂಬ ಪದದ ವಿವರಣೆಯು ಹೀಗೆ ಇದೆ. “ಪ್ರಾಯಃ ಪಾಪಂ 
ವಿಜಾನೀಯಾತ್‌ ಚಿತ್ತಂ ತಸ್ಕ ವಿನಿಷ್ಕೃತಿಃ! ದೋಷವನ್ನು ದೂರ ಮಾಡುವ 


ಕರ್ಮವೇ ಪ್ರಾಯಶ್ಚಿತ್ತ. ಯಾಗಕ್ಕಾಗಿ ಹವಿಸ್ಸನ್ನಾಗಿ ಇಟ್ಟುಕೊಂಡಿರುವ ಪಶುವಿನ 
ಅಂಗಗಳ ಅವದಾನವು ನಷ್ಟವಾದರೆ ಅದು ದೋಷಕಾರಿ. ಅದಕ್ಕಾಗಿ ಆಜ್ಯದ ಅವ 
ದಾನವು ಪರಿಹಾರಕ. ಇದು ಪ್ರಾಸಂಗಿಕವಾದ ಪಶುಯಾಗಕ್ಕೆ ಸಂಬಂಧಿಸಿದ 
ಪ್ರಾಯಶ್ಚಿ ತ್ತವಾಗಿದೆ. 

ವಿರಾಟರಾಜನ ಗೋವುಗಳನ್ನು ಕೌರವರು ಅಪಹರಿಸಿದಂತೆ ಯಾಗಪಶುವನ್ನು 
ಯಾರಾದರೂ ಅಪಹರಿಸಬಹುದು. ಯಜಮಾನನು ಅವರ ನಾಶವನ್ನು ಬಯಸಿದರೆ 
ಅಧ್ವರ್ಯುವು “ಕುವಿದಂಗ' ಎಂದು ಪ್ರಾರಂಭವಾಗುವ "ನಮೋವೃಕ್ತಿಂ ನ ಜಗ್ಕುಃ' 
[ನಮಸ್ಕಾರಾರ್ಹತೆಯನ್ನು ಕಳೆದುಕೊಂಡು ಬಹಿಷ್ಕೃತರಾಗುತ್ತಾರೆ] ಎಂಬುದಾಗಿ 
"ನಮೋವೃಕ್ತಿ' ಎಂಬ ಶಬ್ದವುಳ್ಳ ಯಕ್ಕಿನಿಂದ ಆಗ್ನೀಧ್ರಧಿಷ್ಟಿಯದ ಅಗ್ನಿಯಲ್ಲಿ 
ಹೋಮ ಮಾಡಬೇಕು. ಈ ಹೋಮವು ಆ ಹಗೆಗಳನ್ನು ಲೋಕದಲ್ಲಿ ಯಾರೂ 
ಗೌರವಿಸದಂತೆ ಮಾಡುತ್ತದೆ. ಅವರಿಗೆ ಅನ್ನವು ಸಿಕ್ಕದಂತೆ ಮಾಡುತ್ತದೆ. ಆ ಶತ್ರುಗಳು 
ಒಡನೆಯೇ ನಾಶವನ್ನು ಹೊಂದುತ್ತಾ ರೆ. ಇದೂ ಪ್ರಾಸಂಗಿಕವಾದ ಕಾಮ್ಯವಿಧಿ 


ಯಾಗಿದೆ. 


HEARNE 


TATRA TEATRO ಸಾಸ ಸಾಸು ಸಾಸು ಸು ಸಾಸ ೫? ೫72೫೫೫ 


| ಚತುರ್ಫೋಇ೨ನುವಾಕಃ ॥ 


I I | 
ಪ್ರಜಾಪತೇರ್ಜಾಯಮಾನಾಃ ಪ್ರಜಾ ಜಾತಾಶ್ಚ ಯಾ ಇಮಾಃ 


I Il 
ತಸ್ಮೈ ಪ್ರತಿ ಪ್ರವೇದಯ ಚಿಕಿತ್ಥಾ ಿಗ್‌೦ ಅನುಮನ್ಯತಾಮ್‌ ll 


| | 
ಪ್ರಜಾಪತೇರಿತಿ ಪ್ರಜಾ-ಪತೇಃ | ಜಾಯಮಾನಾಃ | ಪ್ರಜಾ ಇತಿ ಪ್ರ-ಜಾಃ | ಜಾತಾಃ । 


|| [ 
ಚ। ಯಾಃ | ಇಮಾಃ ॥ ತಸ್ಮೈ । ಪ್ರತಿ । ಪ್ರೇತಿ | ವೇದಯ | ಚಿಕಿತ್ವಾನ್‌ । ಅನ್ವಿತಿ॥ 


ಮೂರನೆಯ ಅನುವಾಕದಲ್ಲಿ ಪದಾಂಜನವೂ,ಪಶುಶ್ರಪಣಾಗ್ನಿವಿಚಾರವೂ 


ಹೇಳಲ್ಪ ಟ್ಟಿ ತು. ಈ ನಾಲ ನೆಯ ಅನುವಾಕದಲ್ಲಿ ಪತಾಕ ಹಾಡಗಳು 
ಹೇಳಲ್ಲ. ಟ್ರಿ 3ವೆ. 


XX 
2೫ 
2೫ 
ಸು 
XX 
XX 
2 
22 
೫೫ 
ಸ 
೫೫ 
22 
೫೫ 
ಮಂತ್ರ ವಿನಿಯೋಗ 
I 
1ಪ್ರಜಾಪತೇಃ...ಮನ್ಯತಾಮ್‌ ॥ 2ಉಪಾಕರಣವನ್ನು ಮಾಡಲು ಜಿ 
ಹಾಸ್‌ XY 
೫೫ 
2೫ 
2೫ 
೫೫ 
2೫ 
೫೫ 
೫ 
2೫ 
೫೫ 
7೫ 
೫೫ 
೫ 
೫೫ 


೫ 

XX 

XX 

0.4 

2 

6.1 

6.1 

XX 

ಸ 

XX 

72 

2೫ 

ಸ 

XX 

YX 

72 

22 

7೫ 

ಸ 

ಹ ಮನ್ಯತಾಮ್‌ ॥ 
72 

XX 

XX 

೫೫ 

7೫ 

XX 

9. 

ಸ 

6! 

೫ 

| *ಯಾಃ ಪ್ರಜಾಃ ಜಾಯಮಾನಾಃ=ಯಾವ ಪ್ರಾಣಿಗಳು ಹುಟ್ಟುತ್ತಿವೆಯೋ; ಚತ 
9| ಪ್ರಜಾಃ ಜಾತಾಃ ಚ ಇಯಾವ ಪ್ರಜೆಗಳೂ ಪ್ರಾಣಿಗಳೂ ಹುಟ್ಟಿವೆಯೋ; ಇಮಾಃ" 

ಸಃ| ಪ್ರಾಣಿಗಳು; ಪ್ರಜಾಪತೇಃ-ಪ್ರಜಾಪತಿಯ ಸೃಷ್ಟಿ ಹಾಗಿವೆ. [ಪಶುವೇ!] ಮ 

7೫1 ಆ ಪ್ರಜಾಪತಿಗೆ; ಪ ಪ್ರತಿ ಪ್ರವೇದಯ- [ನೀನು ದೇವತೆಗಳಿಗೆ ಅರ್ಪಿಸಲ ಡುವುದು] 
ನ ಗುಟ್ಟಾಗಿ ತಿಳಿಸು; ಚಿಕಿತಾ ನ್‌ -ಸರ್ವಜ್ಞ ಸ್ಲನಾದ ಆ ಪ್ರಜಾಪತಿಯು; ಅನು 
೫ ಮನ್ಶತಾಮ್‌-ಅನುಮತಿಸಲಿ. 

SSSR 


1ಉಪಾಕರಣದಲ್ಲಿ ಈ ಮಂತ್ರವನ್ನು "ಉಪೋ ದೇವಾನ್‌...'ಎಂಬ ಮಂತ್ರದೊಡನೆ ಹೇಳಬೇಕು. 
Pe 2ದರ್ಭಗಳಿಂದ ಮತ್ತು ಬಸರೀಮರದ ಕೊನೆಯಿಂದ ಪಶುವನ್ನು ದೇವತೆಗಾಗಿ ಒಪ್ಪಿಸುವುದು. 

ತ್ಲ 
ETE EEE TET EE TE TEE EET EET TES 


ತೈತ್ತಿರೀಯ ಸಂಹಿತಾ/೩-೧-೪/೪೧ 


I | 
ಇಮಂ ಪಶುಂ ಪಶುಪತೇ ತೇ ಅದ್ಯ ಬಧ್ನಾಮ್ಯಗ್ನೇ 
| I 
ಸುಕೃತಸ್ಯ ಮಧ್ಯೇ । ಅನುಮನ್ಯಸ್ಸ್ಥ ಸುಯಜಾ ಯಜಾಮ 


I I | 
ಜುಷ್ಟಂ ದೇವಾನಾಮಿದಮಸ್ತು ಹವ್ಯಮ್‌ ॥ 


| I 
ಇಮಮ್‌ | ಪಶುಮ್‌ | ಪಶುಪತ ಇತಿ ಪಶು-ಪತೇ। ತೇ! ಅದ್ಯ। ಬಧ್ನಾಮಿ | ಅಗ್ನೇ 


ಸ 
೫೫ 
XX 

ಸ 

XX 

ಸ 

XX 

XX 

4 

ಸ 

XX 

ಸ 

ಸೌ 
ಚಚವಚತ್ತುತ XX 
I I 11 I I 11 ಸು 
ಸುಕೃತಸ್ಯೇತಿ ಸು-ಕೃತಸ್ಯ | ಮಧ್ಯೇ ॥ ಅನ್ವಿತಿ | ಮನ್ಯಸ್ವ | ಸುಯಜೇತಿ ಸು-ಯಜಾ | | 

Il || 

ಯಜಾಮ । ಜುಷ್ಟಮ್‌ । ದೇವಾನಾಮ್‌ | ಇದಮ್‌ | ಅಸ್ತು । ಹವ್ಯಮ್‌ ॥ ಹ 
ಹಾ _ § KA XX 
ಮಂತ್ರ ವಿನಿಯೋಗ 4 
ಇಮಂ...ಹವ್ಯಮ್‌ ॥ ಉಪಾಕರಣದ ಎರಡನೆಯ ಮಂತ್ರ 
XX 

ಸ 

ಸ 

XX 

XX 

XX 

XX 

2೫ 

XX 

XX 

XX 

XX 

XX 

XX 

zx 

೫2 

XX 

Xx 

XX 

2೫ 

XX 


ಪಶುಪತೇ ಅಗ್ನೇಇರುದ್ರರೂಪದಿಂದ ಪಶುಗಳಿಗೆ ಅಧಿಪತಿಯಾದ ಅಗ್ನಿದೇವನೇ ! 
ಸುಕೃತಸ್ಯ ಮಧ್ಯೇಐಸತ್ಕರ್ಮವಾದ ಈ ಜ್ಯೋತಿಷ್ಟೋಮದ ಮಧ್ಯದಲ್ಲಿ, ಇಮಮ್‌ 
ಪಶುಮ್‌=ಈ ಪಶುವನ್ನು; ತೇಜನಿನಗಾಗಿ; ಅದ್ಯ ಬಧ್ಮಾಮಿ- ಈಗ ಕಟ್ಟಿ ಹಾಕುತ್ತೇನೆ. 
ಅನುಮನ್ಯಸ್ವಾ[ಪಶುಪತಿಯಾದ ನೀನು ಇದಕ್ಕೆ] ಅನುಮತಿಸು. ಸುಯಜಾ ಯಜಾಮ 
=ಒಳ್ಳೆಯ ಪಶುಯಾಗದಿಂದ/ಅಗ್ನಿಷ್ಟೋಮಸಾಧನವಾದ ಪಶುವಿನಿಂದ ದೇವತೆ 
ಗಳನ್ನು ಆರಾಧಿಸೋಣ. ಇದಮ್‌ ಈ ಪಶುವು; ದೇವಾನಾಮ್‌-ದೇವತೆಗಳಿಗೆ; 
ಜುಷ್ಪಮ್‌-ಪ್ರಿಯವಾದ; ಹವ್ಯಮ್‌ ಅಸ್ತು-ಹವಿಸ್ಸಾಗಲಿ. 


"ಪ್ರಾಜಾಪತ್ಕಾ ವೈ ಪಶವಃ ಎಂಬ ಶ್ರುತಿವಾಕ್ಕದಂತೆ ಹುಟ್ಟುತ್ತಿರುವ ಮತ್ತು 
ಹುಟ್ಟಿರುವ ಎಲ್ಲ ಪ್ರಾಣಿಗಳೂ ಪ್ರಜಾಪತಿಯಿಂದ ಸೃಷ್ಟಿಸಲ್ಪಟ್ಟಿವೆ. ಎಲೈ! ಪಶುವೇ! 
ನೀನು ದೇವತೆಗಳಿಗೆ ಆಹುತಿಯಾಗುವುದನ್ನು ಆ ಪ್ರಜಾಪತಿಗೆ ಗುಟ್ಟಾಗಿ ತಿಳಿಸು. 
ಎಲ್ಲವನ್ನೂ ತಿಳಿದ ಆ ಪ್ರಜಾಪತಿದೇವನು ನಿನಗೆ ಅನುಮತಿಯನ್ನು ಕೊಡಲಿ. 


“ರುದ್ರಃ ಪಶೂನಾಮ್‌ ಅಧಿಪತಿಃ' ಎಂದು ರುದ್ರನೇ ಪ್ರಾಣಿಗಳಿಗೆ ಒಡೆಯನೆಂದು 
ಹೇಳಿದೆ. “ರುದ್ರೊ ೀವಾಏಷ ಯದಗ್ನಿ' ಎಂಬುದಾಗಿ ಅಗ್ನಿಯೇ ಆ ರುದ್ರದೇವನೆಂದೂ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೨ SR ಹ್‌ 
ರ 


7 | 
ಪ್ರಜಾನಂತಃ ಪ್ರತಿಗೃಹ್ಣಂತಿ ಪೂರ್ವೇ ಪ್ರಾಣಮಂಗೇಭ್ಯಃ | 
| ೧. ೯ I 
ಪರ್ಯಾಚರಂತಮ್‌ । ಸುವರ್ಗಂ ಯಾಹಿ ಪಥಿಭಿರ್ದೇವ 
| 
ಯಾನೈರೋಷಧೀಷು ಪ್ರತಿತಿಷ್ಠಾ ಶರೀರೈಃ ॥ 


| | I 
ಪ್ರಜಾನಂತ ಇತಿ ಪ್ರ-ಜಾನಂತಃ | ಪ್ರತೀತಿ । ಗೃಹ್ಣಂತಿ । ಪೂರ್ಪೆ । ಪ್ರಾಣಮಿತಿ ಪ್ರ- 
| 
ಅನಮ್‌ । ಅಂಗೇಭ್ಯಃ । ಪರೀತಿ । ಆಚರಂತಮಿತ್ಯಾ-ಚರಂತಮ್‌ ॥ ಸುವರ್ಗಮಿತಿ 
| 
ಸುವಃ-ಗಮ್‌ | ಯಾಹಿ | ಪಧಿಭಿರಿತಿ ಪಥಿ-ಭಿಃ । ದೇವಯಾನ್ಯೈೆಿತಿ ದೇವ- 


Wl | | 
ಯಾನ್ಯೆಃ । ಓಷಧೀಷು | ಪ್ರತೀತಿ | ತಿಷ್ಠ । ಶರೀರೈಃ ॥ 


RRR TREE EEE EEE ET ಜಟ ಜಟ 


ಮಂತ್ರ ವಿನಿಯೋಗ 
|| 
ಪ್ರಜಾನಂತಃ...ಶರೀರೈಃ ॥ ಆಜ್ಯಹೋಮದ ಮೊದಲ ಮಂತ್ರ. 


* (ಎಲೆ ಡೈ ಪಶುವೇ!]ಪೂರ್ವೇ-ಹಿಂದಿನವರಾದ ದೇವತೆಗಳು; ಪ್ರಜಾನಂತಃ=ನಿನ್ನ 
ವಿಷಯಗಳನ್ನು ಚೆನ್ನಾಗಿ ತಿಳಿದವರಾಗಿ; ಅಂಗೇಭ್ಯಃ ಪರ್ಯಾಚರಂತಮ್‌-ಅವಯವಗಳ 
ಮೇಲಾ ಿಗದಲ್ಲಿ ಸುತ್ತಲೂ ಸಂಚರಿಸುವ; ಪ್ರಾಣಮ್‌ ಪ್ರಾಣವನ್ನು ಪ್ರತಿಗೃಹ್ನ ೦ತಿವ 
ತಮ್ಮದನ್ನಾಗಿ ಸ್ವೀಕರಿಸುತ್ತಾರೆ. ದೇವಯಾನೈಃ ಪಥಿಭಿಃ:ನೀನು ದೇವತೆಗಳು 
ಸಂಚರಿಸುವ ಾಗಗಳುಡ। ಸುವರ್ಗಮ್‌ "ಯಾಹಿ-ಸ್ನ ರ್ಗಲೋಕಕ್ಕೆ ಗ 
ಶರೀರೈಃಜನಿನ್ನ ಅವಯವಗಳಿಂದ; ಓಷಧೀಷು ಪ್ರತಿತಿಷ್ಠ ಓಷಧಿರೂಪವಾ 
ಬೆಳೆದು ಹವಿಸ್ಸಾಗು/ಪುರೋಡಾಶಾದಿಗಳಂತೆ ದೇವತೆಗಳ ಹವಿಸ್ಸು ಆಗು. 

ಹೇಳಿದೆ. ಅಂತಹ ಅಗ್ನಿದೇವನೇ! ನಿನಗಾಗಿ ಈ ಪಶುವನ್ನು ಯಾಗದ ಮಧ್ಯದಲ್ಲಿ 
ಕಟ್ಟುತ್ತೇನೆ. ಇದನ್ನು ನೀನು ಅನುಮತಿಸು. ನಿನ್ನ ಅನುಜ್ಞೆ ಯನ್ನು ಪಡೆದು ನಾವು 
ಒಳ್ಳೆಯ ಯಾಗವನ್ನು ಅನುಷ್ಠಾನ ಮಾಡೋಣ. 

ಈ ಅಕನ ದೇವತೆಗಳಿಗೆ ಪ್ರಿಯವಾದ ಹವಿಸ್ಸಾಗಿ ಅವರಿಂದ % ಸ್ವೀಕೃತವಾಗಲಿ. 


ETT TTT ETETETEETTETETE EEE 


LL 


ಗವ ನ೧EನನನEGT 


ತೈ ತ್ತಿರೀಯ ಸಂಹಿತಾ/೩-೧-೪/೪೩ 


EEE TET TE EET ETE ETI TEST TET 
ಯೇಷಾಮೀಶೇ [.ಮೀಶೇ(೧೧)ಪಶು. ] ಪಶುಪತಿಃ ಪಶೂನಾಂ | 


I [| I 
ಚತುಷ್ಪದಾಮುತ ಚ ದ್ವಿಪದಾಮ್‌ ।ಟ ನಿಷ್ಕ್ರೀತೋಂಯಂ 
I I 
ಯಜ್ಞಿಃ ಯಂ ಭಾಗಮೇತು ರಾಯಸ್ಪೋಷಾ ಯಜಮಾನಸ್ಕ ಸಂತು॥ 
ಯೇಷಾಮ್‌ । ಈಶೇ ((೧೧) ಪಶುಪತಿರಿತಿ ಪಶು-ಪತಿಃ | ಪಶೂನಾಮ್‌ | 
ಚತುಪ್ಪದಾಮಿತಿ ಚತುಃ-ಪದಾಮ್‌ । ಉತ । ಚ । ದ್ವಿಪದಾವಿತಿ ದ್ವಿ- 
ಪದಾಮ್‌ | ನಿಷ್ಕ್ರೀತ ಇತಿ ನಿಃ-ಕ್ರೀತಃ ।! ಅಯಮ್‌ । ಯಜ್ಞಿಯಮ್‌ । ಭಾಗಮ್‌ಃ 


ಏತು | ರಾಯಃ। ಪೋಷಾಃ | ಯಜಮಾನಸ್ಯ | ಸಂತು ॥ 
ಮಂತ್ರ ವಿನಿಯೋಗ 
ಯೇಷಾಮೀಶೇ...ಸಂತು ॥ ಆಜ್ಯಹೋಮದ ಎರಡನೆಯ ಮಂತ್ರ 


3-ಪಶುಪತಿಃಇಪಶುಗಳಿಗೆ ಒಡೆಯನಾದ ರುದ್ರನು; ಯೇಷಾಮ್‌-ಐಯಾವ; 
ದ್ವಿಪದಾಮ್‌ ಉತ ಚ ಚತುಷ್ಪದಾಮ್‌-ಎರಡು ಕಾಲಿನ ಮತ್ತು ನಾಲ್ಕು ಕಾಲುಗ 
ಳುಳ್ಳ; ಪಶೂನಾಮ್‌ಎಪ್ರಾಣಿಗಳಿಗೆ; ಈಶೇ-ಅಧಿಪತಿಯಾಗಿರುತ್ತಾ ನಿಯೋ [ಅವು 
ಗಳಲ್ಲಿ ] ನಿಷ್ಕೀತಃ= ಅಕೊಂಡುಕೊಂಡಿರುವ; ಅಯಮ್‌ ಈ ಪಶುವು, ಯಜ್ಞಿಯಮ್‌ 
ಭಾಗಮ್‌ ಏತುಇ =ಯಜ್ಞದ ಹವಿರ್ಭಾಗವಾಗಿ ಪರಿಣಮಿಸಲಿ. ಯಜಮಾನಸ್ಕ 
ರಾಯಃ ಪೋಷಾಃ ಸಂತುಯಜಮಾನನಿಗೆ ಧನಸಂಪತ್ತಿಯುಂಟಾಗಲಿ. 


ಎಲೈ ಪಶುವೇ! ಪ್ರಾಚೀನರಾದ ದೇವತೆಗಳು ನಿನ್ನ ವಿಷಯವನ್ನು ಚೆನ್ನಾಗಿ 
ತಿಳಿದಿರುತ್ತಾರೆ. ಅವರು ನಿನ್ನ ಅವಯವಗಳ ಮೇಲೆ ಸಂಚರಿಸುವ ಪ್ರಾಣವನ್ನು 
ಸ್ವೀಕರಿಸುತ್ತಾರೆ. ನೀನು ದೇವತೆಗಳ ಮಾರ್ಗದಿಂದಲೇ ಸ್ವರ್ಗಕ್ಕೆ ಹೋಗು. ನಿನ್ನ 
ಅವಯವಗಳಿಂದ ಪುರೋಡಾಶಾದಿಗಳಂತೆ ಹವಿಸ್ಸಾಗು. ದೇವತೆಗಳನ್ನು 
ತೃಪ್ತಿಪಡಿಸು. 


ಭಚಜಿಚ ಟಿ ಟಿಟಿ ಭಟ ಭಟ ಭಟ ಭಟಟ ಭಟಟ ರ ಟರ ಟರ ಜಟ ಬರದ ಟರ ಟರ ಖಜದ ಚಟ ಜಡ ಅ ಬಟ] 
LL: 


EEE ETE EEE EEE EEE EE EEE TT 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೪ 


. | | I 
ಯೇ ಬಧ್ಯಮಾನಮನು ಬಧ್ಯಮಾನಾ ಅಭ್ಯ್ಯೈಕ್ಚಂತ ಮನಸಾ 
I I 
ಚಕ್ಷುಷಾ ಚ | ಅಗ್ನಿಸ್ತಾಗ್‌ಂ ಅಗ್ರೇ ಪ್ರಮುಮೋಕ್ತು ದೇವಃ 


ವೆ 


i 
` ಪ್ರಜಾಪತಿಃ ಪ್ರಜಯಾ ಸಂವಿದಾನಃ ॥ 


| | I 
ಯೇ ।ಟ ಬಧ್ಯಮಾನಮ್‌ | ಅನ್ವಿತಿ | ಬಧ್ಯಮಾನಾಃ | ಅಭ್ಯೈಕ್ಷಂತೇತ್ಯಭಿ- 


| | | || I 
ಐಕ್ಷಂತ | ಮನಸಾ! ಚಕ್ಸುಷಾ \ ಚ || ಅಗ್ನಿಃ | ತಾನ್‌ | ಅಗ್ರೇ ಪ್ರೇತಿ 


| I Il 
ಮುಮೋಕ್ತು \ ದೇವಃ \ ಪ್ರಜಾಪತಿರಿತಿ ಪ್ರಜಾ-ಪತಿಃ \ ಪ್ರಜಯೇತಿ ಪ್ರ- 


ಚ 
ಜಯಾ | ಸಂವಿದಾನ ಇತಿ ಸಂ-ವಿದಾನಃ ॥ 


ಮಂತ್ರ ತ ವಿನಿಯೋಗ 
| 
ಯೇ ಬಧ್ಯಮಾನಂ...ಸಂವಿದಾನಃ | ಆಜ್ಯಹೋಮದ ಮೂರನೆಯ ಮಂತ್ರ 


*ಯೇ=ಯಾವ [ಪಶುವಿನ] ಮಾತಾಪಿತ್ರಾದಿಗಳು; ಬಧ್ಯಮಾನಮ್‌=ಯಾಗಕ್ಕಾಗಿ 
ಕಟ್ಟಲ್ಪಟ್ಟಿರುವ ಈ ಪಶುವನ್ನು; ಅನುಬಧ್ಯಮಾನಾಃ-ಅನುಸರಿಸಿ, ಸ್ನೇಹಪಾಶದಿಂದ 
ಬದ್ಧವಾಗಿ; ಮನಸಾ ಚಕ್ಷುಷಾ ಚಇಮನಸ್ಸಿನಿಂದಲೂ, ಕಣ್ಣಿನಿಂದಲೂ, ಅಭ್ಯೈಕ್ಟಂತ 
ಎದುರಾಗಿ ನೋಡುತ್ತಿವೆಯೋ; ತಾನ್‌ವಆ ಪಶುಗಳನ್ನು; ಅಗ್ನಿಃ ದೇವಃ 
ಅಗ್ನಿದೇವನು; ಅಗ್ರೇ ಪ್ರಮುಮೋಕ್ತು- ಮೊದಲು ಚೆನ್ನಾಗಿ ಬಿಟ್ಟು ಬಿಡಲಿ. 
ಪ್ರಜಾಪತಿಃ-ಸೃಷ್ಟಿಯನ್ನು ಮಾಡುವ ಪ್ರಜಾಪತಿದೇವನು; ಪ್ರಜಯಾತನ್ನಿಂದ 
ಉತ್ಪನ್ನವಾದ ಪ್ರಾಣಿಗಳೊಡನೆ; ಸಂವಿದಾನಃ [ಭವತು] ಐಕಮತ್ಯವನ್ನು 
ಹೊಂದಿದವನಾಗಲಿ; ಪ್ರಮುಮೋಕ್ತು-ವಿಯೋಗದುಃಖದಿಂದ ದೂರ ಮಾಡಲಿ. 


ರುದ್ರನು ಸ್ವಾಮಿಯಾಗಿರುವ ನಾಲ್ಕು ಕಾಲಿನ ಹಾಗೂ ಎರಡು ಕಾಲಿನ ಎಲ್ಲ ಪ್ರಾಣಿಗಳಲ್ಲಿ 
ಈ ಪಶುವ್ರ ನಮ್ಮಿಂದ. ಕ್ರೀತವಾಗಿದೆ. ಇದು ಯಜ್ಞದ ಹವಿರ್ಭಾಗವಾಗಿ ದೇವತೆಗಳನ್ನು 
ತೃಪ್ತಿಪಡಿಸಲಿ. ಅವರ ಅನುಗ್ರಹದಿಂದ ಯಜಮಾನನಿಗೆ ಧನಸಮೃದ್ಧಿ! ಯುಂಟಾಗಲಿ. 


ತೈತ್ತಿರೀಯ ಸಂಹಿತಾ/೩-೧-೪/೪೫ 


ಬಹುಧೈಕರೂಪಾಃ । ವಾಯುಸ್ತಾಗ್‌ಂ ಅಗ್ರೇ ಪ್ರಮುಮೋಕ್ತು 


I p 
ದೇವಃ ಪ್ರಜಾಪತಿಃ ಪ್ರಜಯಾ ಸಂವಿದಾನಃ॥ 
ಯೇ। ಆರಣ್ಯಾಃ ಪಶವಃ \ ವಿಶ್ವರೂಪಾ ಇತಿ ವಿಶ್ವ-ರೂಪಾಃ ವಿರೊಪಾ ಇತಿ ವಿ 
ರೂಪಾಃ | ಸಂತಃ । ಬಹುಧೇತಿ ಬಹು-ಧಾ । ಏಕರೂಪಾ ಇತ್ಯೇಕ-ರೂಪಾಃ ॥ 
ವಾಯುಃ | ತಾನ್‌ | ಅಗ್ನೇ ಪ್ರೇತಿ । ಮುಮೋಕ್ಕು । ದೇವಃ । ಪ್ರಜಾಪತಿರಿತಿ ಪ್ರಜಾ- 
ಪತಿಃ । ಪ್ರಜಯೇತಿ ಪ್ರ-ಜಯಾ | ಸಂವಿದಾನ ಇತಿ ಸಂ-ವಿದಾನಃ ॥ 


ಮಂತ್ರ : ವಿನಿಯೋಗ 
ಯ ಆರಣ್ಯಾಃ. 'ಸಂವಿದಾನಃ 1  ಆಜ್ಯಹೋಮದ ನಾಲ್ಕನೆಯ ಮಂತ್ರ 


ಭಾರತಾಕ್‌ ಆರಣ್ಯಾಃ ಪಶವಃ =ಕಾಡಿನ ಪ್ರಾಣಿಗಳು; ವಿಶ್ವ ರೂಪಾಃ=-[ಹಲವು 
ಜಾತಿಗಳಾಗಿ] ಸಮಸ್ತ: ರೂಪವನ್ನು ಹೊಂದಿವೆಯೋ; ವಿರೂಪಾಃ ಸಂತಃ ಬಹುಧಾ 
ಉಚ್ಚ -ನೀಚಾದಿಭೇದಗಳಿಂದ 'ವಿವಿಧರೂಪಗಳಾಗಿದ್ದೂ; ಏಕರೂಪಾಃ=-ಪಶುತ್ವ 
ಜಾತಿಯಿಂದ ಒಂದೇ ರೂಪವಾಗಿವೆಯೋ; ತಾನ್‌=ಆ ಕಾಡಿನ ಪ್ರಾಣಿಗಳನ್ನು 
ವಾಯುಃ ದೇವಃ=ಕಾಡಿನ ಪ್ರಾಣಿಗಳಿಗೆ ಅಧಿಪತಿಯಾದ ವಾಯುದೇವನು; ಅಗ್ರೇ 
ಮೊದಲು; ಪ್ರಮುಮೋಕ್ತು =ಈ ಪಶುಯಾಗದಿಂದ ಬಿಡಿಸಲಿ; ಪ್ರಜಾಪತಿಃ 
ಪ್ರಜಾಪತಿಯು; ಪ್ರಜಯಾ ಸಂವಿದಾನಃ [ಭವತು]=-ತಾನು ಸೃಷ್ಟಿಸಿರುವ 
ಪ್ರಾಣಿಗಳೊಡನೆ ಐಕಮತ್ಯವನ್ನು ಹೊಂದಲಿ. 

ಯಾಗಕ್ಕಾಗಿ ಈ ಪಶುವು ಬಂಧಿಸಲ್ಪಟ್ಟಿದೆ. ಇದರ ಮಾತಾಪಿತ್ರಾದಿಗಳು ಬಂಧು 


ಸ್ನೇಹದಿಂದ ಬದ್ಧವಾಗಿ ಮನಸ್ಸಿನಿಂದಲೂ, ಕಣ್ಣಿ ನಿಂದಲೂ ಇದನ್ನೇ ನೋಡುತ್ತಿವೆ. 


ಅಗ್ನಿದೇವನು ಮೊದಲು ಆ ಪ್ರಾಣಿಗಳ ದುಃಖವನ್ನು ದೂರ ಮಾಡಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೬ 


ಪ್ರಮುಂಚಮಾನಾ [..ಮಾನಾಃ(೧೨)] ಭುವನಸ್ಥ ರೇತೋ 


I I 
ಗಾತುಂ ಧತ್ತ ಯಜಮಾನಾಯ ದೇವಾಃ । ಉಪಾಕೃತಗ್‌ಂ 


ll 
ಶಶಮಾನಂ ಯದಸ್ಥಾ ಜ್ಹೀವಂ ದೇವಾನಾಮಪ್ಯೇತು ಪಾಥಃ ॥ 


| 
ಪ್ರಮುಂಚಮಾನಾ ಇತಿ ಪ್ರ-ಮುಂಚಮಾನಾಃ(೧೨)/ಭುಪನಸ್ಕ । ರೇತಃ । ಗಾತುಮ್‌। 


| | 
ಧತ್ತ | ಯಜಮಾನಾಯ | ದೇವಾಃ ॥ ಉಪಾಕೃತಮಿತ್ಯುಪ-ಆಕೃತಮ್‌ | ಶಶಮಾನಮ್‌ | 


I WW I | 
ಯತ್‌ | ಅಸ್ಥಾತ್‌ । ಜೀವಮ್‌ | ದೇವಾನಾಮ್‌ | ಅಪೀತಿ | ಏತು । ಪಾಥಃ ॥ 


ಮಂತ್ರ ವಿನಿಯೋಗ 


I | 
ಪ್ರಮುಂಚಮಾನಾಃ..ಪಾಥಃ ॥ ಆಜ್ಯಹೋಮದ ಐದನೆಯ ಮಂತ್ರ 


ಇಗ 


3 ದೇವಾಃಎಲೈ ದೇವತೆಗಳೇ! ಭುವನಸ್ಯ ರೇತಃ=[ದೇವತೆಗಳನ್ನು ತೃಪ್ತಿಪಡಿಸಿ 
ಆ ಮೂಲಕ] ವಿಶ್ವದ ಉತ್ಪತ್ತಿಗೆ ಕಾರಣವಾದ ಈ ಪಶುವನ್ನು; ಪ್ರಮುಂಚಮಾನಾಃ= 
ಮಾತಾಪಿತ್ರಾದಿಗಳಿಂದ ಬಿಡಿಸಿದವರಾಗಿ; ಯಜಮಾನಾಯ ಯಜಮಾನನಿಗೆ; 
ಗಾತುಮ್‌ ಧತ್ತ=ಸ್ವರ್ಗಗಮನವನ್ನು ಕೊಡಿರಿ; ಯತ್‌ಾಯಾವ ಪಶುವಿನ 
ಅವಯವವು; ಉಪಾಕೃತಮ್‌=[ದೇವತೆಗಳಿಗೆ] ಉಪಾಕರಣದಿಂದ ನಿರ್ದಿಷ್ಟವಾಗಿ; 
ಶಶಮಾನಮ್‌- ದೇವತೆಗಳಿಗೆ ಪ್ರಾಪ್ತವಾಗುವುದಾಗಿ; ಅಸ್ಥಾ ತ್‌ಇಇದೆಯೋ; 
ಯತ್‌=ಯಾವುದು; ದೇವಾನಾಮ್‌ ಜೀವಮ್‌-ದೇವತೆಗಳ ಅನ್ನರೂಪವಾಗಿ 
ಜೀವನಹೇತುವಾಗಿದೆಯೋ; [ಅದು] [ದೇವತೆಗಳಿಗೆ;] ಪಾಥಃ ಅಪಿ ಏತು-ಅನ್ನವೂ 
ಆಗಲಿ. ಯಜಮಾನನ ಸ್ವರ್ಗಪ್ರಾಪ್ತಿಗೆ ಕಾರಣವೂ ಆಗಲಿ. 


ಉತ್ಪಾದಕನಾದ ಪ್ರಜಾಪತಿಯೂ ಆ ಪ್ರಾಣಿಗಳೊಡನೆ ಐಕಮತ್ಯವನ್ನು ಹೊಂದಲಿ. 
ಅವುಗಳ ದುಃಖವನ್ನು ಹೋಗಲಾಡಿಸಲಿ. 

ಕಾಡಿನ ಪ್ರಾಣಿಗಳು ಜಾತಿಭೇದದಿಂದ ಹಲವಾಗಿವೆ. ಉಚ್ಚನೀಚಭೇದದಿಂದ, 
ಆಕಾರಭೇದದಿಂದ ಬಗೆಬಗೆಯಾಗಿವೆ. ಕಾಡಿನ ಪ್ರಾಣಿಗಳ ಒಡೆಯನಾದ ವಾಯುವು 


ತೈತ್ತಿರೀಯ ಸಂಹಿತಾ/೩-೧-೪/೪೭ 


ಕೊ 


I | 
ದೇವೇಭಿಸ್ಸಹ ದೇವಯಾನಃ । ಜೀವಂ ದೇವಾನಾಮಪ್ಯೇತು 


| 
ಪಾಥಸ್ಸತ್ಯಾಸ್ಸಂತು ಯಜಮಾನಸ್ಯ ಕಾಮಾಃ ll 


Wl I I Il I 
ನಾನಾ । ಪ್ರಾಣ ಇತಿ ಪ್ರ-ಅನಃ | ಯಜಮಾನಸ್ಯ | ಪಶುನಾ | ಯಜ್ಞಃ | ದೇವೇಭಿಃ | 
| 
ಸಹ । ದೇವಯಾನ ಇತಿ ದೇವ-ಯಾನಃ ॥ ಜೀವಮ್‌ । ದೇವಾನಾಮ್‌ । ಅಪೀತಿ | 
ಏತು | ಪಾಥಃ। ಸತ್ಯಾ । ಸಂತು! ಯಜಮಾನಸ್ಯ | ಕಾಮಾಃ ॥ 


ಮಂತ್ರ ವಿನಿಯೋಗ 
ನಾನಾ ಪ್ರಾಣೋ...ಕಾಮಾಃ || ಅಧ್ವರ್ಯು ವು ಜಪಿಸಲು 


3 ಯಜಮಾನಸ್ಯ ಪ್ರಾಣಃ=ಯಜಮಾನನ ಪ್ರಾ ಣವು; ಪಶುನಾ[ಸಹ]=ಪಶುವಿ 
ನೊಡನೆ; ಬಾರಾ ಚೇತೇಯಾಃ ಭವತುಐ ಆಗಲಿ]; ಯಜ್ಞಃ =ಈ ಯಜ ಸ್ಲವು; 
ದೇವೇಭಿಃ ಸಹ=ಪ್ರಕಾಶಮಾನವಾದ ಪಶುವಿನ ಪ್ರಾಣಗಳೊಡನೆ; ದೇವ 
ಯಾನಃ [ಭವತು]=-ಹವಿಸ್ಸನ್ನು ಭುಜಿಸುವ ದೇವತೆಗಳನ್ನು ಹೊಂದಲಿ; ಪಾಥಃ 
=ಪಶುರೂಪವಾದ ಅನ್ನವು; ದೇವಾನಾಮ್‌ ಜೀವಮ್‌ ಅಪಿ ಏತುಇದೇವತೆ 
ಗಳ ಜೀವನಸಾಧನವಾಗಲಿ; ಯಜಮಾನಸ್ಯ-ಯಜಮಾನನ; ಕಾಮಾಃ ಸತ್ಯಾಃ 
ಸಂತು-ಕಾಮನೆಗಳು ಸಂಪೂರ್ಣವಾಗಿ ಕೈಗೂಡಲಿ. 


ಅವುಗಳಿಗೆ ಪ್ರಾಣಭಯವಿಲ್ಲದಂತೆ ಬಿಡಿಸಲಿ. ಪ್ರಜಾಪತಿದೇವನು ಆ ಪ್ರಾಣಿಗಳೊಡನೆ 
ಸಂತೋಷವಾಗಿರಲಿ. ಅವುಗಳಿಗೆ ದುಃಖವುಂಟಾಗದಿರುವಂತೆ ಮಾಡಲಿ. 

"ಅಗ್ನೌ ಪ್ರಾಸ್ತಾಹುತಿಃ ಸಮ್ಯಗಾದಿತ್ಯಮುಪತಿಷ್ಠತೇ' [ಅಗ್ನಿಯಲ್ಲಿ ವಿಧಿವತ್ತಾಗಿ 
ಅರ್ಪಿಸಿರುವ ಹವಿಸ್ಸು ರಸಗ್ರಾಹಿಯಾದ ಆದಿತ್ಯನಿಗೆ ಸೇರಿ ಬಳಿಕ ವೃಷ್ಟಿಯಾಗಿ 
ಅದರಿಂದ ಅನ್ನವೂ, ಪ್ರಜೆಗಳೂ ಆಗುತ್ತಾರೆ1[ಮನುಸ್ಮೃತಿ.3.76] ಎಂಬ ವಚನದಂತೆ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೮ 


| Il I 
ಅಗ್ನಿರ್ಮಾ ತಸ್ಮಾದೇನಸೋ ವಿಶ್ವಾನ್ಮುಂಚತ್ವಗ್‌ಂಹಸಃ ll 


ಯತ್‌ । ಪಶುಃ । ಮಾಯುಮ್‌ । ಅಕೃತ | ಉರಃ | ವಾ | ಪದ್ಮಿರಿತಿ ಪತ್‌-ಭಿಃ | 
ಆಹತ ಇತ್ಯಾ-ಹತೇ ॥ ಅಗ್ನಿಃ । ಮಾ । ತಸ್ಮಾತ್‌ । ಏನಸಃ । ವಿಶ್ವಾತ್‌ | 
ಮುಂಚತು। ಅಗ್‌ಂಹಸಃ ॥ 

ಮಂತ್ರ | ವಿನಿಯೋಗ 


| 
ಯತ್ವಶುಃ...ಅಗ್‌೦ಹಸಃ ॥ ಸಂಜ್ಞಪ್ತಹೋಮಕ್ಕಾಗಿ. 


"ಯತ್‌ ಪಶುಃ ಮಾಯುಮ್‌ ಅಕ ತ=ಪಶುವು ವಿಶಸನಕಾಲದಲ್ಲಿ ಕೂಗಿ 
ಕೊಂಡುದು ಯಾವುದುಂಟೋ; [ಯತ್‌] ಉರಃ ಪದ್ಧಿಃ ಆಹತೇ ವಾವಕಾಲುಗ 
ಳಿಂದ ಎದೆಯನ್ನು ಹೊಡೆದುಕೊಂಡುದು ಯಾವುದುಂಟೋ; ತಸ್ಮಾತ್‌ ಏನಸಃವ 
ಅದರಿಂದ ನ ಪಾಪದಿಂದ; ಅಗ್ನೀಐಅಗ್ನಿದೇವನು; ಮಾ pS 
ನನ್ನನ್ನು ಬಿಡಿಸಲಿ; ವಿಶ್ವಾತ್‌ ಅಗ್‌ಂಹಸಃ ತತುವ ಬಂಧನಾದಿಗಳಿಂದ 
ಗಂಟ್‌ ಎಲ್ಲ EE ಮುಂಚೆತು-[ನನ್ನನ್ನು]ಬಿಡಿಸಲಿ 


ಯಾಗವು ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿದೆ. ದೇವತೆಗಳೇ! ಇಂತಹ 
ಯಾಗಸಾಧನವಾದ ಪಶುವನ್ನು ಬಂಧುಗಳಿಂದ ಬೇರ್ಪಡಿಸಿ, ಯಜಮಾನನಿಗೆ 
ಸ್ಪರ್ಗಪ್ರಾಪ್ತಿಯಾಗುವಂತೆ ಮಾಡಿರಿ. ಮಂತ್ರದಿಂದ ಉಪಾಕರಣ ಮಾಡಿರುವ ಈ 
ಪಶುವಿನ ಅಂಗಗಳು ದೇವತೆಗಳಿಗೆ ಹವಿಸ್ಸಾಗಲಿ. ದೇವತೆಗಳ ಅನುಗ್ರಹದಿಂದ ' 
ಯಜಮಾನನಿಗೆ ಸ್ವರ್ಗಪ್ರಾಪ್ತಿಯೂ ಆಗಲಿ. 

ಯಜಮಾನನ "ಪ್ರಾಣವು ಪಶುವಿನ ಪ್ರಾಣದಿಂದ ಬೇರೆಯಾಗಿರಲಿ. ಯಜ್ಞವು 
ಪಶುವಿನ ಪ್ರಾಣಗಳೊಡನೆ ದೇವತೆಗಳಿಂದ ಸ್ವೀಕೃತವಾಗಲಿ. ಪಶುರೂಪವಾದ 


ಅನ್ನವು ದೇವತೆಗಳಿಗೆ ಲಭಿಸಲಿ. ಯಜಮಾನನ SR ಪೂರ್ಣವಾಗಲಿ. 


ತೈತ್ತಿರೀಯ ಸಂಹಿತಾ/೩-೧-೪/೪೯ 


| | 
ಶಮಿತಾರ ಉಪೇತನ ಯಜ್ಞ; ಮ್‌[(೧೩)) ದೇವೇಭಿರಿನ್ನಿತಮ್‌ | | 


|| | 
ಪಾಶಾತ್ಪಶುಂ ಪ್ರಮುಂಚತ ಬಂಧಾದ್ಯಜ್ಞಪತಿಂ ಪರಿ॥ 


ಶಮಿತಾರಃ | ಉಪೇತನೇತ್ಯುಪ-ಏತನ | ಯಜ್ಞಮ್‌ (೧೩) ದೇವೇಭಿಃ 


|| I 
ಇನ್ವಿತಮ್‌ ॥ ಪಾಶಾತ್‌ | ಪಶುಮ್‌ | ಪ್ರೇತಿ | ಮುಂಚತ | ಬಂಧಾತ್‌ | 
ಯಜ ಪತಿಮಿತಿ ಯಜ -ಪತಿಮ್‌ | ಪರಿ | 
MN ಪ RHE id 


ಮಂತ್ರ ವಿನಿಯೋಗ 
ಶಮಿತಾರಃ...ಪರಿ ॥ ಅಧ್ವರ್ಯು ಮತ್ತು ಯಜಮಾನರು ವಪಾಶ್ರಪಣಿ 
ಗಳಿಂದ ಪಶುವನ್ನು ಮುಟ್ಟಲು 


-ಶಮಿತಾರಃ=ಪಶುವಿಶಸನವನ್ನು ಮಾಡುವ ದೇವತೆಗಳೇ! ದೇವೇಭಿಃ 
ಇನ್ವಿತಮ್‌- ದೇವತೆಗಳಿಂದ ವ್ಯಾಪ್ತವಾದ; ಯಜ್ಞಮ್‌ ಉಪೇತನ=ಯಾಗವನ್ನು 
ನಡೆಯುವಂತೆ ಮಾಡಿರಿ; ಪಾಶಾತ್‌-ಕಟ್ಟಿರುವ ಹಗ್ಗ ದಿಂದ; ಪಶುಮ್‌ಐಇಪಶುವನ್ನು; 
ಪ್ರಮುಂಚತಇಬಿಡಿಸಿರಿ; ಬಂಧಾತ್‌-ಬಂಧನದೋಷದಿಂದ; ಯಜ್ಞಃ ಪತಿಮ್‌ ವ 


ಯಜಮಾನನನ್ನು; ಪರಿ ಮುಂಚತಇಬಿಡಿಸಿರಿ. 


ಯಜ್ಞ! ಕ್ಕಾಗಿ ಪಶುವನ್ನು ವಿಶಸನ ಮಾಡಿದಾಗ ಮರಣಕಾಲದಲ್ಲಿ ಪಶುವು 
ಕೂಗಿಕೊಳ್ಳಬಹುದು. ಕಾಲುಗಳಿಂದ ಎದೆಯನ್ನು ಬಡಿದುಕೊಳ್ಳಬಹುದು. ಹೇ 
ಅಗ್ನಿದೇವನೇ! ಇದರಿಂದ ಸಂಭವಿಸುವ ಪಾಪದಿಂದ ನನ್ನನ್ನು ಬಿಡಿಸು. ಪಶುಬಂಧನಾ 
ದಿಗಳಿಂದ ಉಂಟಾಗುವ ನನ್ನ ಎಲ್ಲ ಪಾಪಗಳನ್ನೂ ನೀನು ಪರಿಹರಿಸು. 

ಪಶುವಿಶಸನವನ್ನು ಮಾಡುವ ದೇವತೆಗಳೇ! ದೇವತೆಗಳಿಂದ ವ್ಯಾಪ್ತವಾದ ಈ 
ಯಾಗವು ಚೆನ್ನಾಗಿ ನಡೆಯುವಂತೆ ಮಾಡಿರಿ. ಪಶುವನ್ನು ಬಂಧನದಿಂದ ಬಿಡಿಸಿರಿ. 
ಯಜಮಾನನನ್ನು ಬಂಧನದೋಷದಿಂದ ಮುಕ್ತನನ್ನಾಗಿ ಮಾಡಿರಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೫೦ 


| | 
ಅದಿತಿಃ ಪಾಶಂ ಪ್ರಮುಮೋಕ್ಲೇತಂ ನಮಃ ಪಶುಭ್ಯಃ 


ಪಶುಪತಯೇ ಕರೋಮಿ । ಅರಾತೀಯಂತಮಧರಂ 


ll 
ಕೃಣೋಮಿ ಯಂ ದ್ವಿಷ್ಮಸ್ತಸಿ ನೃತಿಮುಂಚಾಮಿ ಪಾಶಮ್‌ ॥ 


| 
ಅದಿತಿಃ | ಪಾಶಮ್‌ | ಪ್ರೇತಿ | ಮುಮೋಕ್ತು |! ಏತಮ್‌ | ನಮಃ । ಪಶುಭ್ಯ ಇತಿ 


I 
ಪಶು-ಭ್ಯಃ | ಪಶುಪತಯ ಇತಿ ಪಶು-ಪತಯೇ । ಕರೋಮಿ ॥ 


7 | | 
ಅರಾತೀಯಂತಮ್‌ । ಅಧರಮ್‌ । ಕೃಣೋಮಿ । ಯಮ್‌ | ದ್ವಿಷ್ಮಃ | ತಸ್ಮಿನ್ಸ್‌ | . 


|| 
ಪ್ರತೀತಿ | ಮುಂಚಾಮಿ | ಪಾಶಮ್‌ ॥ 


" ಮಂತ್ರ ವಿನಿಯೋಗ 


I ಕೆ 
ಅದಿತಿಃ..ಕರೋಮಿ ॥ ೨. ಹಗ್ಗದಿಂದ ಪಶುವನ್ನು ಬಿಡಿಸಲು 
|] 
ಅರಾತೀಯಂತಮ್‌...ಪಾಶಮ್‌ ॥ ಆಭಿಚಾರಿಕವಾದ ಪ್ರಯೋಗವಿಧಿ 


3 ಅದಿತಿಃಜಈ ಭೂದೇವತೆಯು; ಏತಮ್‌ ಪಾಶರ್‌- ಈ ಹಗ್ಗವನ್ನು; 
ಪ್ರಮುಮೋಕ್ತುಬಿಚ್ಚಿ ಹಾಕಲಿ; [ನಾನು ಪಶುವಧದೋಪಷನಿವೃತ್ತಿಗಾಗಿ] ಪಶುಭ್ಯಃವ 
ಪಶುಗಳಿಗೂ; ಪಶುಪತಯೇಇಪಶುಪತಿಯಾದ ರುದ್ರನಿಗೂ; ನಮಃ ಕರೋಮಿ 
ನಮಸ್ಕರಿಸುತ್ತೇನೆ. 

* ಅರಾತೀಯಂತಮ್‌=ನಮ್ಮನ್ನು ದ್ವೇಷಿಸುವವನನ್ನು; ಅಧರಮ್‌ ಕೃಣೋಮಿ- 
ನಮ್ಮಿಂದ ಕೀಳಾದವನನ್ನಾಗಿ ಮಾಡುತ್ತೇನೆ; ಯಮ್‌ ದ್ವಿಷ್ಠಃ-ಯಾವನನ್ನು ನಾನು 
[ಮುಂದೆ ಶತ್ರುವಾಗಬಹುದೆಂದು] ದ್ವೇಷಿಸುತ್ತೇವೆಯೋ; ತಸ್ಮಿನ್‌-ಅವನಲ್ಲಿ; 
ಪಾಶಮ್‌* ಈ ಹಗ್ಗವನ್ನು; ಪ್ರತಿಮುಂಚಾಮಿ-ಕಟ್ಟುತ್ತೇನೆ. 


ಭೂದೇವಿಯ ಈ ಪಶುವಿನ ಹಗ್ಗದ ಕಟ್ಟನ್ನು ಬಿಚ್ಚಿ ಹಾಕಲಿ. ನಾನು ಪಶುಹಿಂಸೆ 


ತೈತ್ತಿರೀಯ ಸಂಹಿತಾ/೩-೧-೪/೫೧ 


| - I 
ತ್ವಾಮುತೇ ದಧಿರೇ ಹವ್ಯವಾಹಗ್‌ಂ ಶೃತಂಕರ್ತಾರಮುತ 


| I I I 
ಯಜ್ಞಿಯಂ ಚ । ಅಗ್ನೇ ಸದಕ್ವಸ್ಸತನುರ್‌ ಹಿ ಭೂತ್ವಾಂಥ 


ಹವ್ಯಾ ಜಾತವೇದೋ ಜುಪಸ್ವ ॥ 


I I 
ತ್ವಾಮ್‌ ಟ ಉ | ತೇ | ದಧಿರೇ | ಹವ್ಯವಾಹಮಿತಿ ಹವ್ಯ-ವಾಹಮ್‌ | 


| |] 
ಶೃತಂಕರ್ತಾರಮಿತಿ ಶೃತಂ-ಕರ್ತಾರಮ್‌ । ಉತ । ಯಜ್ಞಿಯಮ್‌ । ಚ ॥ ಅಗ್ನೇ | 
| I | 
ಸದಕ್ಷ ಇತಿ ಸ-ದಕ್ಷಃ । ಸತನುರಿತಿ ಸ-ತನುಃ | ಹಿ | ಭೂತ್ವಾ | ಅಥ | ಹವ್ಯಾ | 
ಜಾತವೇದ ಇತಿ ಜಾತ-ವೇದಃ | ಜುಷಸ್ವ ॥ 
"ಮಂತ್ರ ವಿನಿಯೋಗ 
ತ್ವಾಮುತೇ...ಜುಷಸ್ವ ॥ ವಪೆಯ ಮೇಲ್ಭಾಗದಲ್ಲಿ ಹೋಮವನ್ನು ಮಾಡಲು 


ಜಾತವೇದಃ ಅಗ್ನೇಇಉತ್ಪನ್ನವಾದ ಎಲ್ಲಾ ವಸ್ತುಗಳ ವಿಷಯವನ್ನು ತಿಳಿದಿರುವ 
ಅಗ್ನಿದೇವನೇ! ತೇಇಆ ದೇವತೆಗಳು; ತ್ವಾಮ್‌ ಉನಿನ್ನನ್ನೇ; ಹವ್ಯವಾಹಮ್‌- 
ದೇವತೆಗಳಿಗೆ ಹವ್ಯವನ್ನು ಒಯ್ಯುವವನನ್ನಾಗಿಯೂ; ಶೃತಂಕರ್ತಾರಮ್‌-ಹವಿಸ್ಸುಗಳನ್ನು 
ಪಕ್ಷ ಮಾಡುವವನನ್ನಾಗಿಯೂ; ಉತ=ವಮತ್ತು; ಯಜ್ಞ ಯಮ್‌ ಚವಯಜ್ಞ; ಸಂಪಾದಕ 
ನನ್ನಾಗಿಯೂ; ದಧಿರೇಣಮಾಡಿಕೊಂಡರು; [ಅಗ್ನಿಯೇ! ನೀನು] ಸತನುಃ-ದೃಢವಾದ 
ಶರೀರವುಳ್ಳವನೂ; ಸದಕ್ಷಃ ಹಿಇಉತ್ಸಾಹವುಳ್ಳವನೂ; ಭೂತ್ವಾಎಆಗಿ ಇರುವೆಯೋ; 
ಅಥಾಆ ಕಾರಣದಿಂದ; ಹವ್ಯಾ ಜುಷಸ್ವವಹವಿಸ್ಸುಗಳನ್ನು ಒಯ್ಯಲು ಪ್ರೀತಿಯಕ್ತನಾಗು. 


ಯಿಂದುಂಟಾದ ಪಾಪದ ನಿವೃತ್ತಿಗಾಗಿ ಪಶುಗಳಿಗೂ, ಪಶುಪತಿಯಾದ ರುದ್ರನಿಗೂ 
ನಮಸ್ಕರಿಸುತ್ತೇನೆ. 

"ಅರಾತೀಯಂತಮ್‌' ಎಂಬ ಈ ಮಂತ್ರವನ್ನು ಹೇಳಿ ಪಶುಬಂಧನರಜ್ಜುವಿನಿಂದ 
ಮರವನ್ನೋ, ಮೋಟುಮರವನ್ನೋ, ಕಂಬವನ್ನೋ ಕಟ್ಟಬೇಕು. ಹೀಗೆ ಕಟ್ಟುವುದರಿಂದ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೫೨ 


ಜಾತವೇದೋ ವಪಯಾ ಗಚ್ಛ ದೇವಾನ್ಹ್ವಗ್‌ಂ ಹಿ 
| 
ಹೋತಾ ಪ್ರಥಮೋ ಬಭೂಥ | ಫೃತೇನ ತ್ವಂ ತನುವೋ 


I I 
' ವರ್ಧಯಸ್ವ ಸ್ವಾಹಾಕೃತಗ್‌ಂ ಹವಿರದಂತು ದೇವಾಃ ॥ 


I | 
ಜಾತವೇದ ಇತಿ ಜಾತ-ವೇದಃ । ವಪಯಾ । ಗಚ್ಛ । ದೇವಾನ್‌ । ತ್ವಮ್‌ | ಹಿ. 
I I I 
ಹೋತಾ । ಪ್ರಥಮಃ । ಬಭೂಥ ॥ ಫೃತೇನ | ತ್ವಮ್‌ । ತನುವಃ । ವರ್ಧಯಸ್ವ। 


ಸ್ವಾ ಹಾಕೃ ತಮಿತಿ ಸ್ವಾ ಹಾ-ಕೃ ತಮ್‌ ಹವಿಃ | ಅದಂತು। ದೇವಾಃ | 


ಮಂತ್ರ ವಿನಿಯೋಗ 
ಜಾತವೇದೋ...ದೇವಾಃ [| ವೌಷಟ್‌ಪೂರ್ವಕವಾಗಿ ವಪಾ 
ಹೋಮವನ್ನು ಮಾಡಲು 


"-ಜಾತವೇದಃ=-ಜಾತವೇದನಾದ ಅಗ್ನಿದೇವನೇ![ ನೀನು] ದೇವಾನ್‌ ವಪಯಾ 

ಗಚ್ಛವವಪೆಯೊಡನೆ ದೇವತೆಗಳನ್ನು ಹೊಂದು; ತ್ವಮ್‌ ಹಿಎನೀನು ತಾನೇ; ಪ್ರಥಮಃ 

ಹೋತಾ ಬಭೂಥ=ವಮನುಷ್ಯರಾದ ಹೋತೃಗಳಿಗಿಂತಲೂ ಮೊದಲನೆಯವನಾದ 

ದೇವಹೋತೃವಾಗಿರುವವನು. ತ ಶೈಮ್‌ ನೀನು; ಫೃತೇನಾತುಪ್ಪ ದಿಂದ; ತನುವಃ 

ವರ್ಧಯಸ್ವ ಎ[ದೇವತೆಗಳ]ಶರೀರಗಳನ್ನು ವೃದ್ಧಿ ಗೊಳಿಸು; ಸ್ವಾಹಾಕೃತಮ್‌ ಹವಿಃ 

ಇಸ್ವಾಹಾಕೃತದಿಂದ ಸಮರ್ಪಿತವಾದ ಹವಿಸ್ಸನ್ನು ದೇವಾಃ ಜಕಾತಿ ದೇವತೆಗಳು 
೨೩ ತೃಪ್ತರಾಗಲಿ/ಯಜಮಾನನ ಇಚೆ ಗಳನ್ನು  ಪೂರ್ಣಗೊಳಿಸಲಿ. 


ಶತ್ರುವನ್ನು ನಮಗಿಂತ ಕೆಳಗಿನವನನ್ನಾಗಿ ಮಾಡಿದಂತಾಗುತ್ತದೆ. 

ಅಗ್ನಿದೇವನೇ! ಜಾತವೇದನೇ! ನೀನು ಎಲ್ಲವನ್ನೂ ತಿಳಿದವನು. ಆದುದರಿಂದಲೇ 
ಯಜ್ಞವ್ಯಾ ಪಿಗಳಾದ ಆ ದೇವತೆಗಳು ನಿನ್ನನ್ನು ದೇವತೆಗಳಿಗೆ ಹವ್ಯವನ್ನು ಒಯ್ಯುವ 
ಚಿ ಹವಿಸ್ಸುಗಳನ್ನು ಪಕ್ವಗೊಳಿಸತಕ್ಕವನೆಂದೂ, ಯಜ್ಞ; ನಿರ್ವಾಹಕನೆಂದೂ 


ಬೋ ಕ ಕುರ ಲ ುುಹಮಷಷಹಮರ್ಟ್ಟ್ಟ್ಟ್ಟೂ[ 


ELE LLL LLL LLL LL LL LL LLL LS 


ತೈತ್ತಿರೀಯ ಸಂಹಿತಾ/೩-೧-೪/೫೩ 


|] I 
[ಈಶೇ ಪ್ರಮುಂಚಮಾನಾ ಯಜ್ಞಂ ತ್ವಗ್‌ಂ ಷೋಡಶ ಚ ॥] 


| I I Wl 
ಸ್ವಾಹಾ। ದೇವೇಭ್ಯಃ ದೇವೇಭ್ಯಃ | ಸ್ವಾಹಾ1೧೪॥ 


ಮಂತ 


ಇ 
I 


| 
ಸ್ವಾಹಾ....ಸ್ವಾಹಾ | ಪರಿವಪ ಮಂತ್ರಗಳು 


3 ಸ್ವಾಹಾ ದೇವೇಭ್ಯಃ-[ವಪಾಹೋಮಕ್ಕೆ ಮೊದಲು] ಈ ಆಜ್ಯವು 


ದೇವತೆಗಳಿಗೆ ಹುತವಾಗಲಿ; ದೇವೇಭ್ಯಃ ಸ್ವಾಹಾ [ವಪಾಹೋಮದ 
ಅನಂತರ] ಈ ಆಜ್ಯ ಹವಿಸ್ಸು ದೇವತೆಗಳಿಗೆ ಹುತವಾಗಲಿ. 


ಅಂಗೀಕರಿಸುತ್ತಾರೆ. ನೀನು ದೃಢಶರೀರವುಳ್ಳವನಾಗಿ, ಅಮಿತೋತ್ಸಾಹವುಳ್ಳವನಾಗಿ 
ದೇವತೆಗಳಿಗೆ ಪ್ರೀತಿಯಿಂದ ಹವ್ಯಗಳನ್ನು ಒಯ್ದು ಕೊಡು. ಇದು ನಿನಗೆ ಚೆನ್ನಾಗಿ 
ಹುತವಾಗಲಿ. | | 
ಜಾತವೇದನೇ! ಅಗ್ನಿಯೇ! ನೀನು ಮೊದಲನೆಯವನಾದ ದೇವಹೋತಾರನು.. 
ನೀನು ವಪೆಯೊಡನೆ ದೇವತೆಗಳನ್ನು ಹೊಂದು. ಹವ್ಯಗಳಿಂದ ದೇವತೆಗಳ 
ಶರೀರಗಳನ್ನು ಪುಷ್ಟಿಗೊಳಿಸು. ಸ್ವಾಹಾಕಾರದಿಂದ ಸಮರ್ಪಿತವಾದ ಹವಿಸ್ಸನ್ನು 
ಸ್ವೀಕರಿಸಿ ದೇವತೆಗಳು ತೃಪ್ತರಾಗಲಿ. ಅವರ ಅನುಗ್ರಹದಿಂದ ಯಜಮಾನನ 
ಬಯಕೆಗಳು ಈಡೇರಲಿ. | 

ವಪಾಹೋಮಕ್ಕೆ ಮೊದಲು ಮತ್ತು ಬಳಿಕ ಈ ಆಜ್ಯಹವಿಸ್ಸು ದೇವತೆಗಳಿಗೆ 


ಹುತವಾಗಲಿ. 
ಜಃ ಜೇ ಜೆ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೫೪ 


ವಿನಿಯೋಗಸಂಗ್ರಹ 


“ಪ್ರಜಾಪತೇರಿತಿ ದ್ವಾಭ್ಯಾಂ ಸ್ಯಾದುಪಾಕರಣಂ ಪಶೋಃ । 
ಪ್ರಜಾ ಪಂಚ ಜುಹೋತ್ಯಗ್ನೌ ನಾನಾ' ತನ್ನಯನೇ ಜಪೇತ್‌ ॥ 
'ಯತ್ತಶುಮಕೃತಹೋಮೇ ಸ್ಯಾಚ್ಛಮಿತಾ” ಗಚ್ಛತಃ ಪಶುಮ್‌ | 
ಅಧ್ವರ್ಯಯಜಮಾನೌ ದ್ವಾವದಿ* ಪಾಶಸ್ಯ ಮೋಚನಮ್‌ ॥ 
“ಅರಾ ವೃಕ್ಷಾದಿಷು ಕ್ಷೇಪಃ ತ್ವಾಂ” ಜುಹೋತಿ ವಪೋಪರಿ । 
“ಜಾ ವಪಾಹುತಿರೇತಸ್ಸಾಃ ಸಾಹಾ ಇತ್ಯಭಿತೋ ಹುತಿಃ ॥ 


ಕ್ತ 
ಅನುವಾಕೇ ಚತುರ್ಥೇತಸ್ಮಿನ್ಮಂತ್ರಾಃ ಷೋಡಶ ವರ್ಣಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-16 


ಅನುವಾಕದ ವಿಶೇಷ ವಿಷಯಗಳು 
| § ಅ) ಮೀಮಾಂಸಾ 


೧) ಎರಡು ದೇವತೆಗಳಿರುವ ಪಶುಯಾಗದಲ್ಲಿ ಊಹವಿದೆಯೇ? 


[ಜೈ.ಸೂ.೨.3] 


ಅಗ್ನೀಷೋಮೀಯಪಶುಪ್ರಕರಣದಲ್ಲಿ ಬೇರೆ ಬೇರೆ ಶಾಖೆಗಳಲ್ಲಿ “ಅದಿತಿಃ ಪಾಶಮ್‌' 
ಎಂದೂ [ತೈ.ಸಂ3.14] “ಅದಿತಿಃ ಪಾಶಾನ್‌' ಎಂದೂ [ಮೈ.ಸಂ.1.2.15/ 
ಕಾ.ಸಂ.30.8] ಬೇರೆ ಬೇರೆ ವಚನಗಳ ಮಂತ್ರಗಳು ಪಠಿತವಾಗಿವೆ. ಹೀಗಿರುವಾಗ 
ಎರಡು ದೇವತೆಗಳಿರುವ ಪಶುಯಾಗದಲ್ಲಿ ಈ ಮಂತ್ರಗಳೆರಡಕ್ಕೂ 
ಊಹವಿದೆಯೇ? ಊಹ ಮಾಡಬೇಕೆ? ಇಲ್ಲವೇ? ಇದು ಇಲ್ಲಿನ ಸಂಶಯ. 
ವಿಕೃತಿಯಾಗದಲ್ಲಿ ಅತಿದೇಶದಿಂದ ಮಂತ್ರವು ಪ್ರಾಪ್ತವಾಗುವುದರಿಂದ ಅವು 
ಪ್ರಕೃತಿಯಲ್ಲಿ ಪಠಿತವಾಗಿರುವಂತೆಯೇ ಬಳಸಲ್ಪಡಬೇಕು. ಇದು ಇಲ್ಲಿನ ಪೂರ್ವಪಕ್ಟ್ಚ, 
ಪ್ರಕೃತಿಯಲ್ಲಿ ಕರ್ಮಸಮವೇತಮಂತ್ರವಾಗಿರುವುದರಿಂದ ದ್ವಿವಚನಾಂತವಾಗಿ 
ಊಹವನ್ನು ಮಾಡಬೇಕು. ಇದು ಇಲ್ಲಿನ ಸಿದ್ದಾ ೦ತ. 


ತೈತ್ತಿರೀಯ ಸಂಹಿತಾ/೩-೧-೪/೫೫ 


೨) ಬಹುವಚನಾಂತವಾದ ಮಂತ್ರಕ್ಕೆ ಪ್ರಕಠರಣೋತ್ಕರ್ಷವಿದೆಯೇ? 
[ಜೈ.ಸೂ.93.7] 


"ಅದಿತಿಃ ಪಾಶಮ್‌' “ಅದಿತಿಃ ಪಾಶಾನ್‌' ಹೀಗೆ ಬೇರೆ ಬೇರೆ ವಚನದ ಮಂತ್ರ 

ಗಳು ಇರುವುದರಿಂದ ಬಹುವಚನಾಂತವಾದ ಮಂತ್ರವು ಪ್ರಕೃತಿಯಾಗದಲ್ಲಿ 
ಅನ್ವಯವನ್ನು ಪಡೆಯದ ಕಾರಣ, ಆ ಮಂತ್ರಕ್ಕೆ ಪ್ರಕರಣೋತ್ಕರ್ಷವನ್ನು ಮಾಡಿ 
ಬಹುಪಶುಗಳಿರುವ ಯಾಗದಲ್ಲಿ ನಿವೇಶ ಮಾಡಬೇಕು. ಏಕವಚನಾಂತಮಂತ್ರ 
ವನ್ನು ಪ್ರಕೃತಿಯಾಗದಲ್ಲಿ ಉಪದೇಶವಿರುವುದರಿಂದ ನಿವೇಶ ಮಾಡಬೇಕು. 
ವಿಕೃತಿಯಾಗದಲ್ಲಿ ಅತಿದೇಶದಿಂದ ನಿವೇಶ ಮಾಡಬೇಕು. ಹೀಗಾಗಿ ಬಹುವಚ 
ನಾಂತವಾದ ಮಂತ್ರಕ್ಕೆ ಪ್ರಕರಣೋತ್ಕರ್ಷವನ್ನು ಮಾಡ ಬೇಕು. ಇದು ಇಲ್ಲಿನ 
ಪೂರ್ವಪಕ್ಟ್ಚ, 

“ಪಾಶಾನ್‌' ಎಂಬಲ್ಲಿ ಪ್ರಾತಿಪದಿಕ, ವಿಭಕ್ತಿ, ವಚನಗಳು ಇವೆ. ಪ್ರಾತಿಪದಿಕ 
ಹಾಗೂ ವಿಭಕ್ತಿಗಳು ಧರ್ಮಿಯನ್ನೂ ಕಾರಕವನ್ನೂ ಬೋಧಿಸುವುದರಿಂದ 
ಮುಖ ್ಯವಾದವುಗಳು. ಕಾರಕದ ಸಂಖ್ಯೆ ಯನ್ನು ತಿಳಿಸುವ ವಚನವು 
ಅಮುಖ್ಯ ವಾದುದು. ಅಮುಖ್ಯ ವಾದ ವಚನವನ್ನು ಅವಲಂಬಿಸಿ ಪ್ರಕರಣೋತ್ಕರ್ಷವು 
ಯುಕ್ತ; ವಲ್ಲ. ಹೀಗಾಗಿ "ಪಾಶಾನ್‌' ಎಂಬಲ್ಲಿ. ರುವ ಬಹುವಚನವು ಪಾಶದ 
ಅವಯವಗಳ ಬಹುತ್ವವನ್ನು ಲಾಕ್ಷಣಿಕವಾಗಿ “ತಿಳಿಸುತ್ತಿದೆ ಎಂಬ ಅರ್ಥವನ್ನು 
ಮಾಡಬೇಕಾಗಿರುವುದರಿಂದ pI ಮಂತ್ರವನ್ನು ಪ್ರಕೃತಿಯಲ್ಲೇ ನಿವೇಶ ಮಾಡಲು 
ಬಾಧಕವಿಲ್ಲ. ಹೀಗಾಗಿ. "ಎರಡು ಮಂತ್ರಗಳೂ ಸಮಬಲವಾಗಿ ವಿಕೃತಿಯಲ್ಲಿ 
ವಿಕಲ್ಪವಾಗಿ ಬಳಸಲ್ಪ ಡಬೇಕು. ಇದು ಇಲ್ಲಿ, ನ ಸಿದ್ದಾ ೦ತ. 


ಹಅಣಣಉಊ೧ಣ 


| | I 
ಪ್ರಾಜಾಪತ್ಯಾ ವೈ ಪಶವಸ್ತೇಷಾಗ್‌ಂ ರುದ್ರೋಇ*ಧಿಪತಿ 


ಸ I 
ರ್ಯದೇತಾ ಭ್ಯಾಮುಪಾಕರೋತಿ 


I I Il 
ಪ್ರಾಜಾಪತ್ಯಾ ಇತಿ ಪ್ರಾಜಾ-ಪತ್ಯಾಃ ವ್ಯ! ಪಶವಃ | ತೇಷಾಮ್‌ । ರುದ್ರಃ 


| 11. 
ಅಧಿಪತಿರಿತ್ಯಧಿ-ಪತಿಃ | ಯತ್‌ | ಏತಾಭ್ಯಾಮ್‌ | ಉಪಾಕರೋತೀತ್ಯುಪ- 


ನಾಲ್ಕನೆಯ ಅನುವಾಕದಲ್ಲಿ ಪಶೂಪಾಕರಣಾದಿಮಂತ್ರಗಳು ಉಕ್ತವಾಗಿವೆ. ಈ 
ಐದನೆಯ ಅನುವಾಕದಲ್ಲಿ ಅವುಗಳ ಬ್ರಾಹ್ಮಣವು ಹೇಳಲ್ಪಡುತ್ತದೆ. 


ಪಶೂಪಾಕರಣವಿಧಿ; ಅದರ ಪ್ರಶಂಸೆ; ದ್ವಿತ್ವದ ಪ್ರಶಂಸೆ 


ಸಃ ಬ್ರಾಹ್ಮಣಭಾಗ : ವಿವರಣೆ 

ಸು 

| ಪಶವಃ ಪ್ರಾಜಾಪತ್ಯಾಃ ವೈ ಪಶುಗಳು ಪ್ರಜಾಪತಿಯಿಂದ ಸೃಷ್ಟಿಸಲ್ಪಟ್ಟಿವೆಯಷ್ಟೆ. 

ಖಿ ತೇಷಾಮ್‌ ರುದ್ರಃ ಅಧಿಪತಿಃ ಅವುಗಳಿಗೆ ರುದ್ರಶಬ್ದವಾಚ್ಯನಾದ ಅಗ್ನಿಯು 

ಸ ಒಡೆಯನು. 

ಸಾ| ಯತ್‌ ಏತಾಭ್ಯಾಮ್‌ [ "ಪ್ರಜಾಪತೇಃ “ಇಮಂ ಪಶುಮ್‌' ಎಂಬ] 
| ಈ ಉಪಾಕರೋತಿ ಈ ಎರಡು ಮಂತ್ರಗಳಿಂದ ಪಶೂಪಾಕರಣವನ್ನು 

pe ಮಾಡುವುದು ಯಾವುದುಂಟೋ [ಪಶೂಪಾಕರಣ 

Xx ವನ್ನು ಮಾಡಬೇಕು. [ವಿಧಿ] [ಅದರಿಂದ] 

Xx 

XX ರಾ 

ಚೇತತಾಾತಾ್ಪತಾತರ್ತ್ಪಾರ್ತಾರ್ತಾರ್ಪಾರ್ಪರ್ಸರ್ಸರ್ಪಾ್ತ್‌ 


ತೈತ್ತಿರೀಯ ಸಂಹಿತಾ/೩-೧-೫/೫೭ 


I | I 
ತಾಭ್ಯಾಮೇವೈನಂ ಪ್ರತಿಪ್ರೋಚ್ಯಾಲಭತ ಆತ್ಮನೋತನಾ 
| I I 
ವ್ರಸ್ಕಾಯ ದ್ವಾಭ್ಯಾಮುಪಾಕರೋತಿ ದ್ವಿಪಾದ್ಯಜಮಾನಃ 


_ 
ತಿಷ್ಕಿತ್ಯಾ 


|] | | I 
ತಾಭ್ಯಾಮ್‌ । ಏವ ಏನಮ್‌ ಪ್ರತಿಪ್ರೋಚ್ಯೇತಿ ಪ್ರತಿ-ಪ್ರೋಚ್ಯ | ಏತಿ | 


| | I Wl 
ಲಭತೇ 1 ಆತ್ಮನಃ ಅನಾವ್ರ ಸ್ಕಾಯೇತ್ಯನಾ-ವ್ರಸ್ಕಾಯ | ದ್ವಾಭ್ಯಾಮ್‌ 1 


| 
ಉಪಾಕರೋತೀತ್ಯುಪ-ಆಕರೋತಿ \ ದ್ವಿಪಾದಿತಿ ದ್ವಿ-ಪಾತ್‌ | ಯಜಮಾನ: ! 


I I 
ಪ್ರತಿಷ್ಠಿತ್ಯಾ ಇತಿ ಪ್ರತಿ -ಸ್ಥಿತ್ಯೈ | 


ಶಿ ಆಳೆ 


ತಾಭ್ಯಾಮ್‌ ಪ್ರತಿಪ್ರೋಚ್ಯ ಆ ಪ್ರಜಾಪತಿ-ಅಗ್ನಿಗಳಿಗೆ ತಿಳಿಸಿ/ಸ್ಪಷ್ಟೃ- 

ಏವ ಏನಮ್‌ ಆಲಭತೇ ಒಡೆಯರಿಗೆ ತಿಳಿಸಿ [ಅವರ ಅನುಜ್ಞೆಯಿಂದ] 
ಪಶುವನ್ನು ಆಲಂಭನ ಮಾಡಿದವನಾಗುತ್ತಾನೆ. 

ಆತ್ಮನಃ ಅನಾವ್ರಸ್ಕಾಯ ಇದು ತನ್ನ ಅಪರಾಧದೋಷಪರಿಹಾರಕ್ಕೆ 
ನಿಮಿತ್ತವಾಗುತ್ತದೆ. 

ದ್ವಾಭ್ಯಾಮ್‌ ಉಪಾಕರೋತಿ ಎರಡು ಮಂತ್ರಗಳಿಂದ ಉಪಾಕರಣವನ್ನು 
ಮಾಡುತ್ತಾನೆ. 

ದ್ನಿಪಾತ್‌ ಯಜಮಾನಃ ಇದರಿಂದ ಎರಡು ಕಾಲುಗಳುಳ್ಳ ಯಜಮಾನನು 


3 
ಪ್ರ ತಿ ಹ್ಮಿತೈ ಲ | ಸ್ಥ ರನಾಗಿ ನಿಲ್ಲುವನು. 


ಪ್ರಜಾಪತಿ-ಅಗ್ನಿಗಳ ಅನುಮತಿಯನ್ನು ಪಡೆದು ಪಶುಯಾಗವನ್ನು ಮಾಡುವುದರಿಂದ 


ದೋಷವು ಸಂಭವಿಸುವುದಿಲ್ಲ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೫೮ 


I || 
ಉಪಾಕೃತ್ಯ ಪಂಚ ಜುಹೋತಿ ಪಾಜಸ್ಟಾ 


ಪಶೂನೇವಾವರುಂಧೇ ಮೃತ್ಯವೇ ವಾ ಏಷ ನೀಯತೇ 


| | 
ಯತ್ಪಶುಸ್ತಂ ಯದನ್ಹಾರಭೇತ 


| | I It | 
ಉಪಾಕೃತ್ಯೇತ್ಯುಪ-ಆಕೃತ್ಯ | ಪಂಚ । ಜುಹೋತಿ | ಪಾಜ್ಯ್ಥಲ್ಯಾಃ | ಪಶವಃ 


| || 
ಪಶೂನ್‌ | ಏವ | ಅವೇತಿ | ರುಂಧೇ । ಮೃತ್ಯವೇ । ವೈ । ಏಷಃ | ನೀಯತೇ | 


I | 
ಯತ್‌ | ಪಶುಃ | ತಮ್‌ । ಯತ್‌ । ಅನ್ವಾರಭೇತೇತ್ಯನು-ಆರಭೇತ 


ಹೋಮಮಂತಗಳ ಸಂಖಾಪಶಂಸೆ 
ಖಿ ಶೆಲ 


ಉಪಾಕೃತ್ಯ ಪಂಚ ಜುಹೋತಿ ಪಶೂಪಾಕರಣವನ್ನು ಮಾಡಿದ ಮೇಲೆ "ಪ್ರಜಾ 
ನಂತಃ ಮುಂತಾದ ಐದು ಮಂತ್ರಗಳಿಂದ 


ಹೋಮವನ್ನು ಮಾಡಬೇಕು. 
ಪಾಜ್ಟ್ಯಾಃ ಪಶವಃ ನಾಲ್ಕು ಕಾಲು ಮತ್ತು ಬಾಲ ಇವುಗಳಿಂದ 
ಪಶುಗಳು ಪಂಚಸಂಖ್ಯೆಯನ್ನು ಹೊಂದಿವೆ. 
ಪಶೂನ್‌ ಏವ ಅವರುಂಧೇ [ಪಂಚಸಂಖ್ಯೆಯಲ್ಲಿ ಹೋಮ ಮಾಡುವುದರಿಂದ] 
ಪಶುಸಂಪತ್ತಿ ಯನ್ನು ಹೊಂದುತ್ತಾನೆ. 


"ನಾನಾ ಪ್ರಾಣಃ...' ಎಂಬ ಮಂತ್ರದ ಜಪವಿಧಿ/ಪ್ರಶಂಸೆ 
ಯತ್‌ ಪಶುಃ ಯಜ್ಞಪಶುವು ಯಾವುದಿದೆಯೋ 
ಏಷಃ ವೈ ಮೃತ್ಯವೇ ಇದು ಮರಣಕ್ಕಾಗಿಯೇ ಒಯ್ಯಲ್ಪಡುತ್ತಿದೆಯಷ್ಟೆ. 
ನೀಯತೇ | 
ತಮ್‌ ಯತ್‌ ಅನ್ವಾರಭೇತ ಅದನ್ನು ಮುಟ್ಟಿ ಅನುಸರಿಸುವುದೆಂಬುದರಿಂದ 


ತೈತ್ತಿರೀಯ ಸಂಹಿತಾ/೩-೧-೫/೫೯ 


I I Il 
ಪ್ರಮಾಯುಕೋ ಯಜಮಾನಃ ಸ್ಯಾನ್ನಾನಾ ಪ್ರಾಣೋ 


| I I 
ಯಜಮಾನಸ್ಯ ಪಶುನೇತ್ಯಾಹ ವ್ಯಾವೃತ್ತ್ಯೈ 


| I | 1 
ಪ್ರಮಾಯುಕ ಇತಿ ಪ್ರ-ಮಾಯುಕಃ | ಯಜಮಾನಃ | ಸ್ಯಾತ್‌ | ನಾನಾ । ಪ್ರಾಣ 


|| | | | 
ಇತಿ ಪ್ರ-ಅನಃ | ಯಜಮಾನಸ್ಯ | ಪಶುವಾ ।ಃ ಇತಿ । ಆಹ! ವ್ಯಾವೃತ್ಯಾ ಇತಿ ವಿ- 


| 
ಆವೃತ್ತ್ಯ್ಯೈ! 


ಯಜಮಾನಃ ಪ್ರಮಾಯುಕಃ ಯಜಮಾನನು ಮರಣಶೀಲನಾಗುತ್ತಾನೆ. 


ಸ್ವಾತ್‌ 

ಲಿ 
ನಾನಾ ಪ್ರಾಣಃ ಯಜಮಾನಸ್ಯ ಇದನ್ನು ಪರಿಹರಿಸಲು ಅಧ್ವರ್ಯುವು “ನಾನಾ 
ಪಶುನಾ ಇತಿ ಆಹ ಪ್ರಾಣೋ ಯಜಮಾನಸ್ಯ ಪಶುನಾ' ಎಂಬ 


ಮಂತ್ರವನ್ನು ಜಪಿಸುತ್ತಾನೆ. 


| ಇದು ಯಜಮಾನನ ಪ್ರಾಣಕ್ಕೂ ಪಶುವಿನ 
ವ್ಯಾವೃತ್ತ್ವೈ ಪ್ರಾಣಕ್ಕೂ ಭೇದವನ್ನು ಉಂಟುಮಾಡುತ್ತದೆ. 
[ಯಜಮಾನನು ಮರಣಶೀಲನಾಗುವುದಿಲ್ಲ] 


ಎರಡು ಮಂತ್ರಗಳಿಂದ ಉಪಾಕರಣವನ್ನು ಮಾಡುವುದು ಯಜಮಾನನು ಸ್ಥಿರವಾಗಿ 
ನಿಲ್ಲುವುದಕ್ಕೆ ಕಾರಣವಾಗುತ್ತದೆ. 

ಪಶೂಪಾಕರಣದ ಅನಂತರ ಐದು ಮಂತ್ರಗಳಿಂದ ಹೋಮವನ್ನು ಮಾಡಬೇಕು. ಈ 
ಸಂಖ್ಯೆಯನ್ನು ಶ್ರುತಿಯು ಪ್ರಶಂಸೆ ಮಾಡಿದೆ. ಇಂತಹ ಸಂಖ್ಯಾಪ್ರಶಂಸೆಯು ಅನೇಕ 
ಸ್ಥಳಗಳಲ್ಲಿ ಇದೆ. 

ವಿಶಸನಕ್ಕಾಗಿ ಒಯ್ಕ್ಯಲ್ಪಡುವ ಪಶುವು ಮರಣಕ್ಕಾಗಿಯೇ ಒಯ್ಯಲ್ಪಡುತ್ತ ದೆ. ಅದನ್ನು 
ಹಿಂಬಾಲಿಸುವ ಯಜಮಾನನೂ ಸಾಯುವವನೇ ಆಗುತ್ತಾನೆ. ಅಧ್ವರ್ಯುವು "ನಾನಾ 


ಪ್ರಾ ಣಃ' ಎಂದರೆ ಪಶುವಿನ ಪ್ರಾಣವು ಬೇರೆ; ಯಜಮಾನನ ಪ್ರಾಣವು ಬೇರೆ ಎಂಬ 


ಬ ವಪಾಶ್ರಪಣಿಗಳಿಂದ ಅಧ್ವರ್ಯು-ಯಜಮಾನರು ಪಶುವನ್ನು 

ಈ ಸ್ಪರ್ಶಿಸಲು ಮಂತ್ರದ ವಿನಿಯೋಗ 

ಟೆ ಶಮಿತಾರಃ ಉಪೇತನ ಇತಿ "ಶಮಿತಾರ ಉಪೇತನ' ಎಂದು ಶ್ರುತಿಯು 
ಜಿ ಆಹ ಹೇಳುತ್ತದೆ. [ಈ ಮಂತ್ರವು ದೇವಶಮಿತಾರ 
ಖಃ ನನ್ನು ಪ್ರಾರ್ಥಿಸುತ್ತದೆ] 

| ಯಥಾಯಜುಃ ಏವ ತತ್‌ ದು ಯಜುರ್ವೇದಮಂತ್ರದಲ್ಲಿರುವಂತೆಯೇ 
ಸ ಸ್ಪಷ್ಟಾರ್ಥವಾಗಿದೆ. 

ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೬೦ 


++ 
4 
ವೀ 
4% 
“(ಜಿ 
ಇ 
+ 
“ಜಿ 
“ಜಿ 
“ಜಿ 
1 
4 
4 
“ 
+ 
4 
I; 
++ 
4 
I; 
1; 
I; 
4 
ks 
4 
4 
I; 


[ವ್ಯಾ ವೃತೆ (೧೫)] ಯತ್ನ ಶೆ ಶುರ್ಮಾಯುಮಕ್ಕೃ ತೇತಿ 


ಲ ಕ್ರಲೆ 


ಜುಹೋತಿ ಶಾಂತ್ಕೈ ಶಮಿತಾರ ಉಪೇತನೇತ್ಕಾಹ 


ಯಥಾಯಜುರೇವೈತದ್ವ- 


ಯತ್‌ । ಪಶುಃ ಮಾಯುಮ್‌ | ಅಕೃತ । ಇತಿ । ಜುಹೋತಿ ಶಾಂತ್ಕೈ 


ಶಮಿತಾರಃ ಉಪೇತನೇತ್ತು )ಪ-ಏತನ ಇತಿ | ಆಹ | ಟೆ 


ಯಥಾ-ಯಜುಃ | ಏವ । ಏತತ್‌ । 


ಪಶುವು ಕೂಗಿಕೊಳ್ಳುವುದರ ದೋಷನಿವಾರಣೆಗಾಗಿ 
ಸಂಜ್ಞಪ ಶಹೋಮವಿಧಿ 


ಯತ್‌ ಪಶುಃ ಮಾಯುಮ್‌ ಅಧ್ವರ್ಯುವು "ಯತ್‌...ಅಕೃತ' ಎಂಬ ಮಂತ್ರ 
ಅಕೃತ ಇತಿ ಜುಹೋತಿ ದಿಂದ ಸಂಜ್ಞಪ್ತಹೋಮವನ್ನು ಅನುಷ್ಠಿಸುತ್ತಾನೆ. 


ಶಾಂತ್ಕೈ ಇದರಿಂದ ಅಗ್ನಿಯು ಪ್ರಸನ್ನನಾಗಿ ಪಾಪಪರಿ 
ಹಾರವಾಗುತ್ತದೆ. 


EEE TRESS ಜಟ ಆಚ ಜಟರಟ 


ತೈತ್ತಿರೀಯ ಸಂಹಿತಾ/೩-೧-೫/೬೧ 


|| I I 
-ಪಾಯಾಂ ವಾ ಆಸಶ್ರಿಯಮಾಣಾಯಾಮಗ್ನೇರ್ಮೇಧೋಪ 


I 
ಕ್ರಾಮತಿ ತ್ವಾಮುತೇ ದಧಿರೇ ಹವ್ಯ ವಾಹಮಿತಿ ವಪಾಮಭಿ 


J 


Sd ತ್ಯಗ್ನೇರೇವ ಮೇಧಮವರುಂಥೇಂಥೋ ಶೃತತ್ವಾಯ 


ವಪಾಯಾಮ್‌ |ವೈ! ಆಸ್ರಿಯಮಾಣಾಯಾಮಿಷ್ಯು-ಬ್ರಯಮಾಣಾಯಾನ್‌ | 
ಅಗ್ನೇಃ ಮೇದಃ | ಅಪೇತಿ | ಕ್ರಾಮತಿ | ತ್ವಾಮ್‌ | ಉ | ತೇ! ದಧಿರೇ | 
ಹವ್ಯವಾಹಮಿಸಿ ಹವ್ಯ-ವಾಹಮ್‌ । ಇತಿ । ವಪಾಮ್‌ । ಅಭೀತಿ । ಜುಹೋತಿ | 
ಅಗ್ನೇಃ ಏವ ಮೇಧಮ್‌ ಅವೇತಿ ರುಂಧೇ ಅಥೋ ಇತಿ 
ಶೃತತ್ವಾಯೇತಿ ಶೃತ-ತ್ವಾಯ | 


ವಪಾಭಿಹೋಮವಿಧಿ; ಅರ್ಥವಾದ 
ವಪಾಯಾಮ್‌ ವೈ ವಪೆಯನ್ನು ಹೋಮಕ್ಕಾಗಿ ತರುತ್ತಿರಲು 
ಆಹ್ರಿಯಮಾಣಾಯಾಮ್‌ 
ಅಗ್ನೇಃ ಮೇಧಃ ಅಪಕ್ರಾಮತಿ ಅಗ್ನಿಯ ಸಮೀಪದಿಂದ ಯಜ್ಞ ಸವ ಹೊರಟು 
ಹೋಗುತ್ತದೆ. 
ತ್ವಾಮ್‌ ಉ ತೇ ದಧಿರೇ ಅದರ "ಪರಿಹಾರಕ್ಕಾಗಿ "ತ್ವಾಮುತೇ? 
ಹವ್ಯವಾಹಮ್‌ ಇತಿ ಎಂಬ ಮಂತ್ರದಿಂದ ವಪೆಯ ಮೇಲ್ಭಾ ಕ 
ವಪಾಮ್‌ ಅಭಿ ಜುಹೋತಿ ಗದಲ್ಲಿ ಹೋಮವನ್ನು ಮಾಡಬೇಕು. 
ವಿಧಿ] [ಇದರಿಂದ] 
ಅಗ್ನೇಃ ಏವ ಮೇಧಮ್‌ ಅಗ್ನಿಯ ಸಮೀಪದಿಂದ ಯಜ್ಞವು ಹೊರಟು 
ಅವರುಂಧೇ ಹೋಗದಂತೆ ತಡೆಯುತ್ತಾನೆ. 
ಅಥೋ ಶೃತತ್ವಾಯ ಮತ್ತು ಈ ಹೋಮವು-ವಪೆಯ ಚೆನ್ನಾಗಿ 
ಪಕ್ತವಾಗುವುದಕ್ಕೂ-ಸಾಧನವಾಗುತ್ತದೆ. 


yy 
ZY 
xy 
ಸಃ 
೫ 
ಸಃ 
ಸ 
XX 
XX 
XY 
ಸಃ 
yy 
XY 
YY 
XX 
XY 
೫೫ 
XX 
ಸಃ 
೫೫ 
x 
(೫೫ 
IX 
XY 
XX 
XY 
XY 
ಸು 
ಸಿ 
xy 
xy 
೫೫ 
ಸಃ 
XX 
೫೫ 
ಬ 
ಸು 
XY 
XY 
2೫ 
ಸು 
ಸಃ 
Z| 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೬೨ 
ಹಷಾರಾರಾರಾರ್ತಾತತತರ್ಪರ್ಪರರರ್ಪಾರ್ಷರರ್ಪಾರ್ಟಾರ್ಸಾಷ್‌ 


[| I 

ಪುರಸ್ತಾಥ್ಲ್ಯಾಹಾಕೃತಯೋ ವಾ ಅನ್ಯೇ ದೇವಾ ಉಪರಿ 
| I 

-ಷ್ಟಾಹ್ಸ್ಟ್ವಾಹಾಕೃತಯೋಇನ್ಯೇ ಸ್ವಾಹಾ ದೇವೇಭ್ಯೋ 


I 
ದೇವೇಭ್ಯಸ್ಸ್ವಾಹೇತ್ಯಭಿತೋ ವಪಾಂ ಜುಹೋತಿ 


| | || 
ಪುರಸ್ತಾಥ್ಲ್ಸ್ವಾಹಾಕೃತಯ ಇತಿ ಪುರಸ್ತಾತ್‌-ಸ್ವಾಹಾಕೃತಯಃ । ವೈ । ಅನ್ಯೇ | 
| I 
ದೇವಾಃ | ಉಪರಿಷ್ಟಾಥ್ಸ್ವಾಹಾಕೃತಯ ಇತ್ಯುಪರಿಷ್ಟಾತ್‌-ಸ್ವಾಹಾಕೃತಯಃ | ಅನ್ಯೇ! 


1॥ | ॥ 
ಸ್ವಾಹಾ । ದೇವೇಭ್ಯಃ | ದೇವೇಭ್ಯಃ | ಸ್ವಾಹಾ | ಇತಿ | ಅಭಿತಃ | ವಪಾಮ್‌ 


ಪರಿವಪ್ಯಹೋಮವಿಧಿ; ಅರ್ಥವಾದ 


ಅನ್ಯೇ ದೇವಾಃ ಕೆಲವರು ದೇವತೆಗಳು ಮೊದಲು ಸ್ವಾಹಾ 
ಪುರಸ್ತಾಥ್ಲ್ವಾಹಾಕೃತಯಃ ವೈ ಕಾರವನ್ನು ಅಪೇಕ್ಷಿಸುವರಷ್ಟೆ. 

ಅನ್ಯೇ ಉಪರಿಷ್ಟಾಥ್ಸ್ವಾಹಾಕೃತಯಃ ಮತ್ತೆ ಕೆಲವರು ಕೊನೆಯಲ್ಲಿ ಸ್ವಾಹಾ 
ಕಾರದಿಂದ ಪ್ರೀತರಾಗತಕ್ಕವರಾಗಿದ್ದಾ ರೆ. 
“ಸ್ವಾಹಾ ದೇವೇಭ್ಯಃ' "ದೇವೇಭ್ಯಃ ಆದಿ ಮತ್ತು ಅಂತ್ಯದಲ್ಲಿ ಸ್ವಾಹಾಕಾರ 
ಸ್ವಾಹಾ' ಇತಿ ವಿರುವ ಮಂತ್ರಗಳಿಂದ 

ವಪಾಮ್‌ ಅಭಿತಃ ಜುಹೋತಿ ವಪಾಹೋಮದ ಮೊದಲು ಮತ್ತು ಅನಂತರ 


ಹೋಮವನ್ನು ಅನುಷ್ಠಿಸಬೇಕು. [ವಿಧಿ] 


ಅರ್ಥವನ್ನು ಕೊಡುವ ಮಂತ್ರವನ್ನು ಜಪಿಸುವುದರಿಂದ ಈ ದೋಷದ ಪರಿಹಾರವಾಗಿ 
ಯಜಮಾನನು ಮರಣವನ್ನಫಪ್ಲವುದಿಲ್ಲ. ಅವನ ಕಾಮನೆಗಳು ಪೂರ್ಣವಾಗುತ್ತವೆ. 


XX 
ಸಃ 
XX 
XX 
ಸ 
Xx 
XX 
XX 
XX 
ಸಃ 
೫ 
XX 
ಸ 
6. 
XX 
22 
XX 
XX 
XX 
ಸ 
೫| ಜುಹೋತಿ! 
a ದದ ದ 
XX 
೫೫ 
೫೫ 
XX 
7೫ 
7೫ 
XX 
XX 
7೫ 
7೫ 
ke: 
೫೫ 
1X 
೫೫ 
XX 
XX 
೫೫ 
೫೫ 
೫| “ಯತ್‌ ಪಶುಃ ಮಾಯುಮ್‌ ಅಕೃತ' ಎಂಬ ಮಂತ್ರದಿಂದ ಸಂಜ್ಞಪ್ರಹೋಮವನ್ನು 
ಸಃ ಆ ಇ 1 


ಬಜ 5252525252525252 5222525 5252 52525285252 52525252352 8528522522: 2:38 2:55:35: ಕಾಶಾಕಾಕ್ಷಕ ಕಾ), 


ಹ ಮ 
ಸಸಧಜರರ್ಮ್ಪಾಾರಾ್ಮಾಾರಾಾರಾಾಾ್‌ಾೈ 


ತೈತ್ತಿರೀಯ ಸಂಹಿತಾ/೩-೧-೫/೬೩ 


|| 
ತಾನೇವೋಭಯಾನ್ಫ್ರೀಣಾತಿ ॥ ೧೬-5 ॥ 


I I | 
[ವ್ಯಾವೃತ್ತ್ಯಾ ಅಭಿತೋ ವಪಾಂ ಪಂಚ ಚ ॥] 
ತಾನ್‌ | ಏವ! ಉಭಯಾನ್‌ | ಪ್ರೀಣಾತಿ ॥ ೧೬॥ 


ತಾನ್‌ ಏವ ಉಭಯಾನ್‌ ಈ ಎರಡು ಬಗೆಯ ದೇವತೆಗಳನ್ನೂ ಈ 
ಪ್ರೀಣಾತಿ ಹೋಮಗಳಿಂದ ಸಂತೋಷಪಡಿಸುತ್ತಾನೆ. 


ಅನುಷ್ಠಿಸಿ, ಅಗ್ನಿಯನ್ನು ಪ್ರಸನ್ನಗೊಳಿಸುತ್ತಾನೆ. 

ಶಮಿತಾರ ಉಪೇತನ' ಎಂಬ ಮಂತ್ರದಿಂದ ದೇವಶಮಿತಾರನನ್ನು ಪ್ರಾರ್ಥಿಸುತ್ತಾನೆ. 
ಈ ಮಂತ್ರವು ಯಗ್ರೂಪವಾಗಿದ್ದರೂ ಯಜುರ್ವೇದದಲ್ಲಿ ಹೇಳಲ್ಪಟ್ಟಿರುವುದರಿಂದ 
"ಯಥಾಯಜುಃ' ಎಂದು ಹೇಳಲಾಗಿದೆ. 

ವಪೆಯನ್ನು ಹೋಮಕ್ಕಾಗಿ ತರುತ್ತಿರುವಾಗ ಅಗ್ನಿಯ ಸಮೀಪದಿಂದ ಯಜ್ಞವು 
ಹೊರಟುಹೋಗುತ್ತದೆ. ಅದರ ಪರಿಹಾರಕ್ಕಾಗಿ "ತ್ವಾಮುತೇ' ಎಂಬ ಮಂತ್ರದಿಂದ 
ಹೋಮವನ್ನು ಮಾಡಿದರೆ ಅಗ್ನಿಯು ಯಜ್ಞಧಾರಕನಾಗಿ ಉಳಿಯುತ್ತಾನೆ. ವಪೆಯೂ 
ಚೆನ್ನಾಗಿ ಪಕ್ಟವಾಗುತ್ತದೆ. ಈ ರೀತಿ ಪಕ್ವಗೊಂಡ ವಪೆಯು ಯಾಗಾರ್ಹವಾಗುತ್ತದೆ. 
“ಶೃತತ್ವಾಯ' ಎಂಬುದರಿಂದ ಇದು ಸೂಚಿತವಾಗಿದೆ. 
"ಸ್ವಾಹಾ ದೇವೇಭ್ಯಃ ದೇವೇಭ್ಯಃ ಸ್ವಾಹಾ? ಎಂಬ ಮಂತ್ರಗಳಿಂದ ಹೋಮವನ್ನು 
ಮಾಡಿ ಮೊದಲು ಮತ್ತು ಬಳಿಕ ಸ್ವಾಹಾಕಾರವನ್ನು ಬಯಸುವ ಇಬ್ಬಗೆಯ 
ದೇವತೆಗಳನ್ನೂ ಸಂತೋಷಪಡಿಸುತ್ತಾನೆ. | 


DEANE 


ತಸಷತರಾರಾರರಾರರರರರರರ್ಪರರ್ಪಾಾರರ್ಸ್ಪಾರ್ಟರಷಾ 


I, 


॥ ಷಷ್ಠೋಂಮವಾಕಃ ॥ 


| 

ಯೋ ವಾ ಅಯಥಾದೇವತಂ ಯಜ್ಞ; ಮುಪಚರತ್ಯಾ 
|| | | 
ದೇವತಾಭ್ಯೋ ವೃಶ್ಚ (ತೇ ಪಾಪೀಯಾನ ವತಿ 


| | 
ಯಃ | ವೈ | ಅಯಥಾದೇವತಮಿತ್ಯಯಥಾ-ದೇವತಮ್‌ ಯಜ್ಞ; ಮ್‌ | 
| | | 
ಉಪಚರತೀತ್ಕುಪ-ಚರತಿ | ಏತಿ । ದೇವತಾಭ್ಯಃ ವೃಶ್ಚ ಕತೇ | ಪಾಪೀಯಾನ್‌ 


ಭವತಿ। 


ಐದನೆಯ ಅನುವಾಕದಲ್ಲಿ ಪಶೂಪಾಕರಣಾದಿಮಂತ್ರಗಳ ಬ್ರಾಹ್ಮಣವು 
ಉಕ್ತವಾಗಿದೆ. ಈ ಆರನೆಯ ಅನುವಾಕದಲ್ಲಿ ಸುತ್ಯಾದಿನದಲ್ಲಿ ಮಾಡಬೇಕಾದ 
ಅಭಿಮರ್ಶನಾದಿಗಳು ಹೇಳಲ್ಪಡುತ್ತವೆ. 


ಅಭಿಮರ್ಶನವಿಧಿ; ಅರ್ಥವಾದ 


ಯಃ ವೈ ಅಯಥಾದೇವತಮ್‌ ಯಾವನು ತಮ್ಮ ತಮ್ಮ ದೇವತೆಗಳಿಗೆ ಸಂಬಂ 


| ಧವಿಲ್ಲ ದ ಯಜ್ಞ; ಸಾಧನಗಳನ್ನು ಹೊಂದಿರುವ 
ಯಜ್ಞಮ್‌ ಉಪಚರತಿ ಯಜ್ಞವನ್ನು ಅನುಷ್ಠಿಸುತ್ತಾನೆಯೋ 
[ಸಃ] ದೇವತಾಭ್ಯಃ ಅವನು ಆ ದೇವತೆಗಳ ಸಂಬಂಧವಿಲ ದವ 
ಆವೃಶ್ಚ್ಯತೇ ನಾಗುತ್ತಾನೆ. § 
ಪಾಪೀಯಾನ್‌ ಭವತಿ ಪಾಪಿಷ್ಠನೂ, ದರಿದ್ರನೂ ಆಗುತ್ತಾನೆ. 


ಯಜ್ಞ; ಸಾಧನಗಳಿಗೂ ಬೇರೆ ಚೇರೆ ದೇವತೆಗಳಿರುತ್ತಾರೆ. ಆ ದೇವತೆಗಳ 
ಸಂಬಂಧವಿಲ್ಲದೆ ಯಜ್ಞ; ವನ್ನು ಮಾಡುವವನು ಆ ದೇವತೆಗಳ ಆಗ್ರಹಕ್ಕೆ ಗುರಿಯಾಗಿ 
ದರಿದ್ರನಾಗುತ್ತಾನೆ. 


ರಾರರಾರಾರರ್ತಾರ್ವಾರ್ತಾರ್ತಾರ್ಸಾರ್ಪರ್ಸಾರ್ಸರಾ್‌ಾ್‌ 


ಇರಟಟಟರಟ ಭರ ರ ಬಬರ ರಜ ಜಶಶಕರರರ್ಪರ್ಪರಾರಾರರರರರಾರಾರಾಾಾೌಾಪಾ ಾಜ ಆ ಜಟಕ 
TEE TEETER 


ಬ 


“ಮಿ 


ತೈತ್ತಿರೀಯ ಸಂಹಿತಾ/೩-೧-೬/೬೫ 


I 
ಯೋ ಯಥಾದೇವತಂ ನ ದೇವತಾಭ್ಯ ಆವೃಶ್ಚ್ಯತೇ 


I | 
ವಸೀಯಾನ ಬವತ್ಯಾಗ್ನೇಯ್ಯರ್ಚಾs ಗ್ನೀದ್ರ 


I 
ಮಭಿ ಮೃಶೇದ್ವೆ 


ವೃಶ್ವ 


I I 
ಅಷ್ಟವ್ಯಾ ಹವಿರ್ಧಾನ- 


| | Il 
ಇಧ್ರಮ್‌ । ಅಭೀತಿ । ಮೃಶೇತ್‌ | ವೈಷ್ಣವ್ಯಾ | ಹವಿರ್ಧಾನಮಿತಿ ಹವಿಃ-ಧಾನಮ್‌ | 


ಯಃ ಯಥಾದೇವತಮ್‌ 
[ಯಜ್ಞಮ್‌ ಉಪಚರತಿ] 


ದೇವತಾಭ್ಯಃ ನ ಆವೃಶ್ಚ್ಯತೇ 


ವಸೀಯಾನ್‌ ಭವತಿ 


ಯಾವನು ತಮ್ಮ ತಮ್ಮ ದೇವತೆಗಳ 
ಸಂಬಂಧವುಳ್ಳ ಯಜ್ಞಸಾಧನಗಳಿಂದ ಕೂಡಿದ 
ಯಜ್ಞ; ವನ್ನು ಅನುಷ್ಠಿಸುವನೋ 

[ಅವನು] ದೇವತೆಗಳಿಂದ ದೂರನಾಗು 
ವುದಿಲ್ಲ. 
ಶ್ರೇಷ್ಠನಾಗುತ್ತಾನೆ/ಶ್ರೀಮಂತನಾಗುತ್ತಾನೆ. 


ಅಭಿಮರ್ಶನವಿಧಿ 


ಆಗ್ನೇಯ್ಯ್ಕಾ ಯಚಾ 


ಆಗ್ನೀದ್ರಮ್‌ ಅಭಿಮೃಶೇತ್‌ 
ವೈಷ್ಣವ್ಯಾ ಹವಿರ್ಧಾನಮ್‌ 
[ಅಭಿಮೃಶೇತ್‌] 


ಅಗ್ನಿದೇವತಾಕವಾದ "ಅಗ್ನೇ ನಯ' ಎಂಬ 
ಯಕ್ಕಿನಿಂದ | 

ಆಗ್ನೀದ್ರಮಂಟಪವನ್ನು ಸ್ಪರ್ಶಿಸಬೇಕು. 
"ಇದಂ ವಿಷ್ಣುಃ' ಎಂಬ ವಿಷ್ಣುದೇವತಾಕವಾದ 
ಮಂತ್ರದಿಂದ ಹವಿರ್ಧಾನವನ್ನು ಮುಟ್ಟಬೇಕು. 


ಆ ದೇವತೆಗಳನ್ನು ಪ್ರಸನ್ನಗೊಳಿಸಿ ಯಾಗವನ್ನು ಮಾಡುವವನು ಆ ದೇವತೆಗಳ 
ಅನುಗ್ರಹವನ್ನು ಪಡೆಯುವನು. ಶ್ರೀಮಂತನಾಗುವನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೬೬ 
ತ ತರರಾರಷಾರರಾತರರಾತರರಾರರ್ಸಾಣತ ತತಾ ೫] 
[ | 
ಇ 
ಮಾಗ್ನೇಯ್ಯಾ ಸ್ರುಚೋ ವಾಯವ್ಯಯಾ ವಾಯವ್ಯಾನ್ಯೈ 


4 


I 
ನಿಯಾ ಸದೋ ಯಥಾದೇವತಮೇವ ಯಜ ಮುಖ 
ಲು ಹ ಎ ೧.7 
|| | | 
ಚರತಿ ನ ದೇವತಾಭ್ಯ ಆವೃಶ್ಚ $ತೇ ವಸೀಯಾನ ವತಿ 


ದ ಚ | | 
ಆಗ್ನೇಯ್ಯಾ ಸ್ರುಚಃ ವಾಯವ್ಯಯಾ ವಾಯವ್ಯಾನಿ ಐನ್ಹಿ ಯಾ | ಸದಃ | 


| 
ಯಥಾದೇವತಮಿತಿ ಯಥಾ-ದೇವತಮ್‌ । ಏವ | ಯಜ್ಞಮ್‌ | ಉಪೇಶಿ । ಚರತಿ | 


1 | | 
ನ! ದೇವತಾಭ್ಯಃ | ಏತಿ | ವೃಶ್ಚ್ಯತೇ | ವಸೀಯಾನ್‌ | ಭವತಿ । 


ZX 
ಸ 
ಸ 
xy 
x 
Xx 
ಸ 
ಸ 
xx 
xx 
ಸ 
ಸ 
Xx 
XX 
XX 
Xx 
2 
ಸ 
೫೫ 
XX 
Xx 
ty 
22೫ 
ಸ 
10 
ಸ 
ps 
ಸಃ 
ಸ 
ಸ 
ಸ 
ಸ 


ಆಗ್ನೇಯ್ಯಾ ಸ್ತುಚಃ “ಅಗ್ನ ಆಯೂಗ್‌ಂಷಿ' ಎಂಬ ಅಗ್ನಿದೇವ 

[ಅಭಿಮೃಶೇತ್‌] ತಾಕವಾದ ಮಂತ್ರದಿಂದ ಜುಹೂ, 
ಉಪಭೃತ್‌, ಧ್ರುವಾ ಎಂಬ ಸ್ರುಕ್‌ಗಳನ್ನು 
ಸ್ಪರ್ಶಿಸಬೇಕು. 

ವಾಯವ್ಯಯಾ ವಾಯವ್ಮಾನಿ "ಆ ವಾಯೋ ಭೂಷ' ಎಂಬ ವಾಯು 

[ಅಭಿಮೃಶೇತ್‌] ದೇವತಾಕವಾದ ಮಂತ್ರದಿಂದ ವಾಯವ್ಯ 
ಪಾತ್ರೆಗಳನ್ನು ಸ್ಪರ್ಶಿಸಬೇಕು. 

ಐನ್ನಿ ಯಾ ಸದಃ "ಆ ಘಾ ಯೇ ಅಗ್ನಿಮ್‌' ಎಂಬ ಇಂದ್ರ 

[ಅಭಿಮೃಶೇತ್‌] ದೇವತಾಕಮಂತ್ರದಿಂದ ಸದೋಮಂಟಪ 
ವನ್ನು ಸ್ಪರ್ಶಿಸಬೇಕು. 

ಯಥಾದೇವತಮ್‌ ಏವ [ಇದರಿಂದ] ಆಯಾ ದೇವತೆಗಳ ಸಂಬಂಧ 

ಯಜ್ಞಮ್‌ ಉಪಚರತಿ ವುಳ್ಳ ಯಜ್ಞವನ್ನು ಮಾಡುತ್ತಾನೆ. 

| ವಸೀಯಾನ್‌ ಭವತಿ ಶ್ರೇಷ್ಠನೂ ಧನವಂತನೂ ಆಗುತ್ತಾನೆ. 


ಆಯಾ ದೇವತೆಗಳ ಮಂತ್ರದಿಂದ ಆಯಾ ಯಜ್ಞ; ಸಾಧನಗಳನ್ನು ಸ್ಪರ್ಶಿಸಬೇಕು. 


1೫] 
ke: 

ಸ 

kes 

ದೇವತಾಭ್ಯಃ ನ ಆವೃಶ್ಚ್ಯತೇ ಆಯಾ ದೇವತೆಗಳಿಂದ ದೂರನಾಗುವುದಿಲ್ಲ. 
ಸ) 

ಸ] 

ಈಸ 

pe 

ಸಾ 

೫೫& 

ಸ 


ಬರರಜಜರ ರರ ರಜದ ಭಜ ಭಜ ಚ ಭರ ಸರಪರ ಸಪರ ರ ಶರರ ರ ್ಷರರ್ಪಾಾಾಾಾಾಾಾ್ರಾ್ರಾರ್ರೈ 


EET TEESE TE EETETTET TEE TEES 


I I 
ಯುನಜ್ಮಿ । ತೇ | ಪೃಥಿವೀಮ್‌ | ಜ್ಯೋತಿಷಾ | ಸಹ । ಯುನಜ್ಮಿ | ವಾಯುಮ್‌! 


ಸೂರ್ಯೀಣ |ತೇ। 
ಮಂತ್ರ ವಿನಿಯೋಗ 
; ತ 
ಯುನಚ್ಚಿ....ತೇ ॥ ದ್ರೋಣಕಲಶ, ಆಧವನೀಯ ಮತ್ತು ಪೂ 
| ಭೃತ್ಪಾತ್ರಗಳನ್ನು ಆಸಾದನ ಮಾಡಲು 
- ಸಾಯಣಾಚಾರ್ಯರು 


ವಾಯವ್ಯಪಾತ್ರೆಗಳಿಗೆ ದೇವತೆಗಳು ಅನೇಕ. “ನಾನಾದೇವತ್ಕಾನಿ ಸಂತಿ 


ತೈತ್ತಿರೀಯ ಸಂಹಿತಾ/೩-೧-೬/೬೭ 


ವಾಯುಮಂತರಿಕ್ಷೇಣ [(೧೭)ತೇ ಸಹ] ತೇ ಸಹ 


ಯುನಜ್ಮಿ ವಾಚಗ್‌ಂ ಸಹ ಸೂರ್ಯೇಣ ತೇ 


Ca 


I Il 
ಅಂತರಿಕ್ಷೇಣ (೧೭) ತೇ 1 ಸಹ 1 ಯುನಜ್ಮಿ 1 ವಾಚಮ್‌ । ಸಹ | 


ಮಹಾಪರಿಧಿಗಳನ್ನು ಇಡಲು-ಭ.ಭಾ.ಮಿಶ್ರರು 


+1೬ ದ್ರೋಣಕಲಶವೇ!] ತೇವನಿನ್ನ ಸಂಬಂಧಿಯಾದ; ಪೃಥಿವೀಮ್‌- 
ಭೂಮಿಯನ್ನು; ಜ್ಯೋತಿಷಾ ಸಹ ಯುನಜ್ಮಿ-ಜ್ಯೋತಿಃಸ್ವರೂಪನಾದ ಅಗ್ನಿಯೊಡನೆ 
ಸೇರಿಸುತ್ತೇನೆ. 
+1೬! ಆಧವನೀಯವೇ!]ತೇ-ನಿನ್ನ ಸ್ವರೂಪನಾದ ವಾಯುಮ್‌-ವಾಯುವನ್ನು; 
ಅಂತರಿಕ್ಷೇಣ ಸಹ-ಅಂತರಿಕ್ಚದೊಡನೆ; ಯುನಜ್ಮಿ =ಸೇರಿಸುತ್ತೇನೆ; 
+1೬! ಪೂತಭೃತ್ಚಾತ್ರವೇ] ತೇ ವಾಚಮ್‌-ನಿನ್ನ ಸ್ವರೂಪವಾದ ವಾಕ್ವತಿಪಾದ್ಯ 
ವಾದ ದ್ಯುಲೋಕವನ್ನು; ಸೂರ್ಯೇಣ ಸಹ-ಸೂರ್ಯನೊಡನೆ; ಯುನಜ್ಮಿ 
ಇಸೇರಿಸುತ್ತೇನೆ. 


ವಾಯವ್ಯಾನ್ಯುಚ್ಯಂತೇ' ಎಂಬ ಶ್ರುತಿವಾಕ್ಯದಂತೆ ಅವುಗಳಿಗೆ ವಾಯವ್ಯಗಳೆಂದು 
ಹೆಸರಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೬೮ 


I 
ಗಾಯತ್ರೀ ಛಂದ ಉಪಾಗ್‌ಂಶೋಃ ಪಾತ್ರಮಸಿ ಸೋಮೋ 


T Il 
ದೇವತಾ ತ್ರಿಷ್ಟುಪ್ಫಂದೋ5ಂತರ್ಯಾಮಸ್ಯ ಪಾತ್ರಮಸೀಂ- 


| | | 
ಯುನಜ್ಮಿ । ತಿಸ್ರಃ । ವಿಪೃಚ ಇತಿ ವಿ-ಪೃಚಃ | ಸೂರ್ಯಸ್ಯ । ತೇ ॥ ಅಗ್ನಿಃ । 


| I 
ದೇವತಾ। ಗಾಯತ್ರೀ | ಛಂದಃ । ಉಪಾಗ್‌ಂಶೋರಿತ್ಯುಪ-ಅಗ್‌ಂಶೋಃ 


|] | || 
ಪಾತ್ರಮ್‌ । ಅಸಿ | ಸೋಮಃ । ದೇವತಾ ತ್ರಿಷ್ಟುಪ್‌ ಛಂದಃ 


. ಕ 
ಅಂತರ್ಯಾಮಸ್ಯೇತ್ಯಂತಃ-ಯಾಮಸ್ಯ। ಪಾತ್ರಮ್‌ । ಅಸಿ | 


ಮಂತ್ರ | ವಿನಿಯೋಗ 
ಯುನಜ್ಮ.. ಸೂರ್ಯಸ್ಯ ತೇ॥ ಸಾದನ ಮಾಡಿರುವ ಸ್ರುಕ್‌ಗಳ ಅಭಿಮಂತ್ರಣ. 


ಅಗ್ನಿರ್ದೇವತಾ.. ಪಾತ್ರಮಸಿ | ಸೋಮಗ್ರಹಣವನ್ನು ಮಾಡುವ ವಾಯವ್ಯ 
ಪಾತ್ರಗಳನ್ನು ಅಭಿಮರ್ಶಿಸಲು. 


ಇ ತಿಸ್ರಸನಮೂರು [ಜುಹೂ, ಉಪಭ್ಯೃತ್‌, ಧ್ರುವಾ] ಪಾತ್ರೆಗಳನ್ನು; ವಿಷ್ಕಚಃ- 
ಪರಸ್ಪರ ಸಂಬಂಧವಿಲ್ಲದಂತೆ; ಸೂರ್ಯಸ ಸೂರ್ಯನ [ಬೆಳಕಿನಿಂದ ಇ ಕಿಸಿ] 
ತೇಎ ನಿನ್ನ [ಯಾಗದ] ಸಂಬಂಧಿಗಳನ್ನಾಗಿ; ಯಜ ಸೇರಿಸುತ್ತೇನೆ. 

ಎಲೈ ! ಊರ್ಧ್ವಪಾತ್ರವೇ!] [ನಿನಗೆ]ಅಗ್ನಿಃ ದೇವತಾ- ನಅಗ್ನಿಯು ದೇವತೆಯಾಗಿ 
ದ್ದಾನೆ; [ಅವನು ನಿನ್ನನ್ನು ರಕ್ಷಿಸಲಿ] ಗಾಯತ್ರೀ. ಛಂದಃ ಇಗಾಯತ್ರೀ ಛಂದಸ್ಸು [ನಿನ್ನನ್ನು 
ಕಾಪಾಡಲಿ]. ಗ ॥॥ ಪಾತ್ರಮ್‌ ಅಸಿವ [ನೀನು] ಸ ಜು 
ಸೋಮಗ್ರಹಣಪಾತ್ರೆಯಾಗಿರುವೆ. 

*[ಎಲೈ! ಪಾತ್ರವೇ] ಸೋಮಃ ದೇವತಾ-ಸೋಮದೇವತೆಯ್ಕೂ, ತ್ರಿಷ್ಟುಪ್‌ 
ಛಂದಃ ತ್ರಿಷ್ಟುಪ್‌ ಛಂದಸ್ಸೂ, [ನಿನ್ನನ್ನು ರಕ್ಷಿಸಲಿ]. [ನೀನು) ಅಂತರ್ಯಾಮಸ್ಕ 
ಪಾತ್ರಮ್‌ ಅಸಿ-ಅಂತರ್ಯಾಮಸೋಮರಸಗ್ರಹಣದ ಪಾತ್ರೆಯಾಗಿರುವೆ. 


ತೈತ್ತಿರೀಯ ಸಂಹಿತಾ/೩-೧-೬/೬೯ 


| I } ‘1 ; 
ಬೃಹಸ್ಪತಿರ್ದೇವತಾಂನುಷ್ಟುಪ್ಫಂದೋ ಮಿತ್ರಾವರುಣಯೋಃ 


I I 
ಪಾತ್ರಮಸ್ಕಶ್ವಿನೌ ದೇವತಾ ಪಜ್ಮಿ ಶ್ಫಂದೋಶ್ವಿನೋಃ ಪಾತ್ರಮಸಿ 


I Wl | I Wl 

ಇಂದ್ರಃ | ದೇವತಾ | ಜಗತೀ | ಛಂದಃ | ಇಂದ್ರವಾಯುವೋರಿತೀಂದ್ರ- 
|| | Il I 

ವಾಯುವೋಃ | ಪಾತ್ರಮ್‌ । ಅಸಿ । ಬೃಹಸ್ಪತಿಃ | ದೇವತಾ । ಅನುಷ್ಟುಬಿತ್ಯನು- 
| I Il 

ಸ್ತುಪ್‌ | ಛಂದಃ ಮಿತ್ರಾವರುಣಯೋರಿತಿ ಮಿತ್ರಾ-ವರುಣಯೋಃ | ಪಾತ್ರಮ್‌ | 


|| || 
ಅಸಿ। ಅಶ್ವಿನೌ | ದೇವತಾ । ಪಜ್ಮೆಃ | ಛಂದಃ ಟ ಅಶ್ವಿನೋಃ । ಪಾತ್ರಮ್‌ । ಅಸಿ! 


ಮಂತ್ರ ವಿನಿಯೋಗ 


ಸೋಮೋ...ಧ್ರುವಸ್ಕ ಪಾತ್ರೆಮಸಿ॥ ಬೇರೆ ಬೇರೆ ಸೋಮರಸಗ್ರಹಣಪಾತ್ರೆ 
ಇ ೪ ಗಳ ಅಭಿಮರ್ಶನಮಂತ್ರಗಳು. 


(ಎಲೈ! ಪಾತ್ರವೇ!] ಇಂದ್ರಃ ದೇವತಾ-ದೇವತೆಯಾದ ಇಂದ್ರನೂ; ಜಗತೀ ಛಂದಃಎ 
ಜಗತೀಛಂದೋದೇವತೆಯೂ, [ನಿನ್ನನ್ನು ಕಾಪಾಡಲಿ॥[ನೀನು] ಇಂದ್ರವಾಯುವೋಃ 
ಪಾತ್ರಮ್‌ ಅಸಿ-ಇಂದ್ರವಾಯುದೇವತಾಕವಾದ ಸೋಮರಸವನ್ನು ಗ್ರಹಣ 
ಮಾಡುವ ಪಾತ್ರೆಯಾಗಿದ್ದೀಯೆ. (ಎಲೈ! ಪಾತ್ರವೇ!]ಬ್ಬಹಸ್ತತಿಃ ದೇವತಾ: 
ಬೃಹಸ್ಪತಿದೇವತೆಯೂ; ಅನುಷ್ಟುಪ್‌ ಛಂದಃ-ಅನುಷ್ಟುಪ್‌ ಛಂದಸ್ಸೂ [ನಿನ್ನನ್ನು 
ಕಾಯಲಿ]. [ನೀನು] ಮಿತ್ರಾವರುಣಯೋಃ ಪಾತ್ರಮ್‌ ಅಸಿ-ಮಿತ್ರಾವರುಣ 
ದೇವತಾಕವಾದ ಸೋಮರಸವನ್ನು ಗ್ರಹಿಸುವ ಪಾತ್ರೆಯಾಗಿರುವೆ. *[ಎಲೈ! ಪಾತ್ರವೇ!) 
ಅಶ್ವಿನೌ ದೇವತಾ-ಅಶ್ವಿನೀದೇವತೆಗಳು [ನಿನ್ನನ್ನು ಪಾಲಿಸಲಿ]. ಪಜ್ಮೆಃ ಛಂದಃ 
ಪಂಕ್ತಿ ಛಂದಸ್ಸು, [ನಿನ್ನನ್ನು ಪೊರೆಯಲಿ].[ನೀನು] ಅಶ್ವಿನೋಃ ಪಾತ್ರಮ್‌ 
ಅಸಿ-ಅಶ್ವಿನೀದೇವತೆಗಳಿಗಾಗಿ ಸೋಮರಸವನ್ನು ಸಂಗ್ರಹಿಸುವ ಪಾತ್ರೆಯಾಗಿರುವೆ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೭೦ 
REECE EET EEE TEE 


ಸೂರ್ಯೋ ದೇವತಾ ಬೃಹತೀ[(೧೮)ಭಂದಶ್ಚುಕ್ತಸ್ಕ ಪಾತ್ರ 


I I I I 
ಮಸಿ ಚಂದ್ರಮಾ ದೇವತಾ ಸತೋಬೃಹತೀ ಛಂದೋ 
I 
ಮನ್ನಿ ನಃ ಪಾತ್ರಮಸಿ ವಿಶ್ವೇ ದೇವಾ ದೇವತೋಷ್ಟಿ ಹಾ 
1 
ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ 
ಸೂರ್ಯಃ ದೇವತಾ | ಬೃಹತೀ 1(೧೮) ಛಂದಃ ಶುಕ್ರಸ್ಯ | ಪಾತ್ರಮ್‌ | ಅಸಿ । 
ಚಂದ್ರಮಾಃ । ದೇವತಾ । ಸತೋಬೃಹತೀತಿ ಸತಃ-ಬೃಹತೀ । ಛಂದಃ | 
| I I 
ಮನ್ನಿನಃ । ಪಾತ್ರಮ್‌ | ಅಸಿ ವಿಶ್ವೇ । ದೇವಾಃ ದೇವತಾ । ಉಷ್ಟಿಹಾ । ಛಂದಃ | 
ಆಗ್ರಯಣಸ್ಯ । ಪಾತ್ರಮ್‌ । ಅಸಿ | ಇಂದ್ರಃ ದೇವತಾ | 


ಎಲೈ! ಪಾತ್ರವೇ] ಸೂರ್ಯಃ ದೇವತಾ-ಸೂರ್ಯದೇವತೆಯೂ: ಬೃಹತೀ 
ಛಂದಃ-ಬೃಹತೀ ಛಂದಸ್ಸೂ, [ನಿನ್ನನ್ನು ರಕ್ಷಿಸಲಿ;][ನೀನು] ಶುಕ್ರಸ್ಯ ಪಾತ್ರಮ್‌ ಅಸಿ- 
ಶುಕ್ರಗ್ರಹಪಾತ್ರನಾಗಿದ್ದೀಯೆ. (ಎಲೈ! ಮಂಥಿಪಾತ್ರವೇ!1ಚಂದ್ರಮಾಃ ದೇವತಾ 
ಇಚಂದ್ರಮದೇವತೆಯೂ; ಸತೋಬೃಹತೀ ಛಂದಃ ಸತೋಬೃಹತಿಯೆಂಬ 
ಛಂದಸ್ಸೂ, [ನಿನ್ನನ್ನು ಕಾಪಾಡಲಿ]. ಮಂಧಿನಃ ಪಾತ್ರಮ್‌ ಅಸಿ-ಮಂಥಿಗೃಹ 
ವಾಗಿದ್ದೀಯೆ. *[ಓ! ಆಗ್ರಯಣಸ್ಥಾಲಿಯೇ)ವಿಶ್ವೇ ದೇವಾಃ ದೇವತಾ-ವಿಶ್ವೇದೇವ 
ದೇವತೆಗಳೂ; ಉಷ್ಠಿಹಾ ಛಂದಃ-ಉಷ್ಣಿ ಹೆಯೆಂಬ ಛಂದಸ್ಸೂ [ನಿನ್ನನ್ನು ರಕ್ಷಿಸಲಿ]. 
[ನೀನು] ಆಗ್ರಯಣಸ್ಯ ಪಾತ್ರಮ್‌ ಅಸಿ-ಆಗ್ರಯಣಸ್ಥಾ ಲಿಯಾಗಿದ್ದೀಯೆ. (ಎಲೈ! 
ಉಕ್ಷ ಸ್ಥಾ ಲಿಯೇ] ಇಂದ್ರಃ ದೇವತಾ-ಇಂದ್ರ ದೇವತೆಯೂ; 


ಡಾ 
ಸಃ 
XX 
Xx 
2 
ಸ 
Xx 
ಸ 
Xx 
7೫ 
ಸ 
ಸ 
7೫ 
xy 
ಸ 
12 
ಬಃ 
2 
xy 
XX 
2 
2೫ 
XX 


"ಯುನಜ್ಮಿ..' ಎಂದು ಆರಂಭಗೊಳ್ಳುವ ಮೂರು ಮಂತ್ರಗಳಲ್ಲಿ ಮೊದಲನೆಯ 
ಮಂತ್ರದಿಂದ ದ್ರೋಣಕಲಶವನ್ನು ದಕ್ಷಿಣಹವಿರ್ಧಾನದ ಕೆಳಗಡೆ ಹಿಂಭಾಗ 


XX 
ke 
X 
೫ 
Jo 
XX 
ದಲ್ಲಿಯೂ, ಎರಡನೆಯ ಮಂತ್ರದಿಂದ ಆಧವನೀಯವನ್ನು ಉತ್ತರ ಹವಿರ್ಧಾನದ 

೬ 


ಜಟಬರದದದಡದದದಬಜಬದದದದಬಬದದಬಬಟುದಬಬಬಬಬದಗಬಬದದಬಬಬದದಡಬಲ 


ps 
2೫ 
ಪ 
ಸ 
Xr 
ಭಃ 
ಭಃ 
ಭಿ 
2೫ 
XY 
Xx 
Xx 
6. 
Xx 
7೫% 
ಸ್ಸ್‌ 


ಬರ ರರರಾರಾರರಾಾರಾರರಾರಾರರಾಾಾರರರ್ವಾರರಾರರ್ವರತ 


ತೈ ತ್ತಿರೀಯ ಸಂಹಿತಾ/೩-೧-೬/೭೧ 


EEEETETTEEEEEETITE EET ESTEE, 


I I I 
ಕಕುಚ್ಛಂದ ಉಕ್ಕಾನಾಂ ಪಾತ್ರಮಸಿ ಪೃಥಿವೀ ದೇವತಾ 
|| I 
ವಿರಾಟ್ಟಂದೋ ಧ್ರುವಸ್ಯ ಪಾತ್ರಮಸಿ ॥ ೧೯-61 
[ಅಂತರಿಕ್ಷೇಣ ಬೃಹತೀ ತ್ರಯಸ್ತ್ರಿಗ್‌ಂಶಚ್ಚ ॥] 


I Il || 
ಕಕುತ್‌ ಛಂದಃ | ಉಕ್ಕಾನಾಮ್‌ | ಪಾತ್ರಮ್‌ । ಅಸಿ | ಪೃಥಿವೀ | ದೇವತಾ | 


1X 

XX 
ಸ ಸ 
ಸ Xx 
208 ಸ 
ಸ ಕ್ಯ 
ಸ ಸ 
ಸ 1 
ಸ ಸ 
2 ಸ 
x | I | |] 
| ವಿರಾಡಿತಿ ವಿರಾಟ್‌ | ಛಂದಃ । ಧ್ರುವಸ್ಯ ।ಟ ಪಾತ್ರಮ್‌ । ಅಸಿ ॥೧೯॥ XY 
al ಡೆ ತ 
೫] ಕಕುತ್‌ ಛಂದಃ=-ಕಕುಪ್‌ ಎಂಬ ಛಂದಸ್ಸೂ [ನಿನ್ನನ್ನು ಕಾಪಾಡಲಿ]. [ನೀನು] ತ 
“ ಉಕ್ಕಾ; ನಾಮ್‌ ಪಾತ್ರಮ್‌ ಅಸಿವಉಕ್ಷ -ಶಸ್ತ್ರ ಗಳಿಗೆ ಸಂಬಂಧಿಸಿದ ಸ್ಥಾ ಲಿಯಾಗಿದ್ದೀಯೆ. ವೇ 
XX +! ಧ್ರುವಸ್ಥಾ ಲಿಯೇ!] ಪೃಥಿವೀ ದೇವತಾ-ದೇವತೆಯಾದ ಪೃಥಿವಿಯೂ; | 
೫| ವಿರಾಟ್‌ ಛಂದಃ-ವಿರಾಟ್ಟಂದಸ್ಸೂ, ನನ್ನನ್ನ ಸಲಹಲಿ] [ನೀನು] ಧ್ರುವಸ್ಯ [ಸ 
ಪಾತ್ರಮ್‌ ಅಸಿಎ ಧ್ರುವಸ್ಥಾ ರಿಯಾಗಿದ್ದೀ ಳು 
ಮೇಲ್ಭಾಗದಲ್ಲಿಯೂ, ಮೂರನೆಯ ಮಂತ್ರದಿಂದ ಪೂತಭೃತ್ತನ್ನು ರಥದ 8 
41 ಮುಂಭಾಗದಲ್ಲಿ[ಮೂಕಿ]ಯೂ ಇಡಬೇಕು. ತ 
೫|  ದ್ರೋಣಕಲಶ, ಆಧವನೀಯ, ಪೂತಭೃತ್‌ ಪಾತ್ರೆಗಳನ್ನು ಆಸಾದನ ಮಾಡುವಾಗ [ಖಃ 
ಆಯಾ ದೇವತೆಗಳೊಡನೆ ಸೇರಿಸುವುದಾಗಿ ಹೇಳಲಾಗಿದೆ. ಈ ಮಂತ್ರವು ಮಹಾ ೆ 
೫%| ಪರಿಧಿಗಳನ್ನು ಇಡಲು ವಿನಿಯೋಗಿಸಲ್ಪಡುವುದೆಂದು ಮಿಶ್ರರ ಮತ. zx 
ಸಾ| ಯುನಜ್ಮಿ..ತೇ | ಈ ಮಂತ್ರವ ಸಾದನ ಮಾಡಿರುವ ಸ್ರುಕ್‌ಗಳ ಅಭಿಮಂತ್ರಣಕ್ಕಾಗಿ | 
9| ಎಂದು ಸಾಯಣರ ಮತ. ಅಭಿಮರ್ಶನವನ್ನು ಮಾಡುವುದಕ್ಕಾಗಿ ಎಂದು ಮಿಶ್ರರ ಮತ. 
[xx] ಮೂರು ಸ್ರುಕ್‌ಗಳನ್ನು "ಸೂರ್ಯಬೆಳಕಿನಿಂದ ಪರೀಕ್ಷಿ ಸಿ' "ಸೂರ್ಯಸಂಬಂಧಿಯಾಗಿ, | 
1೫] "ಸೂರ್ಯನಂತೆ ಪ್ರಕಾಶವುಳ್ಳವುಗಳನ್ನು'' ಎಂದೂ ವಿವರಿಸಿದ್ದಾರೆ. ಸ 
ಸ ಸೋಮರಸವನ್ನು ಗ್ರಹಣ ಮಾಡುವ ವಾಯವ್ಯಪಾತ್ರೆಗಳನ್ನು ಅಭಿಮರ್ಶನ ಮಾಡಲು ಈ | 
ಭ| ಹತ್ತು ಮಂತ್ರಗಳಿವೆ. ವಾಯುವು ವರವನ್ನು ಪಡೆದಿರುವುದರಿಂದ ಬೇರೆ ಬೇರೆಯ | 
| ದೇವತೆಗಳ ಸೋಮರಸಗ್ರಹಣಪಾತ್ರೆಗಳೂ ವಾಯವ್ಯಗಳೆಂದೇ ಹೇಳಲ್ಪಡುತ್ತವೆ. [೫ 
ಸೇ|| ಪ್ರತಿಯೊಂದು ಪಾತ್ರೆಗೂ, ಸ್ಥಾಲಿಗೂ ದೇವತೆಯೂ ಛಂದಸ್ಸೂ ರಕ್ಷಿಸಲೆಂದೂ ಶ್ರುತಿಯು 
2| ಹೇಳುತ್ತಿದೆ. ಇದನ್ನು ಹೇಳಿ ಅಭಿಮರ್ಶನವನ್ನು ಮಾಡಬೇಕೆಂಬ ವಿಧಿಯು ಇದಾಗಿದೆ. Ry 
ಸ J 
ಸ ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೭.೨ 


ವಿನಿಯೋಗಸಂಗ್ರಹ 
ಆಗ್ನೇಯ್ಯಗ್ನೇ" ನಯೇತೀದಂ'ವಿಷ್ಣುರಿತ್ಯೇವ ವೈಷ್ಣವೀ | 
"ಆಗ್ಗೆ ಆಯೂಗ್‌ಂಷಿ ಚಾಗ್ನೇಯೀ "ಆ ವಾಯೋ ಇತಿ ವಾಯವೀ ॥ 
`ಆ ಫಾ ಯೇ ಅಗ್ನಿಮೈಂದ್ರೀ ಸ್ಕಾದ್ಭನಜ್ಮೀತಿ"” ತ್ರಿಭಿಃ ಕ್ರಮಾತ್‌ | 
ಸಾದ್ಯಂತೇ ದ್ರೋಣಕಲಶಾಧವನೀಯೌ ಚ ಪೂತಭೃತ್‌ ॥ 
'ಯುನೇತಿ ಮಂತ್ರಣಂ ಕುರ್ಯಾತ್ಸವನೀಯಸ್ರುವಸ್ರುಚಾಮ್‌ | 
'*ಗ್ನಿಂತ್ಯಾದಿ ದಶಭಿರ್ಗ್ರಹಪಾತ್ರಾಣಿ ಸಂಸ್ಪೃಶೇತ್‌ ॥ 
ಷಷ್ಠಾನುವಾಕೇ ಸಂಪ್ರೋಕ್ತಾ ಮಂತ್ರಾ ಏಕೋನವಿಂಶತಿಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-೧೯ 


ಅನುವಾಕದ ವಿಶೇಷವಿಷಯಗಳು 
ಅ) ಮೀಮಾಂಸಾ 


೧) “ಆಗ್ನೇಯ್ಕಾ' “ವೈಷ್ಣ ವ್ಯಾ' ಎಂಬಲ್ಲಿ ಯಾವ ಮಂತ್ರದ ಪರಿಗ್ರಹ? 
[ಜೈ.ಸೂ.3.2] 

"ಆಗ್ನೇಯ್ಯಾಂಂಗ್ನೀಧ್ರಮ್‌' "'ವೈಷ್ಣವ್ಯಾ ಹವಿರ್ಧಾನಮ್‌' ಎಂಬ ಶ್ರುತಿವಚನ 
ವಿದೆ. ಅಗ್ನಿದೇವತಾಕವಾದ ಖುಕ್‌ಗೆ "ಆಗ್ನೇಯೀ' ಎಂದು ಹೆಸರು. ವಿಷ್ಣುದೇವ 


ತಾಕವಾದ ಯಕ್ಕಿಗೆ " ಅಷ್ಕವೀ' ಎಂದು ಹೆಸರು. ಹೀಗಿರುವಾಗ ಹಿಂದಿನ ಶಬ್ದ 
ಗಳು ಸಾಮಾನ್ಯವಾಚಕಗಳಾದುದರಿಂದ ಯಗ್ವೇದದಲ್ಲಿ ಪಠಿತವಾದ ಯಾವುದಾ 
ದರೂ ಆ ದೇವತಾಸಂಬಂಧಿಯಾದುದು ಆಗಬಹುದೇ? ಇದು ಇಲ್ಲಿನ ಸಂಶಯ. 


ತೈತ್ತಿ ರೀಯ ಸಂಹಿತಾ/೩-೧-೬/೭೩ 


ಯಾವುದೇ ಮಂತ್ರವಿಶೇಷವನ್ನು ಹೇಳದೆ ಅಗ್ನಿದೇವತಾಕವಾದದ್ದು . ಎಂದು 
ಹೇಳಿರುವುದರಿಂದ RN ಮಂತ್ರವನ್ನು ಪರಿಗ್ರಹಿಸಬಹುದು. ಇದು 
ಇಲ್ಲಿನ ಪೂರ್ವಪಕ್ಚ, 

'ಬೇರೆ ಯಾವುದಾದರೂ ಮಂತ್ರವನ್ನು ಪರಿಗ್ರಹಿಸಿದರೆ ಅದಕ್ಕೆ ಯಜ್ಞ ಸ್ನಸಂಬಂಧ 
ವನ್ನೂ ಕ್ರಿಯಾವಿಶೇಷಸಂಬಂಧವನ್ನೂ "ಕಲಿ ) ಸಬೇಕು. 'ಪ್ರಕರಣದಲ್ಲಿ ಪಠಿತವಾದ 
ಮಂತ್ರವಾದರೆ ಅದಕ್ಕೆ ಯಜ್ಞ ಸ್ಲಸಂಬಂಧವು " ಪ್ರಕರಣದಿಂದಲೇ ಕ್ಲೃಪ್ತವಾಗಿರುವು 
ದರಿಂದ ಕ್ರಿಯಾವಿಶೇಷಸಂಬಂಧವನ್ನು ಮಾತ್ರ ಹೇಳಬೇಕಾಗಿರುವುದರಿಂದ 
ಲಾಘವವು ಇದೆ. ಆದುದರಿಂದ ಅಭಿಮರ್ಶನದಲ್ಲಿ- ಪ್ರಕರಣದಲ್ಲಿ ಪಾಠ ಮಾಡಿ 
ರುವ ಆಯಾ ದೇವತೆಯ ಮಂತ್ರವನ್ನು- ಹೇಳಬೇಕು. ಇದು ಇಲ್ಲಿನ ಸಿದ್ಧಾ ೦ತ. 


DNESRHNOSRK 


ಸಪ್ತ ಮೋಂನುವಾಕಃ ॥ 


I I 
ಇಷ ಗೋವಾ ಅಧ್ವರ್ಯರ್ಯಜಮಾನಸ್ಯೇಷ್ಟರ್ಗಃ 


ಲ 


ಖಲು ವೈ ಪೂರ್ವೋಇಷ್ಟ್ಟುಃ ಕ್ಷೀಯತ 


| | | 
ಇಷ್ಟರ್ಗಃ ವೈ ಅಧ್ವರ್ಯುಃ ಯಜಮಾನಸ್ಯ ಇಷ್ಟರ್ಗಃ | ಖಲು ವೈ 


| 
ಪೂರ್ವ! ಅರ್ಷ್ಟುಃ | ಕ್ವೀಯತೇ। 


" ಹಿಂದಿನ ಅನುವಾಕದಲ್ಲಿ ಅಭಿಮರ್ಶನಮಂತ್ರಗಳು ಉಕ್ತವಾಗಿವೆ. ಈ ಏಳನೆಯ 
ಅನುವಾಕದಲ್ಲಿ ಕೆಲವು ನಿತ್ಯ ನೈಮಿತ್ತಿ ಕ ಹೋಮಗಳು ಉಕ್ತವಾಗಿವೆ. ಮೊದಲು 
ಒಂದು ನಿತ್ಯಪ್ರಯೋಗದ ವಿಧಿಯು ಹೇಳಲ್ಪಟ್ಟಿದೆ. 


ನಿತ್ಯಪ್ರಯೋಗದ ವಿಧಿ 
ಬ್ರಾಹ್ಮಣಭಾಗ ವಿವರಣೆ 

ಇಷ್ಟರ್ಗಃ ವೈ ಅಧ್ವರ್ಯುಃ ಪ್ರಮಾದ-ಆಲಸ್ವಾದಿಗಳಿಂದ ಯಜಮಾನನ 

ಯಾಗವನ್ನೂ ಅವನ ಇಷ್ಟವನ್ನೂ ನಾಶಪಡಿ 


ಸುವವನು ಅಧ್ವರ್ಯುವಷ್ಟೇ. 
ಯಜಮಾನಸ್ಯ ಇಷ್ಟರ್ಗಃ ಅವನು ಹ ಖಾತೆ ಯಜ ವನ್ನು ಹಾಳು 
ಖಲು ವೈ ಮಾಡುತಾ ನಷ್ಟ. 
ಅರ್ಟುಃ ಪೂರ್ವ: [ಆ ಅಧ ಸರ್ಯವು] ಜನ ಹೊಂದುವ ಯಜ 
ಕ್ಷೀಯತೇ ವನಿತ ಮೊದಲು ತಾನೇ ನಾಶಹೊಂದು 
ವನು.ಇದರ ಪರಿಹಾರಕ್ಕಾಗಿ ಹೀಗೆ ಮಾಡಬೇಕು. 


ಮನುಷ್ಯನಿಗೆ ಭ್ರಮೆ- -ಪ್ರಮಾದ-ಆಲಸ್ಯ ಗಳ ಸಂಭವವುಂಟು. ಅಂತೆಯೇ ಅಧ್ವರ್ಯು 
ವಿಗೂ ಇದು ಸಂಭವವಿರುವುದರಿಂದ ಅದರ ಪರಿಹಾರಕ್ಕಾಗಿ ಈ ಹೋಮವನ್ನು 
ಅನುಷ್ಠಿಸಬೇಕು. ಈ ಹೋಮಾನುಷ್ಠಾ ನವು ನಿತ್ಯ ಪ್ರಯೋಗವಾಗಿದೆ: 


ತೈತ್ತಿರೀಯ ಸಂಹಿತಾ/೩-೧-೭/೭೫ 


I WW I | 
ಆಸನ್ಯಾತ್‌ ಮಾ | ಮಂತ್ರಾತ್‌ | ಪಾಹಿ | ಕಸ್ಯಾಃ | ಚಿತ್‌ ಅಭಿಶಸ್ತಾ | ಇತ್ಯ 


| I 
ಶಸ್ತಾ ೫! ಇತಿ | ಪುರಾ \ ಪ್ರಾತರನುವಾಕಾದಿತಿ ಪ್ರಾತಃ-ಅನುವಾಕಾತ್‌ l 


1 I 
ಜುಹುಯಾತ್‌। ಆತ್ಮನೇ । ಏವ । ತತ್‌ । ಅಧ್ವರ್ಯಃ । ಪುರಸ್ತಾತ್‌ । ಶರ್ಮ | 


|| 
ನಹ್ಯತೇ | ಅನಾರ್ತ್ಮೈ। 
ಮಂತ್ರ ವಿನಿಯೋಗ 
|] 
ಆಸನ್ಯಾತ್‌...ಶಸ್ತ್ರ್ಯಾಃ! ಆಗ್ನೀದ್ರಾಗ್ನಿಯಲ್ಲಿ ಆಜ್ಯಹೋಮಕ್ಕಾಗಿ 


3 ಆಸನ್ಯಾತ್‌ ಮಂತ್ರಾತ್‌-ವಿರೋಧಿಗಳು ಹೇಳುವ ಆಭಿಚಾರಿಕಮಂತ್ರದಿಂದ; 


ಮಾ ಪಾಹಿ- ನನ್ನನ್ನು ರಕ್ತಿಸು; ಕಸ್ಯಾಃ ಚಿತ್‌ ಅಭಿಶಸ್ತಾ ಬೇರೆ ಯಾವುದಾದರೂ 
ಅಪವಾದದಿಂದಲೂ/ಅಪರಾಧದಿಂದಲೂ [ಮಾ ಪಾಹಿ "ನನ್ನನ್ನು ಪೊರೆ) 


ಇತಿ ಪ್ರಾತರನುವಾಕಾತ್‌ ಹೋತೃವು ಹೇಳುವ ಪ್ರಾತರನುವಾಕಶಸ್ತ್ರಕ್ಕಿಂತಲೂ 
ಪುರಾ ಮೊದಲು ಹೀಗೆಂದು 
ಜುಹುಯಾತ್‌ ಆಗ್ತೀಧ್ರಾಗ್ನಿಯಲ್ಲಿ ಆಜ್ಯಹೋಮವನ್ನು ಮಾಡ 
ಬೇಕು. [ವಿಧಿ] 
ಅಧ್ವರ್ಯುಃ ಆತ್ಮನೇ ಏವ ಅಧ್ವರ್ಯುವು ತನಗಾಗಿಯೇ 
ತತ್‌ ಪುರಸ್ತಾತ್‌ ಶರ್ಮ ಆ ಹೋಮದಿಂದ ಮೊದಲೇ ಸುಖವನ್ನು ನೆಲೆ 
ನಹ್ಯತೇ ಗೊಳಿಸುತ್ತಾನೆ. 
ಇದು ಯಜಮಾನನ ಪೀಡಾಪರಿಹಾರಕ್ಕೂ ಕಾರಣ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೭೬ 


ಸಂವೇಶಾಯ ತ್ವೋಪವೇಶಾಯ ತ್ವಾ ಗಾಯತ್ರಿಯಾ 

| | | 1 1 

ಸಿ ಷ್ಟುಭೋ ಜಗತ್ಕಾ ಅಭಿಭೂತ್ಯೈ ಸ್ವಾಹಾ ಪ್ರಾಣಾಪಾನೌ 
1 

ಮೃತ್ಯೋರ್ಮಾ ಪಾತಂ 


| | 
ಸಂವೇಶಾಯೇತಿ ಸಂ-ವೇಶಾಯ !। ತ್ವಾ। ಉಪವೇಶಾಯೇತ್ಯುಪ-ವೇಶಾಯ (ತ್ವಾ! 


| | | | 
ಗಾಯತ್ರಿಯಾಃ | ತ್ರಿಷ್ಟುಭಃ ಜಗತ್ಯಾಃ | ಅಭಿಭೂತ್ಯಾ ಇತ್ಯಭಿ-ಭೂತ್ಯೆ ಕ!ಸ್ವಾಹಾ। 


I 
ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೌ | ಮೃತ್ಯೋಃ | ಮಾ । ಪಾತಮ್‌ । 


ಸ್ಪರ್ಧಿಸುವ ಯಜಮಾನರಿಗೆ ಸಂಬಂಧಿಸಿದ ನೈಮಿತ್ತಿಕವಾದ 
ಮತ್ತೊಂದು ಹೋಮದ ವಿಧಿ; ಮಂತ್ರ; ಅರ್ಥವಾದ 
ಮಂತ್ರ ವಿನಿಯೋಗ 


I 11 
ಸಂವೇಶಾಯ...ಸ್ವಾಹಾ॥ ಪ್ರತಿಸ್ಪರ್ಧಿಯು ಆಗ್ನೀಧದ್ರೀಯ ಅಗ್ನಿಯಲ್ಲಿ 
ತ್ತ 

ಪ್ರಾಣಾಪಾನೌ...ಹಾಸಿಷ್ಟಮ್‌ ॥ ಹೋಮವನ್ನು ಮಾಡಲು 


ಖೆ 
* [ಅಗ್ನಿಯೇ!]ಸಂವೇಶಾಯ-ಸುಖವಾಗಿ ನಿದ್ರಿಸುವುದಕ್ಕಾಗಿ; ಉಪವೇಶಾಯ-= 
ಕುಳಿತುಕೊಳ್ಳುವುದಕ್ಕಾಗಿ; ತ್ವಾ-ನಿನ್ನನ್ನು[ಉದ್ದೆ ಶಿಸಿ ಹೋಮವನ್ನು ಮಾಡುತ್ತೇನೆ.) 
ಗಾಯತ್ರಿಯಾಃ-ಗಾಯತ್ರೀಛಂದಸ್ಸಿನಿಂದ ಸಂಭವಿಸುವ; ಅಭಿಭೂತೈೈ-ಶತ್ರು 
ಪರಾಜಯಕ್ಕಾಗಿಯೂ; [ಸ್ವಾಹಾ-ಇದು ಹುತವಾಗಲಿ;] 3 ತ್ರಿಷ್ಟುಭಃ ಅಭಿಭೂತ್ಮೈ 
=ತ್ರಿ ಷ್ಟುಪ್ಪ ೦ದಸ್ಸಿನಿಂದ ಸಂಭವಿಸುವ ಶತ್ರುಗಳ ಸೋಲಿಗಾಗಿ [(ಅಗ್ನಿಯಲ್ಲಿ) ಸ್ವಾಹಾ- 
ಹೋಮ ಮಾಡುತ್ತೇನೆ; ೪ ಜಗತ್ಯಾಃ ಅಭಿಭೂತ್ಮೈಇಜಗತೀ ಛಂದಸ್ಸಿನಿಂದ 
ಲಬ್ಲವಾಗುವ ಶತ್ರುಗಳ ಸೋಲಿಗಾಗಿ; ತ್ವಾ-[ಅಗ್ನಿಯಾದ] ನಿನ್ನನ್ನು ಉದ್ದೇಶಿಸಿ; 
[ಆಜ್ಯವಾದ ನಿನ್ನನ್ನು ಹೋಮ ಮಾಡುತ್ತೇನೆ.]ಸಾ ಿಹಾ-ಇದು ಚೆನ್ನಾಗಿ ಹುತವಾಗಲಿ. 
*ಪ್ರಾಣಾಪಾನೌ-ಪ್ರಾಣಾಪಾನಗಳೇ! ಮೃತ್ಯೋಃ ಮಾ ಪಾತಮ್‌-ಮೃತ್ಯುವಿ 
ನಿಂದ ನನ್ನನ್ನು ರಕ್ಷಿಸಿರಿ [ಸ್ವಾಹಾ-ಹುತವಾಗಲಿ! 


ತೈತ್ತಿರೀಯ ಸಂಹಿತಾ/೩-೧-೭/೭೭ 


I I 
ಪ್ರಾಣಾಪಾನೌ ಮಾ ಮಾ ಹಾಸಿಷ್ಟಂ ದೇವತಾಸು ವಾ 


| | 
ಏತೇ ಪ್ರಾಣಾಪಾನಯೋ(...ಪಾನಯೋಃ(೨೦)ವ್ಯಾಯ] 


I | I 
ರ್ವ್ವಾಯಚ್ಛಂತೇ ಯೇಷಾಗ್‌ಂ ಸೋಮಸಮ್ಸಚ ತೇ 
ಶಿ ಲು ಸ್ಟ ಗಿಲಿ") 
| 
ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೌ | ಮಾ | ಮಾ । ಹಾಸಿಷ್ಟಮ್‌ | ದೇವತಾಸು \ 
| I | 
ವೈ! ಏತೇ ಪ್ರಾಣಾಪಾನಯೋರಿತಿ ಪ್ರಾಣ-ಅಪಾನಯೋಃ (೨೦) ವ್ಯಾಯಚ್ಛಂತ 
ಇತಿ ವಿ-ಆಯಚ್ಛಂತೇ । ಯೇಷಾಮ್‌ | ಸೋಮಃ । ಸಮೃಚ್ಛತ ಇತಿ ಸಂ-ಯಚ್ಛತೇ। 


 ಪಾಣಾಪಾನೌ=-ಪಾಣಾಪಾನಗಳೇ! ಮಾ ಮಾ ಹಾಸಿಷಮರ್‌-ನನನು 
J ಖಿ ಟಿ ಷಷ್ಠ 


ಬಿಟ್ಟು ಹೋಗಬೇಡಿ; [ಸ್ವಾಹಾ-ಹುತವಾಗಲಿ] 


ಬ್ರಾಹ್ಮಣಭಾಗ ವಿವರಣೆ 

ಯೇಷಾಮ್‌ ಸೋಮಃ. : ಯಾವ ಯಜಮಾನರ ಸೋಮಯಾಗವು 

ಸಮೃಚ್ಛತೇ  ಮಾತ್ನರ್ಯದಿಂದ ಕೂಡಿ ಪ್ರವೃತ್ತವಾಗುತ್ತ 
ದೆಯೋ 

ಏತೇ ದೇವತಾಸು ಈ ಯಜಮಾನರು ದೇವತೆಗಳ ವಿಷಯ 
ದಲ್ಲಿಯೂ 

ಪ್ರಾಹಾಪಾನಯೋಃ ಪ್ರಾಣಾಪಾನಗಳ ವಿಷಯದಲ್ಲಿಯೂ 

ವ್ಯಾಯಚ್ಛಂತೇ ವೈ ವಿವಾದವನ್ನುಂಟುಮಾಡುತ್ತಾರಪ್ಟೆ. 

ಸ್ಪರ್ಧಿಯಾದ ಯಜಮಾನರಿಗೆ ಸಂಬಂಧಿಸಿದ ಇದೊಂದು ನೈಮಿತ್ತಿಕಪ್ರಯೋಗ. 

ಪ್ರತಿಸ್ಪರ್ಧಿಯು ಯಜಮಾನನ ಛಂದಸ್ಸುಗಳನ್ನೂ ಸಂವೇಶ-ಉಪವೇಶಗಳನ್ನೂ 

ಹಾಳು ಮಾಡುತ್ತಾನೆ. ಮಾತ್ಸರ್ಯದಿಂದ ಸೋಮಯಾಗವನ್ನು ಅನುಷ್ಠಿಸುವ ' 

ಯಜಮಾನರಿಗೆ ಹಿಂದೆ ಹೇಳಿರುವ ಮಂತ್ರದ ಸ್ಥಾನದಲ್ಲಿ ಈ ಐದು ಮಂತ್ರಗಳನ್ನು 

ಶ್ರುತಿಯು ತಿಳಿಸುತ್ತಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೭೮ 


4 


tL 


| I 
೦ವೇಶಾಯ ತ್ವೋಪವೇಶಾಯ ತ್ವೇತ್ಯಾಹ ಛಂದಾಗ್‌ಂಸಿ 


| 1 
ವೈ ಸಂವೇಶ ಉಪವೇಶಶ್ಚಂದೋಭಿರೇವಾಸ್ಯ 


| 
ಛಂದಾಗ್‌ಂಸಿ ವೃಜಕ್ಕ್ತೀ 


ಸಂವೇಶಾಯೇತಿ ಸಂ-ವೇಶಾಯ | ತ್ವಾ | ಉಪ ಪವೇಶಾಯೇತ್ಯು 


I 
ಪ-ವೇಶಾಯ \ ತ್ವಾ 


ಇತಿ] ಆಹ! ಛಂದಾಗ್‌ಂಸಿ ವೈ! ಸಂವೇಶ ಇತಿ ಸಂ-ವೇಶಃ ಉಪ ಪವೇಶ ಇತ್ಯು ಪ- 


ವೇಶಃ | ಚರಕ ಛಂದಃ-ಭಿಃ | ಏವ। ಅಸ್ಯ! ಛಂದಾಗ್‌ಂಸಿ | ವೃಜು್ಕೇ!। 


ಸಂವೇಶಾಯ ತ್ವಾ “ಸಂವೇಶಾಯ...ಸ್ವಾಹಾ' ಎಂಬ ಮೂರು* 


ನನ ನನವನನನನನನನತನನನನ ನಿಲ 


ಉಪವೇಶಾಯ ತ್ವಾ ' ಮಂತ್ರಗಳು 

ಛಂದಾಗ್‌ಂಸಿ ವೈ ಛಂದಸ್ಸುಗಳು. ತಾನೇ ಸುಖವಾಗಿ ಮಲಗು 

ಸಂವೇಶಃ ಉಪವೇಶಃ ವುದಕ್ಕೂ  ಕುಳ್ಳಿರುವುದಕ್ಕೂ ಸಾಧನವಾಗಿ 
ರುತ್ತವೆ. 

ಛಂದೋಭಿಃ ಏವ [ಈ ಹೋಮಗಳಿಂದ] ಛಂದಸ್ಸುಗಳಿಂದಲೇ 

ಅಸ್ಯ ಛಂದಾಗ್‌ಂಸಿ ವಿರೋಧಿ ಯಜಮಾನನ ಛಂದಸ್ಸುಗಳನ್ನು 

ವೃಜಕ್ಕೇ | ಸ್ವಾಥೀನಪಡಿಸಿಕೊಳ್ಳುತ್ತಾನೆ. 

ಇತಿ ಆಹ ಎಂದು ಹೇಳುತ್ತವೆ. 


"ಸಂವೇಶಾಯ' ಮುಂತಾದ ಮೂರು ಮಂತ್ರಗಳೊಡನೆ "ಪ್ರಾಣಾಪಾನ್‌... 
ಹಾಸಿಷ್ಟ ಮ್‌' ಎಂಬ ಎರಡು ಮಂತ್ರಗಳೂ ಸೇರುತ್ತವೆ. ಈ ಐದು "ಮಂತ್ರಗಳಿಂದ 
ಪ್ರಾತರನುವಾಕಕ್ಕೆ ಮೊದಲು ಆಗಿ ದ್ರಿ "ಯಾಗಿ ಸಿಯಲ್ಲಿ ಹೋಮ ಮಾಡಬೇಕು. 


*೧)ಸಂವೇಶಾಯ ತ್ವೊ ೇಪವೇಶಾಯ ತ್ವಾ ಗಾಯತ್ರಿಯಾ ಎ ಥೂತ್ರ್ಯೈ: ಸ್ವಾ ಹಾ॥ 


೨)ಸಂವೇಶಾಯ ತ್ವೊ ೇಪವೇಶಾಯ ತ್ವಾ ಶಿಷ್ಟ ಸಿಭೋಂಭಿಭೂತ್ತೆ ಆಸ್ತಾ ಹಾ W 
೩)ಸಂವೇಶಾಯ ತ್ವೊ ೇಪವೇಶಾಯ ತ್ವಾ ಜಗೆತಾ  ಅಭಿಭೂತ್ಯೈ ಸ್ವಾ ಹಾ॥ 


ಓಜ ಜರ ಕಜ ಜರ ಜರದ ರ ಜದ SESE SEES RRR 


ರ್ನ 


ತೈತ್ತಿರೀಯ ಸಂಹಿತಾ/೩-೧-೭/೭೯ 


ಪ್ರೇತಿವಂತೀತಿ ಪ್ರೇತಿ-ವಂತಿ ಆಜ್ಯಾನಿ ಭವಂತಿ ಅಭಿಜಿತ್ಯಾ ಇತ್ತ ಭಿ 
ಜಿತ ರ | ಮರುತ್ವ ತೀಃ | ಪ್ರತಿಪದ ಇತಿ ಪ್ರತಿ- ಪದಃ | ವಿಜಿತ್ಯಾ ಇತಿ ತಿ ವಿ-ಜಿತ್ಯೈ। 


ಉಭೇ ಇತಿ ಬೃಹದ್ರ ಥಂತರೇ ಇತಿ _ಬೃಹತ್‌-ರಥಂತರೇ | ಭವತಃ । 


ಎ. ಕೋ 


ಸ್ತೋತ್ರಗಳಲ್ಲಿ ವಿಶೇಷವಿಧಿಗಳು 


ಆಜ್ಯಾನಿ ಪ್ರೇತಿವಂತಿ ಆಜ್ಯಸ್ತೋತ್ರಗಳು “ಪ್ರ ವೋ ವಾಜಾ' ಎಂಬ 

ಭವಂತಿ "ಪ್ರ' ಶಬ್ದವುಳ್ಳ ಖಕ್ಕುಗಳನ್ನು ಹೊಂದಿದವು 
ಗಳಾಗಿರಬೇಕು. 

ಅಭಿಜಿತ್ಯೈ | ಇದು ಪ್ರತಿಸ್ಪರ್ಧಿಯ ಮೇಲೆ ಜಯಕ್ಕೆ ಕಾರಣ 

ವಾಗುತ್ತದೆ. 

ಮರುತ್ವತೀಃ ಪ್ರತಿಪದಃ "ಮರುತ್ವಂತಮ್‌' ಮೊದಲಾದ ಯಕ್ಕುಗಳು 
ಸಾಮಗಳ ಆರಂಭದ ಯಕ್ಕುಗಳಾಗುತ್ತವೆ. 

ವಿಜಿತ್ಕೈ ಇದು ವಿಜಯಕ್ಕೆ ಕಾರಣವಾಗುತ್ತದೆ. 


ಬೃಹದ್ರಥಂತರಗಳ ಸಮುಚ್ಚಯವಿಧಿ; ಬಗೆ ಬಗೆಯಾಗಿ ಅದರ ಪ್ರಶಂಸೆ. 
ಆಂ ಚ ಆಖ 


ಉಭೇ ಬೃಹದ್ರಥಂತರೇ ಈ ಯಾಗದಲ್ಲಿ ಬೃಹತ್‌-ರಥಂತರಗಳೆಂಬ 
ಭವತಃ ಎರಡು ಸಾಮಗಳನ್ನೂ ಹೇಳಬೇಕು [ವಿಧಿ] 


ಅಧ್ವರ್ಯುವಿನ ಕರ್ತವ್ಯಗಳಂತೆಯೇ ಉದ್ಗಾತೃವಿನ ಕರ್ತವ್ಯವನ್ನೂ ಶ್ರುತಿಯು. 
ತಿಳಿಸುತ್ತಿದೆ. ಆಜ್ಯಸ್ತೋತ್ರಗಳು"ಪ್ರೇತಿವಂತಿ'ಗಳಾಗಿರಬೇಕು. 

ಆಜ್ಯಸ್ತೋತ್ರಗಳು ಈ ರೀತಿಯ ಸೋಮಯಾಗದಲ್ಲಿ"ಪ್ರೇತಿವಂತಿ'ಗಳಾಗಿರ 
ಬೇಕೆಂದೂ"ಏತಿವಂತಿ'ಗಳಾಗಿರಬೇಕೆಂದೂ ಬೇರೆ ಬೇರೆಯ ಕಡೆಗಳಲ್ಲಿ ಇದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೮೦ 


I || 
ನಮಂತರೇತ್ಯದ್ಯ ವಾವ ರಥಂತರಗ್ಗ್‌ಂ ಶ್ವೋ 


I I I 
ಬೃಹದದ್ಯಾಶ್ನಾ ಒದೇವೈನಮಂತರೇತಿ 


| 
ಇಯಮ್‌ | ವಾವ । ರಥಂತರಮಿತಿ ರಥಂ-ತರಮ್‌ । ಅಸೌ। ಬೃಹತ್‌ ಆಭ್ಯಾ ಮ್‌ । 


ಏವ | ಏನಮ್‌ | ಅಂತಃ | ಏತಿ | ಅದ್ಯ | ವಾವ | ರಥಂತರಮಿತಿ ರಥಂ-ತರಮ್‌ | 


| 
ಶ್ವಃ । ಬೃಹತ್‌ | ಅದ್ಯಾಶ್ವಾದಿತ್ಯದ್ಯ-ಶ್ವಾತ್‌ । ಏವ। ಏನಮ್‌ । ಅಂತಃ । ಏತಿ | 


ಇಯಮ್‌ ವಾವ ರಥಂತರಮ್‌ ಈ ಭೂಲೋಕವು ರಥಂತರರೂಪವಾಗಿದೆ. 


ಅಸೌ ಬೃಹತ್‌ ಈ ದ್ಯುಲೋಕವು ಬೃಹತ್ಸಾಮರೂಪವಾಗಿದೆ. 

ಆಭ್ಯಾಮ್‌ ಏವ ಏನಮ್‌ ಈ ಯಜಮಾನನು ತನ್ನ ಈ ಸ್ಪರ್ಧಿಯನ್ನು 

ಅಂತಃ ಏತಿ ಎರಡು ಲೋಕಗಳಿಂದಲೂ ಭ್ರಷ್ಟನನ್ನಾಗಿ 
ಮಾಡುತ್ತಾನೆ. 

ಅದ್ಯ ವಾವ ರಥಂತರಮ್‌ ಈ ದಿನವು ರಥಂತರಸ್ವರೂಪ. 

ಶ್ವಃ ಬೃಹತ್‌ ನಾಳೆಯ ದಿನವು ಬೃಹತ್ಸಾಮರೂಪವಾಗಿದೆ. 

ಅದ್ಯಾಶ್ವಾತ್‌ ಏವ ಏನಮ್‌ [ಈ ಎರಡು ಸಾಮಗಳ ಪ್ರಯೋಗದಿಂದ 

ಅಂತಃ ಏತಿ ಯಜಮಾನನು ತನ್ನ] ಸ್ಪರ್ಧಿಯನ್ನು ಇವತ್ತು 
ನಾಳೆಗಳೆರಡರ ಶ್ರೇಯಸ್ಸಿನಿಂದ ದೂರ ಮಾಡು 


ತ್ತಾನೆ. 


"ಅಗ್ಗ ಆಯಾಹಿ' ಎಂಬ ಬಕ್ಕು ಗಳಿಂದ ಕೂಡಿರುವ ಆಜ ಸ್ಪೋತ್ರಗಳು "ಏತಿವಂತಿ' 
ಎನಿಸುತ್ತ ವೆ. "ಪ ಪ್ರ ವೋ ವಾಜಾ' ಎಂಬ ಯಕ್ಕುಗಳಿಂದ ಕೂಡಿರುವ ಆಜ್ಯಸ್ತೋತ್ರಗಳು 
ಪ್ರೆ ತಿವಂತಿ' ಎನಿಸುತ್ತ ವೆ.ಇವೆರಡನ್ನೂ ಪ್ರ-ಏತಿವಂತಿ ಎಂದು ಸಂಗ್ರಹಿಸಬಹುದು. 


ತೈತ್ತಿರೀಯ ಸಂಹಿತಾ/೩-೧-೭/೮೧ 


ಭೂತಮ್‌ [(೨೧)] ವಾವ ರಥಂತರಂ 


I I 
ಭವಿಷ್ಯದ್ಧ ೦ಹದ್ಧೂ ತಾಚೆ ್ರವೈನಂ ಭವಿಷ್ಯತಶ್ಚಾ, ೦ತರೇತಿ 


ಪರಿಮಿತಂ ವಾವ ರಥಂತರಮಪರಿಮಿತಂ ಬೃಹ- 
ಭೂತಮ್‌ । (೨೧) | ವಾವ । ರಥಂತರಮಿತಿ ರಥಂ-ತರಮ್‌ । ಭವಿಷ್ಯತ್‌ । 
ಬೃಹತ್‌ \ ಭೂತಾತ್‌ | ಚ ಏವ | ಏನಮ್‌। ಭವಿಷ್ಯತಃ | ಚ | ಅಂತಃ \ ಏತಿ \ 
ಪರಿಮಿತಮಿತಿ ಪರಿ-ಮಿತಮ್‌ | ವಾವ | ರಥಂತರಮಿತಿ ರಥಂ-ತರಮ್‌ | 
ಅಪರಿಮಿತಮಿತ್ಯಪರಿ-ಮಿತಮ್‌ | ಬೃಹತ್‌ | 


ಭೂತಮ್‌ ವಾವ ರಥಂತರಮ್‌ ಭೂತಕಾಲವು ರಥಂತರಸ್ವರೂಪವಾಗಿದೆ. 
ಭವಿಷ್ಯತ್‌ ಬೃಹತ್‌ ಮುಂದಾಗುವುದು (ಭವಿಷ್ಯತ್ಕಾಲವು) 
ಬೃಹತ್ಸ್ವರೂಪ. 
ಭೂತಾತ್‌ ಚ ಏವ ಏನಮ್‌ [ಯಜಮಾನನು ಈ ಎರಡು ಸಾಮಗಳ 
ಭವಿಷ್ಯತಃ ಚ ಅಂತಃ ಏತಿ ಪ್ರಯೋಗದಿಂದ ತನ್ನ] ಸ್ಪರ್ಧಿಯನ್ನು ಭೂತ- 
ಭವಿಷ್ಯತ್ಕಾಲಗಳೆರಡರ ಶ್ರೇಯಸ್ಸಿನಿಂದಲೂ 
ಭ್ರಷ್ಟನಾಗುವಂತೆ ಮಾಡುತ್ತಾನೆ. 
ಪರಿಮಿತಮ್‌ ವಾವ [ಈ ಎರಡು ಸಾಮಗಳಲ್ಲಿ] ರಥಂತರವು ಪರಿ 
ರಥಂತರಮ್‌ ಮಿತಶ್ರೇಯೋರೂಪವಾಗಿದೆ. 
ಅಪರಿಮಿತಮ್‌ ಬೃಹತ್‌ ಬೃಹತ್ಸಾಮವು ಅಪರಿಮಿತಶ್ರೇಯೋರೂಪ 
ವಾಗಿದೆ. 


ಈ ಎರಡು ಆಜ್ಯಸ್ತೊ ತ್ರಗಳಿಗೆ ಸಮುಚ್ಚ ಯವಿದೆ. ಇವುಗಳಿಗೆ ವಿಕಲ್ಪವಿಲ್ಲ. ಈ 
ಆಜ್ಯಸ್ತೋತ್ರಗಳ ಪಾಠದಿಂದ ಪ್ರತಿಸ್ಪರ್ಧಿಗೆ ಪರಾಜಯವೂ ತನಗೆ ಜಯವೂ 
ಲಭಿಸುತ್ತದೆ. 


ಈ ಪ್ರಯೋಗದಲ್ಲಿ ಬೃಹತ್ಸಾಮ-ರಥಂತರಸಾಮಗಳೆರಡೂ ಇರುವುದರಿಂದ 


ಕೃಷ್ಣಯಜುರ್ವೇದ ಕನ್ನಡ -ಪ್ರಕಾಶನ/೮೨ 


್ನರರಾರರಾರಾಾರಾರರ್ಷಾಾರ್ಷ್ಷಾರ್ಷಾರ್ಷರ್ಷ್ಷಾರರ್ಕ್‌ರ್ಟರ್ಟರ್ಷರ 


| I 
ತ ರಿಮಿತಾಚ್ಚೈವೈನಮಪರಿಮಿತಾಚ್ಛಾಂತರೇತಿ ವಿಶ್ನಾಮಿತ 
ದ ಚ a ಚ ವ ೧42 


I 
ಜಮದಗ್ನೀ ವಸಿಷ್ಠೇನಾಸ್ಪ ರ್ಧೇತಾಗ್‌ಂ ಸ 


I I | 
ಏತಜ್ಞಮದಗ್ನಿರ್ವಿಹವ್ಯಮಪಶೃತ್ತೇನ ವೈ ಸ ವಸಿಷ್ಠ- 


I | 
ಪರಿಮಿತಾದಿತಿ ಪರಿ-ಮಿತಾತ್‌ । ಚ । ಏವ । ಏನಮ್‌ । ಅಪರಿಮಿತಾದಿತ್ಯಪರಿ- 
ಮಿತಾತ್‌ | ಚ 1 ಅಂತಃ | ಏತಿ | ವಿಶ್ವಾಮಿತ್ರಜಮದಗ್ನೀ ಇತಿ ವಿಶ್ವಾಮಿತ್ರ- 
| 
ಜಮದಗ್ನೀ । ವಸಿಷ್ಠೇನ | ಅಸ್ಪರ್ಧೇತಾಮ್‌ | ಸಃ | ಏತತ್‌ | ಜಮದಗ್ಗಿಃ 


I ತ Il I I 
ವಿಹವ್ಯಮಿತಿ ವಿ-ಹವ್ಯಮ್‌ | ಅಪಶ್ಯತ್‌ | ತೇನ! ವೈ | ಸಃ! ವಸಿಷ್ಠಸ್ಯ | 


Vuನದರನರನದದರಡದದರದದದದದದಬದದದಬದದದದದದದಬಬಬಬದಬಬಬದದಗಬದಬದಬಣ 


ಪರಿಮಿತಾತ್‌ ಚ [ಯಜಮಾನನು ಈ ಎರಡು ಸಾಮಗಳ ಪ್ರಯೋಗ 
ಅಪರಿಮಿತಾತ್‌ ಚ ಏನಮ್‌ ದಿಂದ] ತನ್ನ ಸ್ಪರ್ಧಿಯನ್ನು ಪರಿಮಿತಶ್ರೇಯೋ 
ಅಂತಃ ಏತಿ ಏವ ರೂಪದಿಂದಲೂ ಅಪರಿಮಿತಶ್ರೇಯೋರೂಪ 
Xx ದಿಂದಲೂ ಭ್ರಂಶಗೊಳಿಸುತ್ತಾನೆ. 
ಈ ಪ್ರಯೋಗದಲ್ಲಿ ಹೋತ್ಕವಿಗೆ ಶಸ್ತವಿಶೇಷವಿಧಿ; ಪಶಂಸೆ 
ಅ ೧ ಲ ೨) ಜಿ 
೫x| ವಿಶ್ವಾಮಿತ್ರಜಮದಗ್ನೀ ವಿಶ್ವಾಮಿತ್ರ-ಜಮದಗ್ನಿ ಮಹರ್ಷಿಗಳು ವಸಿಷ್ಠ 
೫| ವಸಿಷ್ಕೇನ ಅಸ್ಪರ್ಧೇತಾಮ್‌ ರೊಡನೆ ಸ್ಪರ್ಧಿಸಿದರು. 
ನ ಸಃ ಜಮದಗ್ನಿಃ ಏತತ್‌  ಆಗಆ ಜಮದಗ್ನಿಯ *ವಿಹವ್ಯಶಸ್ತ್ರವನ್ನು ವಸಿಷ್ಠ 
೫| ವಿಹವ್ಯಮ್‌ ಅಪಶ್ಯತ್‌ ರನ್ನು ಮೀರಿಸುವ ಉಪಾಯವನ್ನಾಗಿ ತಿಳಿದನು. 
೫| ತೇನ ವೈ ಸಃ ವಸಿಷ್ಠಸ್ಯ ಆ ವಿಹವ್ಯಶಸ್ತದಿಂದಲೇ ಆ ಜಮದಗ್ನಿಯು 
XX ವು 
ನೇ ವಸಿಷ್ಠಮಹರ್ಷಿಯ 
ನೂ * "ಮಮಾಗ್ನೇ ವಚೋ ವಿಹವೇಷ್ಟಸ್ತು' ಮೊದಲಾದ ಮಂತ್ರಗಳು. 
XX 
RTT ELE LLL LLL LLL LLL LS LS 


ತೈತ್ತಿರೀಯ ಸಂಹಿತಾ/೩-೧-೭/೮೩ 


ಭ್ರಾತೃವ್ಯಸ್ಯ ವೃಜಸ್ಕೇ ಯಸ್ಯ 


|| | Il 
ಇಂದ್ರಿಯಮ್‌ | ವೀರ್ಯಮ್‌ | ಅವೃಜ್ಮು | ಯತ್‌ | ವಿಹವ್ಯಮಿತಿ ವಿ-ಹವ್ಯಮ್‌ 


ಶಸ ತೇ | ಇಂದ್ರಿಯಮ್‌ | ಏವ | ತತ್‌ ವೀರ್ಯಮ್‌ | ಯಜಮಾನಃ | ಭ್ರಾತೃವ ಸ್ಯ | 


ವೃಜಸ್ಕೇ ಯಸ್ಯ | 


ಇಂದ್ರಿಯಮ್‌ ವೀರ್ಯಮ್‌ ಇಂದ್ರಿಯಸಾಮರ್ಥ್ಯವನ್ನೂ, ತಪೋವೀರ್ಯ 

ಅವೃಜ್ಯ್ಞ್ವ ವನ್ನೂ ನಾಶಗೊಳಿಸಿದನು. 

ಯತ್‌ ವಿಹವ್ಯಮ್‌ ಶಸ್ಕತೇ [ಆ ನೋ ಭದ್ರಾಃ ಎಂಬ ಶಸ್ತ್ರಕ್ಕೆ] ಪ್ರತಿ 
ಯಾಗಿ ವಿಹವ್ಯಶಸ್ತ್ರವನ್ನು ಉಪಯೋಗಿಸು 
ವ್ರದೆಂಬುದು a 

ತತ್‌ ಯಜಮಾನಃ [ಅದರಿಂದ] ಯಜಮಾನನು ಸ್ಪರ್ಧಿಯ 

ಭ್ರಾತೃವ್ಯಸ್ಯ ಇಂದ್ರಿಯಮ್‌ ಇಂದ್ರಿಯಶಕ್ತಿಯನ್ನೂ ತಪೋಬಲವನ್ನೂ 


ಆಲಿ 


ವೀರ್ಯಮ್‌ ಏವ ವೃಜಕ್ಕ್ತ್ತೇ ನಾಶಪಡಿಸುತ್ತಾನೆ. ತನ್ನದಾಗಿ ಮಾಡಿ 


ಕೊಳ್ಳುತ್ತಾನೆ. 
ಈ ಪ್ರಯೋಗದಲ್ಲಿ ಯಜಮಾನನ ಕರ್ತವ್ಯವಿಶೇಷ; ಅರ್ಥವಾದ 
ಯಸ್ಯ ಯಜ್ಞ ಜ್ಞಕ್ರತವಃ ಸ್ಪರ್ಧಿಸುತ್ತಿರುವ ಯಾವ ಯಜಮಾನನ 


*ಯಜ್ಞಕ್ರತುಗಳು 


* ದೇವತೆಯನ್ನು ಉದ್ದೇಶಿಸಿ ದ್ರವ್ಯತ್ಯಾಗ ಮಾಡುವುದು "ಯಜ್ಞ'ವೆನಿಸುತ್ತದೆ. ಆ ಯಜ್ಞವು ಅಂಗೋಪಾಂಗ 
ಸಹಿತವಾಗಿದ್ದರೆ "ಕ್ರತು' ವೆನಿಸುತ್ತದೆ. ಒಂದನ್ನೇ ಕ್ರತುವೆಂದೂ ಯಜ್ಞವೆಂದೂ ಹೇಳಬಹುದು. "ಆಮ್ರವೃಕ್ಷ' 
[ಮಾವಿನ ಮರ] ಎಂಬಲ್ಲಿ ಮಾವೆಂಬ ವಿಶೇಷಶಬ್ದ ದಿಂದಲೂ ಮರವೆಂಬ ಸಾಮಾನ್ಯಶಬ್ದ. ದಿಂದಲೂ 
ತಿಳಿಸುವಂತೆ “ಯಜ್ಞಕ್ರತು' ಎಂದು ಶ್ರುತಿಯು ಹೇಳುತ್ತಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೮೪ ' 


| | | | 

ವೃಜ್ಯ್ವ ಇತಿ ಯದ್ಯಗ್ನಿಷ್ಟೋಮಸ್ಸೋಮಃ ಪರಸ್ತಾಹ್ಸಾ 
I I I I 

ದುಕ್ಕ 50 ಕುರ್ವೀತ ಯದ್ಯುಕ್ಷ 5ಸ್ಯಾದತಿರಾತ್ರಂ ಕುರ್ವೀತ 


| I | 
ಭೂಯಾಗ್‌ಂಸಃ | ಯಜ್ಞಕ್ರತವ ಇತಿ ಯಜ್ಞ; -ಕ್ರತವಃ | ಇತಿ | ಆಹುಃ ಸಃ 
| | | | 
ದೇವತಾಃ । ವೃಜಸ್ಥ್ವೇ । ಇತಿ । ಯದಿ | ಅಗ್ನಿಷ್ಟೋಮ ಇತ್ಯಗ್ನಿ-ಸ್ತೋಮಃ | 
I Il | 
ಸೋಮಃ । ಪರಸ್ತಾತ್‌ | ಸ್ಕಾತ್‌ | ಉಕ್ಷ್ಯಮ್‌ । ಕುರ್ವೀತ । ಯದಿ | ಉಕ್ಸಃ | ಸ್ಕಾತ್‌ | 
ಸ ಗ ಕ . ಢಿಶಿ ತಾನ  ಧಿಶಿ ಶಿ 


| 
ಅತಿರಾತ್ರಮಿತ್ಯತಿ-ರಾತ್ರಮ್‌ | ಕುರ್ವೀತ | 


ಭೂಯಾಗ್‌ಂಸಃ ಸಃ ಅಧಿಕವಾಗಿವೆಯೋ ಅವನು ಪ್ರತಿಸ್ಪರ್ಧಿಯ ದೇವತೆ 
ದೇವತಾಃ ವೃಜಕ್ಮೇ ಇತಿ ಗಳನ್ನು ಫಲಪ್ರದಾನಶಕ್ತಿಹೀನರನ್ನಾಗಿ ಮಾಡುತ್ತಾ 


ಆಹುಃ | ನೆಂದು ಬಲ್ಲವರು ಹೇಳುತ್ತಾರೆ. | 

ಯದಿ ಅಗ್ನಿಷ್ಟೋಮಃ [ಆದುದರಿಂದ] ಪ್ರತಿಸ್ಪರ್ಧಿಯ ದ್ವಾದಶಸ್ತೋತ್ರ 

ಸೋಮಃ ಪರಸ್ತಾತ್‌ ಸ್ಯಾತ್‌ ವುಳ್ಳ ಅಗ್ನಿಷ್ಟೋಮಸೋಮಯಾಗವು ಮುಗಿದರೆ. 

ಉಕ್ಕ ಮ್‌ ಕುರ್ವೀತ ಪಂಚದಶಸ್ತೊ ತ್ರವುಳ್ಳ ಉಕ್ಕ 5ಸೋಮಯಾಗ 
ವನ್ನು ಮಾಡಬೇಕು. 

ಯದಿ ಉಕ್ಕ್ಯಃ ಸ್ಯಾತ್‌ ಸ್ಪರ್ಧಿಯ ಸೋಮಯಾಗವು ಉಕ್ಕ್ಯವಾಗಿದ್ದರೆ, 

ಅತಿರಾತ್ರಮ್‌ ಕುರ್ವೀತ ಇಪ್ಪತ್ತೊಂಬತ್ತು ಸ್ತೋತ್ರಗಳುಳ್ಳ ಅತಿರಾತ್ರ 

ಸೋಮಯಾಗವನ್ನು ಅನುಷ್ಠಿಸಬೇಕು. 


ಯಜಮಾನನು ತನ್ನ ಸ್ಪರ್ಧಿಯನ್ನು ಸರ್ವಪ್ರಕಾರಗಳಿಂದಲೂ ಮೀರಿಸುತ್ತಾನೆ ಎಂದು 
ಆಜ್ಯಸ್ತೋತ್ರಗಳ ಪ್ರಶಂಸೆಯು ಇದೆ. ಇಲ್ಲಿ ಬೃಹತ್‌-ರಥಂತರಸಾಮಗಳ ಸಮುಚ್ಚಯ 
ವಿಧಿಯು ಇದೆ. 

ಈ ಪ್ರಯೋಗದಲ್ಲಿ ಮೊದಲು ಅಧ್ವರ್ಯು-ಉದ್ಗಾತೃಗಳ ಕರ್ತವ್ಯವಿಶೇಷವನ್ನು 


ಷ್ಠ 


ತೈತ್ತಿರೀಯ ಸಂಹಿತಾ/೩-೧-೭/೮೫ 


| I 
ಯಜ್ಞಕ್ರತುಭಿರೇವಾಸ್ಯ ದೇವತಾ ವೃಜ್ಕೀ 


I 
ವಸೀಯಾನ ವತಿ 12೨-7 


1 | | 
[ಪ್ರಾಣಾಪಾನಯೋರ್ಭೂತಂ ವೃಜಕ್ಕ್ವೀಇಷ್ಟಾವಿಗ್‌ ೦ಶತಿಶ್ಚ ॥1] 


Il 
ತುಭಿರಿತಿ ಯಜ್ಞಕ್ರತು-ಭಿಃ । ಏವ । ಅಸ್ಯ | ದೇವತಾಃ ವೃಜಕ್ಕ್ರೀ 
| 
ವಸೀಯಾನ್‌ | ಭವತಿ ॥.೨೨॥ | 


[ಹೀಗೆ ಮಾಡುವುದರಿಂದ] ಅಧಿಕವಾದ 

ಯಜ್ಞಕ್ರತುಗಳಿಂದ ಪ್ರತಿಸ್ಪರ್ಧಿಯ ಯಾಗ 

ದೇವತೆಗಳನ್ನು ಶಕ್ತಿಹೀನರನ್ನಾಗಿಸುತ್ತಾನೆ. 
ವಸೀಯಾನ್‌ ಭವತಿ ತಾನು ಶ್ರೇಷ್ಠನೂ ಧನವಂತನೂ ಆಗುತ್ತಾನೆ. 


ಹೇಳಿದ್ದಾಯಿತು. ಈಗ ಹೋತೃವಿನ ಕರ್ತವ್ಯವಿಶೇಷವನ್ನು ಹೇಳಲಾಗಿದೆ. 
ಹೋತೃವು ನಿತ್ಯಪ್ರಯೋಗದಲ್ಲಿ ಹೇಳುವ ಶಸ್ತ್ರಕ್ಕೆ ಬದಲಾಗಿ ಬೇರೆಯ ಶಸ್ತ್ರವನ್ನು 
ಹೇಳಬೇಕು. 

ಈ ವಿಷಯದಲ್ಲಿಯೇ ಬೇರೊಂದೆಡೆ “ಸಜನೀಯಮ್‌ ಶಸ್ಕಮ್‌, ವಿಹವ್ಯಮ್‌ 
ಶಸ್ಯಮ್‌, ಅಗಸ್ತ್ಯಸ್ಯ ಕಯಾಶುಭೀಯಮ್‌ ಶಸ್ಕಮ್‌'ಎಂದು ಹೇಳಿದೆ. 


ಪ್ರೆ ಕ್ರೆ 


ಪರಸ್ಪರ ಸ್ಪರ್ಧೆಯಿಂದ ಯಾಗಾನುಷ್ಠಾನದ ಸಮಯದಲ್ಲಿ ಯಜಮಾನನ ಕರ್ತವ್ಯ 


ವಿಶೇಷವು ಇದೆ. ಸ್ಪರ್ಧಿಯು ಅನುಷ್ಠಿಸುತ್ತಿರುವ ಕ್ರತುವಿಗಿಂತಲೂ ಉತ್ತರೋತ್ತರ 
ಕ್ರತುಗಳನ್ನು ಅನುಷ್ಠಿಸಿ ತಾನು ಶ್ರೇಷ್ಠನೂ, ಧನವಂತನೂ ಆಗುತ್ತಾನೆ. ಅಗ್ನಿಷ್ಟೋಮ- 


ಉಕ್ಕ್ಯ-ಅತಿರಾತ್ರಗಳು ಉತ್ತರೋತ್ತರ ಹೆಚ್ಚಿನ ಸ್ತೋತ್ರಗಳುಳ್ಳವುಗಳಾಗಿವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೮೬ 


ವಿನಿಯೋಗಸಂಗ್ರಹ 
'ಆಸನ್ಯೇತಿ ಪುರಾ ಹೋಮಃ ಸ್ಯಾತ್‌ ಪ್ರಾತರನುವಾಕತಃ | 
ಸ್ಪರ್ಧಯಾ ಸುನ್ವತಃ ಸೋಮಂ `“ಸಂವೇಶಾಹುತಿಪಂಚಕಮ್‌ ॥ 
ಪ್ರಶಬ್ದಯುಕ್ತಾನ್ಯಾಜ್ಯಾನಿ ಮರುತ್ವತ್ಯ ಉಪಕ್ರಮೇ | 
ಬೃಹದ್ರಥಂತರೇ ದ್ವೇ ಚ ವಿಹವ್ಯಂ ಚ ನಿಮಿತ್ತತಃ ॥ 
ನಿತ್ಯಪ್ರಯೋಗಾದೇತಾವಾನ್‌ ವಿಶೇಷಃ ಸ್ಪರ್ಧಯಾ ಭವೇತ್‌ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-6 


ಅನುವಾಕದ ವಿಶೇಷವಿಷಯಗಳು 
ಅ) ಮೀಮಾಂಸಾ 


೧) ಬೃಹತ್ಸಾಮ-ರಥಂತರಸಾಮಗಳಿಗೆ ಸಮುಚ್ಚಯವೇ? ವಿಕಲ್ಪವೇ? 
[ಜೈ.ಸೂ.10.6.11.12] 


'ಸಂಸವ ಉಭೇ ಕುರ್ಯಾತ್‌' ಎಂಬ ವಚನದಂತೆ ಬೃಹತ್ಸಾಮ-ರಥಂತರ 
ಸಾಮಗಳೆರಡನ್ನೂ ಹೇಳಿರುವುದರಿಂದ ಇವೆರಡಕ್ಕೂ ಸಮುಚ್ಚಯವೇ? ಅಥವಾ 
ವಿಕಲ್ಪವೇ? ಇದು ಇಲ್ಲಿನ ಸಂಶಯ. 

ಪ್ರಯೋಗಭೇದದಿಂದ ಎರಡನ್ನೂ ಮಾಡಬಹುದಾದುದರಿಂದ ವಿಕಲ್ಪ. ಇದು 
ಇಲ್ಲಿನ ಪೂರ್ವಪಕ್ಷ 


ನಿತ್ಯಪ್ರಯೋಗದಲ್ಲಿಯೇ ವಿಕಲ್ಪವಿರುವುದರಿಂದ ಇಲ್ಲಿ ಹೇಳಿರುವ ವಚನವು 
ವ್ಯರ್ಥವಾಗುತ್ತದೆ. ಆದುದರಿಂದ ಇಲ್ಲಿ ಎರಡು ಸಾಮಗಳಿಗೂ ಸಮುಚ್ಚಯವೇ. 
ಇದು ಇಲ್ಲಿನ ಸಿದ್ಧಾ ೦ತ. 


DERG 


೫ ಾರಾರತರತಾರ್ಪಾತಾತರ್ತತರ್ತಾತಪಾರ್ಪತರ್ತರ್ತ್ಪರ್ಸಾರ್ಸಾರ್ಸಾರ್ಥಾು 


ll ಅಷ್ಟಮೋತನುವಾಕಃ ll 


Il I 
ನಿಗ್ರಾಭ್ಯಾಃ ಸ್ಥ ದೇವಶ್ರುತ ಆಯುರ್ಮೇ ತರ್ಪಯತ 


ಪ್ರಾಣಂ ಮೇ ತರ್ಪಯತಾಪಾನಂ ಮೇ ತರ್ಪಯತ 


ಸಃ 
XX 
XX 
XX 
XX 
ಸ 
XX 
XX 
XX 
KY 
My 
AX 
ಸ 
XX 
ಸ 
XX | | Il | | | 
೫| ನಿಗ್ರಾಭ್ಯಾ ಇತಿ ನಿಇಗ್ರಾಭ್ಯಾಃ । ಸ್ವ! ದೇವಶ್ರುತ ಇತಿ ದೇವ-ಶ್ರುತಃ | ಆಯುಃ | 
ಸು 

ಸಃ 


ಮೇ ತರ್ಪಯತ ಪ್ರಾಣಮಿತಿ ಪ್ರ- ಅನಮ್‌ | ಮೇ | ತರ್ಪಯತ 1 


ಅಪಾನಮಿತ್ಯಪ-ಅನಮ್‌ | ಮೇ। ತರ್ಪಯತ! 


ಏಳನೆಯ ಅನುವಾಕದಲ್ಲಿ ಸ್ಪರ್ಧಿಸುವವನಿಗಾಗಿ ಕೆಲವು ವಿಶೇಷವಿಧಿಗಳು 
ಹೇಳೆಲ್ಪಟ್ಟವು. ಈ ಎಂಟನೆಯ ಅನುವಾಕದಲ್ಲಿ ಶುಪಾಂಶುಗ್ರಪಾಗಪಲ್ಯ 
ಸಂಬಂದಿಸಿದ ಮಂತ್ರಗಳು ಹೇಳಲ್ಪಡುತ್ತ ವೆ. 


ಮಂತ್ರ ವಿನಿಯೋಗ 


|| | 
ನಿಗ್ರಾಭ್ಯಾಃ ಸ್ಥ...ವಿತೃಷನ್ಸ್‌ \l ಯಜಮಾನನು ನಿಗ್ರಾಭ್ಯಗಳನ್ನು ಪ್ರಾರ್ಥಿಸಲು 


* ನಿಗ್ರಾಭ್ಯಾಃ ಸ್ಥ-ಎಲೈ! ಜಲಗಳೇ! ನೀವು [ಮಂತ್ರಗಳಿಂದ ಚೆನ್ನಾಗಿ ತುಂಬ 
ಲ್ಪಡುವ] ನಿಗ್ರಾಭ್ಯಗಳಾಗಿರುತ್ತಿ ರಿ; ದೇವಶ್ರುತಃ-ದೇವತೆಗಳಲ್ಲಿ ಯೂ ಪ್ರಸಿದ್ಧ 
ರಾಗಿರುತ್ತೀರಿ; ಮೇನ =ವನ್ನ; ಆಯುಃ ತರ್ಪಯತ=-ಆಯುಸ್ನನ್ನು ವ ದ್ದಿ ಗೊಳಿಸಿರಿ 
ಪ್ರಾಣಮ್‌ ಮೇ ತರ್ಪಯತ- ನನ್ನ ಪ್ರಾಣವನ್ನು ತೃಪ್ತಿಪ ಪಡಿಸಿರಿ. ಮೇ 
ಅಪಾನಮ್‌ ತರ್ಪಯತ-ನನ್ನ ಅಪಾನವಾಯುವನ್ನು 'ತುಪ್ಪಿಗೊಳಿಸಿರಿ. 


ಹೋತೃಚಮಸದಲ್ಲಿ ವಸತೀವರಿಜಲವನ್ನು ತುಂಬುವಾಗ "ಹೃದೇ ತ್ವಾ ಮನಸೇ ತ್ವಾ' 
ಮೊದಲಾದ ಮಂತ್ರಗಳನ್ನು ಹೇಳಿ ಗ್ರಹಿಸಲ್ಪಡುವ ನಿಗ್ರಾಭ್ಯಗಳನ್ನು ಯಜಮಾನನು 
ಪ್ರಾರ್ಥಿಸುತ್ತಾನೆ. ಆಗ ಈ ಮಂತ್ರಗಳನ್ನು ಹೇಳುತ್ತಾನೆ. ಮಂತ್ರಗಳಿಂದ ಚೆನ್ನಾಗಿ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/ಆ೮೮ 


ವ್ಯಾನಮಿತಿ ವಿ-ಅನಮ್‌ | ಮೇ । ತರ್ಪಯತ । ಚಕ್ಷು | ಮೇ | ತರ್ಪಯತ | 


ವ್‌ ERE ಮ 


ಶ್ರೋತ್ರಮ್‌ \ ಮೇ | ತರ್ಪಯತ । ಮನಃ \ ಮೇ | ತರ್ಪಯತ । ವಾಚಮ್‌ \ ಮೇ। 


೯ಯತ | | ಆತ್ಮಾನಮ್‌ ಮೇ ತರ್ಪಯತ ಅಂಗಾನಿ ಮೇ | ತರ್ಪಯತ | 


| 
ಪ್ರಜಾಮಿತಿ ಪ್ರ- -ಜಾಮ್‌ | ಮೇ | ತರ್ಪಯತ। ಪಶೂನ್‌ । ಮೇ । ತಪ ೯ಯತ। 


ವ್ಯಾನಮ್‌ ತರ್ಪಯತ-ನನ್ನ ವ್ಯಾನವಾಯುವನ್ನೂ ಸಂತೋಷಪಡಿಸಿರಿ; 
; ಮೇ ತರ್ಪಯತನನನ್ನ ಕಣ್ಣನ್ನು ತೃಪ್ತಿಪಡಿಸಿರಿ; ಶ್ರೋತ್ರಮ್‌ ಮೇ 
ಯತ್ನನನ್ನ ಕಿವಿಯನ್ನೂ ಸಂತುಪ್ಪಿಪಡಿಸಿರಿ; ಮನಃ ಮೇ ತರ್ಪಯತವನನ್ನ 

ಸಂತೋಷಪಡಿಸಿರಿ; ವಾಚಮ್‌ ಮೇ ತರ್ಪಯತ-ನನ್ನ ಮಾತನ್ನು 
ಎಪೊರ್ಣವನ್ನಾಗಿ ಮಾಡಿರಿ; ಆತ್ಮಾನಮ್‌ ಮೇ ತರ್ಪಯತ-ನನ್ನ ಜೀವವನ್ನು 
ದೇಹವನ್ನು ಪುಷ್ಟಿಗೊಳಿಸಿರಿ; ಅಂಗಾನಿ ಮೇ ತಪ ೯ಯತ-=ನನ್ನ ಅವಯವಗಳನ್ನು 
ಹ್ಟಿಗೊಳಿಸಿರಿ; ಪ್ರಜಾಮ್‌ ಮೇ ತರ್ಪಯತ-ನನ್ನ ಪ್ರತ್ರಾದಿಗಳನ್ನು ಪುಷ್ಟಿಗೊಳಿ 


ರಿ; ಪಶೂನ್‌ ಮೇ ತರ್ಪಯತ=ನನ್ನ ಗವಾದಿಪ ಶುಗಳನ್ನು ವೃದ್ಧಿ ಗೊಳಿಸಿರಿ. 


LR ಚ GL 
TRE 


2೨ 


ತುಂಬಲ್ಪಡುತ್ತವಾದುದರಿಂದ ಆ ನೀರಿಗೆ "ನಿಗ್ರಾಭ್ಕ' ಎಂದು ಹೆಸರು. 
ದೇವತೆಗಳಲ್ಲಿಯೂ ಪ್ರಸಿ ಸಿದ್ಧರಾಗಿ ಇರುವುದರಿಂದ "ದೇವಶ್ರು ತ” ಎಂದೂ 


ತೈತ್ತಿರೀಯ ಸಂಹಿತಾ/೩-೧-೮/೮೯ 


I I 
ಗೃಹಾನ್ಮೇ ತರ್ಪಯತ ಗಣಾನ್ಮೇ ತರ್ಪಯತ ಸರ್ವಗಣಂ 


ಮಾ ತರ್ಪಯತ ತರ್ಪಯತ ಮಾ(೨೩) ಗಣಾ ಮೇ ಮಾ 


I 
ವಿತೃಷನ್ನೋಷಧಯೋ ವೈ ಸೋಮಸ್ಯ ವಿಶೋ 


| I 
ಗೃಹಾನ್‌ | ಮೇ | ತರ್ಪಯತ | ಗಣಾನ್‌ | ಮೇ | ತರ್ಪಯತ | ಸರ್ವಗಣಮಿತಿ 


[ 
ಸರ್ವ-ಗಣಮ್‌ | ಮಾ | ತರ್ಪಯತ | ತರ್ಪಯತ । ಮಾ (೨೩) ಗಣಾಃ | ಮೇ। 


I | 
ಮಾ। ವೀತಿ ತೃಷನ್ನ್‌ | ಓಷಧಯಃ | ವೈ | ಸೋಮಸ್ಯ! ವಿಶಃ। 


ಗೃಹಾನ್‌ ಮೇ ತರ್ಪಯತ=ನನ್ನ ಮನೆಗಳನ್ನು ದೃಢಪಡಿಸಿರಿ; ಗಣಾನ್‌ ಮೇ 
ತರ್ಪಯತ=ನನ್ನ ಭೃತ್ಯಾದಿಗಣಗಳನ್ನು ತೃಪ್ತಿಪಡಿಸಿರಿ; ಸರ್ವಗಣಮ್‌ ಮಾ 
ತರ್ಪಯತ-ಎಲ್ಲ ಬಾಂಧವಾದಿಸಮೂಹದಿಂದ ಕೂಡಿರುವ ನನ್ನನ್ನು ವೃದ್ಧಿಗೊ 
ಲಿಸಿರಿ; ಮಾ ತರ್ಪಯತವನನ್ನನ್ನು ಸರ್ವವಿಧದಿಂದಲೂ ವೃದ್ಧಿಗೊಳಿಸಿರಿ; ಮೇ 
ಗಣಾಃ ಮಾ ವಿತೃಷನ್‌-ನನಗೆ ಸಂಬಂಧಿಸಿದ ಬಾಂಧವಾದಿಸಮೂಹಗಳು ಹಸಿವು- 
ಬಾಯಾರಿಕೆ ಮೊದಲಾದ ತೊಂದರೆಗಳಿಂದ ದೂರವಾಗಿರಲಿ/ನನ್ನಲ್ಲಿ ಯಾವಾಗಲೂ 
ಪ್ರೀತಿರಹಿತರಾಗದಿರಲಿ. 


ಬ್ರಾಹ್ಮಣಭಾಗ ವಿವರಣೆ 
ಓಷಧಯಃ ವೈ ಸೋಮಸ್ಯ ಓಷಧಿಗಳು ಸೋಮರಾಜನ ಪ್ರಜೆಗಳಂತೆ. 
ವಿಶಃ 


ಈ ಜಲಗಳು ನನಗೆ ಮತ್ತು ನನ್ನ ಪರಿವಾರಕ್ಕೆ ಸರ್ವವಿಧವಾದ ತೃಪ್ತಿ ಯನ್ನು ತಂದು 
ಕೊಡಲಿ ಎಂದು ಪ್ರಾರ್ಥನೆ. 

ಓಷಧಿಗಳು ಸೋಮರಾಜನ ಪ್ರಜೆಗಳು. ಪ್ರಜೆಗಳು ರಾಜನ ವಿಷಯದಲ್ಲಿ ತಮ್ಮ ಸಲ 
ಹೆಯನ್ನು ಕೊಡಲು ಸಮರ್ಥರು. ಸೋಮನಿಗೆ ಇಂದ್ರನು ದೇವತೆ. "ಅವೀವೃಧಮ್‌ 
ವಃ' ಎಂಬ ಮಂತ್ರದಿಂದ ಸೋಮಾಭಿಮಂತ್ರಣವನ್ನು ಮಾಡಬೇಕು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೯೦ 


ಐಂದ್ರಸ್ಥೊ ಚ್‌ ವೋ ಮನಸಾ ಸುಜಾತಾ 


ಯತಪ್ರಜಾತಾ ಭಗ ಇದ್ದ ಸ್ಯಾಮ ಟ 


[ | | | 
ವಿಶಃ | ಖಲು 1 ವೈ ರಾಜ್ಞಃ | ಪ್ರದಾತೋರಿತಿ ಪ್ರ-ದಾತೋಃ ಈಶ್ವ ರಾಃ । 


| 
ಐಂದ್ರಃ | ಸೋಮಃ | ಅವೀವ ಧಮ್‌ । ವಃ | ಮನಸಾ | ಸುಜಾತಾ ಇತಿ ಸು- 


ಆ 


| 
ಜಾತಾಃ | ಯತಪ ಜಾತಾ ಇತ್ಯೃತ-ಪ್ರಜಾತಾಃ ಭಗೇ | ಇತ್‌. । ವಃ ಸ್ಯಾಮ ll 


ವಿಶಃ ಖಲು ವೈ ರಾಜ್ಞಃ ಪ್ರಜೆಗಳಾದ ಓಷಧಿಗಳು ರಾಜನಾದ ಸೋಮ 


ಪ್ರದಾತೋಃ ಈಶ್ವರಾಃ ನನ್ನು ನಮಗೆ ಕೊಡಲು ಸಮರ್ಥರು. 
ಐಂದ್ರಃ ಸೋಮಃ ಸೋಮರಾಜನಿಗೆ ಇಂದ್ರನು ದೇವತೆಯಾಗಿರು 
ತ್ತಾನೆ. 
ಸೋಮರಾಜನ ಅಭಿಮಂತ್ರಣ 
ಮಂತ್ರ ವಿನಿಯೋಗ 


| ಔ 11 
ಅವೀವೃಧಂ....ಸೋಮಮ್‌ ॥ ಸೋಮರಾಜನನ್ನು ಅಭಿಮಂತ್ರಿಸಲು 
*-ಸುಜಾತಾಃ5[ಲೋಕೋಪಕಾರವನ್ನು ಮಾಡುವುದರಿಂದ] ಸಾರ್ಥಕವಾದ 
ಒಳ್ಳೆಯ ಜನ್ಮವುಳ್ಳ; ಖತಪ್ರ ಪ್ರಜಾತಾಃ-ವಿಶೇಷವಾಗಿ ಯಜ್ಞಕ್ಕಾಗಿ ಹುಟ್ಟಿರುವ 
ಓಷಧಿಗಳೇ! ವಃ- ಎನಿಮ್ಮನ್ನು: 'ಮನಸಾ-ಮನಸಿ ನಿಂದ; ಅವೀವ ಧಮ್‌ ದ್ದಿ 
ಹೊಂದಿಸುತ್ತೇನೆ. ವಃ-ನಿಮ್ಮ; ಭಗೇ ಇತ್‌-ಭಜನದಲ್ಲಿ ಯೇ/ಸೇವೆಯಲ್ಲಿ ಯೇ; 


ಸ್ಕಾಮ- ಇರುತ್ತೇವೆ. 


ಎಲೈ! ಓಷಧಿಗಳೇ! ನಿಮ್ಮ ಜನ್ಮವು ಲೋಕೋಪಕಾರಕ್ಕಾಗಿ ಇರುವುದರಿಂದ 


ತೈತ್ತಿರೀಯ ಸಂಹಿತಾ/೩-೧-೮/೯೧ 


I I 
ಇಂದ್ರೇಣ ದೇವೀರ್ವೀರುಧಸ್ಪಂವಿದಾನಾ ಅನುಮನ್ಸನ್ರಾಗ್‌ಂ 


I I I 
ಸವನಾಯ ಸೋಮಮಿತ್ಕಾಹೌಷಧೀಭ್ಯ ಏವೈನಗ್ಗ್‌ಂ ಸ್ವಾಯ್ಕೆ 


ವಿಶಃ ಸ್ವಾಯ್ಚೆ ದೇವತಾಯೈ ನಿರ್ಯಾಚ್ಯಾಭಿಷುಣೋತಿ 


| | | | 
ಇಂದ್ರೇಣ | ದೇವೀಃ | ವೀರುಧಃ | ಸಂವಿದಾನಾ ಇತಿ ಸಂ-ವಿದಾನಾಃ | ಅನ್ವಿತಿ | 


| | 
ಮನ್ಯಂತಾಮ್‌ । ಸವನಾಯ ॥ ಸೋಮಮ್‌ । ಇತಿ । ಆಹ ॥ ಓಷಧೀಭ್ಯ 


| | Il 
ಇತ್ಯೋಷಧಿ-ಭ್ಯಃ | ಏವ ಏನಮ್‌ | ಸ್ವಾಯೈ ! ವಿಶಃ | ಸ್ವಾಯೈ | 


| | I 
ದೇವತಾಯ್ಯೆ । ನಿರ್ಯಾಚ್ಯೇತಿ ನಿಃ-ಯಾಚ್ಯ । ಅಭೀತಿ । ಸುನೋತಿ | 


ದೇವೀಃ ವೀರುಧಃ-ದೇವಸಮಾನರಾದ ಸೋಮಲತೆಗಳು; ಇಂದ್ರೇಣ 
ಸಂವಿದಾನಾಃ-ಇಂದ್ರನೊಡನೆ ಐಕಮತ್ಯವನ್ನು ಹೊಂದಿದವುಗಳಾಗಿ; ಸವನಾಯ- 
ಪ್ರಾತಃಸವನಕರ್ಮಕ್ಕಾಗಿ; ಸೋಮಮ್‌ ಅನುಮನ್ಯನ್ತಾಮ್‌-ಸೋಮನನ್ನು 
[ಅಭಿಷವ ಮಾಡಲು] [ನಮಗೆ] ಅನುಮತಿ ಕೊಡಲಿ. 

ಬ್ರಾಹ್ಮಣಭಾಗ ವಿವರಣೆ 
ಇತಿ ಆಹ ಹೀಗೆ ಶ್ರುತಿಯು ಹೇಳುತ್ತದೆ. 
ಓಷಧೀಭ್ಯಃ ಸ್ವಾಯೈ ವಿಶಃ ಓಷಧೀರೂಪವಾದ ತನ್ನ ಪ್ರಜೆಗಳಿಂದಲೂ 
ಹಾ ಯೈ ದೇವತಾಯೆ ಟ್ರ ತನ್ನ ದೇವತೆಯಾದ [ಇಂದ್ರನಿಂದಲೂ] 
ಏನಮ್‌ ನಿರ್ಯಾಚ್ಯ ಏವ ಈ ಸೋಮರಾಜನನ್ನು ಚೆನ್ನಾಗಿ ಪ್ರಾರ್ಥಿಸಿ, 

ಅನುಮತಿಯನ್ನು ಪಡೆದು 

ಅಭಿಷುಣೋತಿ ಯಾಗಕ್ಕಾಗಿ ಸೋಮಾಭಿಷವವನ್ನು ಮಾಡುತ್ತಾನೆ. 


ಸಾರ್ಥಕವಾದುದು. ನೀವು ಯಜ್ಞ! ಕ್ಯಾಗಿಯೇ ಜನಿಸಿದವರಾಗಿದ್ದೀರಿ. ನಿಮ್ಮನ್ನು ನಾನು 
ಮನಃಪೂರ್ವಕವಾಗಿ ವೃದ್ಧಿ ಹೊಂದಿಸುತ್ತೇನೆ. ನೀವ್ರ ದೇವಸಮಾನರಾದವರು. ನೀವು 
ಇಂದ್ರನೊಡನೆ ಐಕಮತ್ಯವನ್ನು ಹೊಂದಿ ಸೋಮಾಭಿಷವವನ್ನು ಅನುಮತಿಸಿರಿ. 


ಕೃಷ್ಣ! ಯಜುರ್ವೇದ ಕನ್ನಡ ಪ್ರಕಾಶನ/೯೨ 


ವೀರ್ಯಂ ಪ್ರಜಾಂ ಪಶೂನ್‌ ಜಟ 


I 
ನಿರ್‌ಹಂತೋಸ್ತಮಭಿ ಮಂತ್ರಯೇತಾ- 


ಯಃ । ವೈ | ಸೋಮಸ್ಯ । ಅಭಿಷೂಯಮಾಣಸ್ಯೇತ್ಯಭಿ-ಸೂಯಮಾನಸ್ಯ ॥(೨೪)॥ 
ಪ್ರಥಮಃ | ಅಗ್‌ಂಶುಃ ಸಂದತಿ | ಸಃ ಈಶ್ವರಃ ಇಂದ್ರಿಯಮ್‌ ವೀರ್ಯಮ್‌ | 
ಪ್ರಜಾಮಿತಿ ಪ್ರ-ಜಾಮ್‌ । ಪಶೂನ್‌ । ಯಜಮಾನಸ್ಯ | ನಿರ್‌ಹಂತೋರಿತಿ ನಿಃ- 
ಹಂತೋಃ | ತಮ್‌ | ಅಭೀತಿ ಮಂತ್ರಯೇತ। 


ನೆಲಕ್ಕೆ ಬೀಳುವ ಸೋಮಲತೆಯ ಮೊದಲ ಅಂಶದ 
ಅಭಿಮಂತ್ರಣವಿಧಿ 


ಸೋಮಸ್ಕ ಅಭಿಷವ ಮಾಡಲ್ಪಡುತ್ತಿರುವ ಸೋಮದ 


ಅಭಿಷೂಯಮಾಣಸ್ಯ ಯಃ ಯಾವ ಮೊದಲನೆಯ ಅಲ್ಪವು 

ಪ್ರಥಮಃ ಅಂಶುಃ ಸ್ಕಂದತಿ ಸಃ ನೆಲದಲ್ಲಿ ಬೀಳುತ್ತದೆಯೋ | 
ಯಜಮಾನಸ್ಯ ಇಂದ್ರಿಯಮ್‌ ಅದು ಯಜಮಾನನ ಇಂದ್ರಿಯಶಕ್ತಿಯನ್ನೂ 
ವೀರ್ಯಮ್‌ ದೇಹೆಶಕ್ತಿಯನ್ನೂ /ಉತ್ಪಾದಕ ಶಕ್ತಿಯನ್ನೂ 
ಪ್ರಜಾಮ್‌ ಪಶೂನ್‌ ಪುತ್ರಾದಿಗಳನ್ನೂ, ಗವಾದಿ ಪಶುಗಳನ್ನೂ; 
ನಿರ್‌ಹಂತೋಃ ಈಶ್ವರಃ ನೀಶೇಷವಾಗಿ ನಾಶಮಾಡಲು ಸಮರ್ಥವಾಗಿದೆ. 
ತಮ್‌ ಅಭಿಮಂತ್ರಯೇತ [ಆ  ದೋಷಪರಿಹಾರಕ್ಕಾಗಿ] ಅದನ್ನು ಅಭಿ 


ಮಂತ್ರಿಸಬೇಕು. [ವಿಧಿ] 


ತೈತ್ತಿರೀಯ ಸಂಹಿತಾ/೩-೧-೮/೯೩ 


|| I 
sಮಾಸ್ಕಾನ್ಸ ಇಹ ಪ್ರಜಯಾ ಸಹ 
I i I 
ರಾಯಸ್ಪೋಷೇಣೇಂದ್ರಿಯಂ ಮೇ ವೀರ್ಯಂ ಮಾ 
I || 
ನಿರ್ವಧೀರಿತ್ಕಾಶಿಷಮೇವೈತಾಮಾಶಾಸ್ತ 
ಏತಿ | ಮಾ । ಅಸ್ಕಾನ್‌ । ಸಹ । ಪ್ರಜಯೇತಿ ಪ್ರ-ಜಯಾ । ಸಹ । ರಾಯಃ | 


I || | 
ಪೋಷೇಣ | ಇಂದ್ರಿಯಮ್‌ । ಮೇ | ವೀರ್ಯಮ್‌ | ಮಾ ! ನಿರಿತಿ ವಧೀಃ । 


| 11 | | 
ಇತಿ | ಆಶಿಷಮಿತ್ಕಾ-ಶಿಷಮ್‌ | ಏವ | ಏತಾಮ್‌ । ಏತಿ । ಶಾಸ್ತೇ | 


ಮಂತ ವಿನಿಯೋಗ 


ಆಖ 


ಆ ಮಾಸ್ಕಾನ್‌...ನಿರ್ವಧೀಃ॥ ಅಭಿಷವ ಮಾಡಿದಾಗ ಮೊದಲು ನೆಲದಲ್ಲಿಬೀಳುವ 
ಅಂಶುವಿನ ಅಭಿಮಂತ್ರಣ ಮಾಡಲು 


ಎಲೈ! ಸೋಮದ ಪ್ರಥಮಾಂಶುವೇ!] ಮಾ-ನನ್ನನ್ನುು ಪ್ರಜಯಾ ಸಹ- 

ಪ್ರತ್ರಸಂಪತ್ತಿನೊಡನೆ; ರಾಯಸ್ಪೋಷೇಣ ಸಹ-ಧನಸಂಪತ್ತಿನೊಡನೆ; ಆ ಅಸ್ಕಾನ್‌- 
ಮತ್ತೆ ಹೊಂದಿರುವೆ. ಮೇ=ನನ್ನ; ಇಂದ್ರಿಯಮ್‌-ಅವಯವಶಕ್ತಿಯನ್ನೂ; 

ವೀರ್ಯಮ್‌-ಸಾಮರ್ಥ್ಯವನ್ನೂ; ಮಾ ನಿರ್ವಧೀಃ=-ನಾಶಪಡಿಸಬೇಡ. 


ಬ್ರಾಹ್ಮಣಭಾಗ ವಿವರಣೆ 


ಇತಿ ಏತಾಮ್‌ ಆಶಿಷಮ್‌ ಎಂಬ ಮಂತ್ರದಿಂದ ತನ್ನ ಬಯಕೆಯನ್ನೇ 
ಏವ ಆಶಾಸ್ತೇ ಹೇಳುತ್ತಾನೆ. 


ಈ ಮಂತ್ರದಿಂದ ಸೋಮಾಭಿಷವವನ್ನು ಅನುಷ್ಠಿಸಬೇಕು. ಇದರಿಂದ ಸೋಮ 
ರಾಜನ ಪ್ರಜೆಗಳಾದ ಓಷಧಿಗಳ ದೇವತೆಯಾದ ಮತ್ತು ರಾಜನಾದ ಇಂದ್ರನ 
ಅನುಮತಿಯನ್ನು ಪ್ರಾರ್ಥಿಸಿ, ಸೋಮಾಭಿ ಷವವನ್ನು ಮಾಡಿದಂತಾಗುತ್ತದೆ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೯೪ 
ಸುಸಸುಸ ಸು ಸುಸು ಸುಸಾಸುಸಿ ಸುಸು ಸಾಸುಸಾಸಾಸು ಸಾಸ ಸಾಸ ಸಾಸ ಸ ಬಸ 
I I | I 
ಇ ಜ್‌ ಇ 
ಇಂದ್ರಿಯಸ್ಯ ವೀರ್ಯಸ್ಯ ಪ್ರಜಾಯೈ ಪಶೂನಾಮನಿರ್ಫಾತಾಯ 


ಗು 


I 
ದ್ರಪ್ಲಶ್ಚಸ್ಕಂದ ಪೃಥಿವೀಮನು ದ್ಯಾಮಿಮಂ ಚ ಯೋನಿಮನು 
I j I | 
ಯಶ್ಚ ಪೂರ್ವ | ತೃತೀಯಂ ಯೋನಿಮನು ಸಂಚರಂತಂ ದ್ರಪ್ಸಂ 
I I ಬ 
ಜುಹೋಮ್ಯನು ಸಪ್ತ ಹೋತ್ರಾಃ ॥೨೫-೪॥ 
[ತರ್ಪಯತ ಮಾಂಭಿಷೂಯಮಾಣಸ್ಯ ಯಶ್ಚ ದಶ ಚ ॥] 


| | | I 
ಇಂದ್ರಿಯಸ್ಯ । ವೀರ್ಯಸ್ಯ । ಪ್ರಜಾಯಾ ಇತಿ ಪ್ರ-ಜಾಯ್ಯೆ । ಪಶೂನಾಮ್‌ । ಅನಿರ್ಫಾ 


Il 
ಇಮಮ್‌ । ಚ । ಯೋನಿಮ್‌ । ಅನ್ವಿತಿ । ಯಃ । ಚ । ಪೂರೂಃ ॥ ತೃತೀಯಮ್‌ | 


|| ಕ I | 
ಯೋನಿಮ್‌ । ಅನ್ವಿತಿ | ಸಂಚರಂತಮಿತಿ ಸಮ್‌-ಚರಂತಮ್‌ । ದ್ರಪ್ಸಮ್‌ | ಜುಹೋಮಿ । 
| 


il 
ಅನ್ವಿತಿ । ಸಪ್ತ । ಹೋತ್ರಾಃ ॥೨೫॥ 


ಇಂದ್ರಿ ಯಸ್ಕ ವೀರ್ಯಸ್ಯ [ಆ ಮಾಸ್ಕಾನ್‌ ಎಂಬ ಮಂತ್ರವು]ಇಂದ್ರಿಯ, 
ಪ್ರಜಾಯೈ ಪಶೂನಾಮ್‌ ಬಲ, ಪ್ರಜೆ-ಪಶು ಮೊದಲಾದವುಗಳು ನಾಶ 


ಅನಿರ್ಫಾತಾಯ ವಾಗದಿರುವುದಕ್ಕೆ ಕಾರಣವಾಗುತ್ತದೆ. 


XX 

XX 

Xx 

ಸ 

ಸ 

ಸ 

XX 

XX 

ಸ 

ಸ 

Xx 

Xx 

xy 

Xx 

Xx 

Xx 

Xx 

XY 

ತಾಯೇ ನಃ ತಾಯ | ದಪ; । ದ 

| ತ ತ್ಯನಿಃ ಫಾತಾಯ | ದ್ರಪ್ಪಃ ಚಸ್ಕಂದ | ಪೃಥಿವೀಮ್‌ । ಅನ್ವಿತಿ | ದ್ಯಾಮ್‌ । 

ಸ 

XY 

ಸ 

ಸ 

ಕೆ 

ಸಃ 

Xx 

XX 

XX 

12 

ಸ 

XX 

೫22 

೫ ಮಂತ್ರ ವಿನಿಯೋಗ 
| 

2 ದ್ರಪ್ಲಶ್ಚಸ್ಥಂದ.. ,ಹೋತ್ರಾಃ ॥  ಸೋಮರಸದ ಹನಿಗಳನ್ನು ಅಭಿಮಂತ್ರಿಸಲು 

ಜಂ ರ ರಾರ್‌್‌ 


ೀಮರಸದ ಹನಿಯು; ಪೃಥಿವೀಮ್‌ ಅನು ಚಸ್ಕಂದ-ಭೂಮಿಯನ್ನು 
ದ್ದಿತು; ದ್ಯಾ ಮ್‌ ಇಮಮ್‌ ಚ ಯೋನಿಮ್‌ ಅನು[ಚಸ ಸ್ಕಂದ]- ಈ 


4 
+ 
CL 
೨ 

ರ | 


wv 4 pS 
, ಅ 


ಬರೇ 2235235255 52352525252 52525252575 35252525252 52852525252525:35238 8:32:52 ಕಾಕುಶಕಾಕಕ್ಷಕ ಕಾಸ 


| 
ETE EEE TEE TEE EEE EEE EEE ET 


ತೈತ್ತಿರೀಯ ಸಂಹಿತಾ/೩-೧-೮/೯೫ 


ಅಂತರಿಕ್ಷರೂಪವಾದ ಎರಡನೆಯ ಸ್ಥಾ ನದಲ್ಲಿಯೂ ಬಿದ್ದಿತು. ಯಃ ಚ ಪೂರ್ವಃ- 
ಹಿಂದೆ ಹೇಳಿದಂತೆ ಭೂಲೋಕದಲ್ಲಿ ಯೂ, ಅಂತರಿಕ್ಚ ದಲ್ಲಿಯೂ; ತೃತೀಯಮ್‌ 
ಯೋನಿಮ್‌ ಅನು-ಮೂರನೆಯ ಸ್ಥಾನವಾದ ದ್ಯುಲೋಕರೂಪವಾದ ಅದಿತ್ಯಸ್ಥಾನ 
ದಲ್ಲಿಯೂ; ಸಂಚರಂತಮ್‌-ಸಂಚರಿಸುವ; ದ್ರಪ್ಸಮ್‌-ಸೋಮರಸದ ತುಂತುರು 
ಹನಿಯನ್ನು; ಅನು ಸಪ್ತ ಹೋತ್ರಾಉಳಿದ ಏಳು ದಿಕ್ಕುಗಳಲ್ಲಿಯೂ; ಜುಹೋಮಿ 
ಇಹೋಮ ಮಾಡಿದಂತೆ ಭಾವಿಸುತ್ತೇನೆ. 


ಸೋಮಾಭಿಷವವನ್ನು ಮಾಡಿದಾಗ ಮೊದಲು ನೆಲಕ್ಕೆ ಬೀಳುವ ಆಂಶುವನ್ನು ಅಭಿ 
ಮಂತ್ರಿಸಬೇಕು. 

ಎಲೈ! ಪ್ರಥಮಾಂಶುವೇ! ನೀನು ಪುತ್ರಸಂಪತ್ತು-ಧನಸಂಪತ್ತಿನೊಡನೆ ನನ್ನನ್ನು ಮತ್ತೆ 
ಹೊಂದಿರುವೆ. ನೀನು ನನ್ನ ಸಾಮರ್ಥ್ಯವನ್ನು ಕುಗ್ಗಿಸದಿರು ಎಂದು ಪ್ರಾರ್ಥಿಸುತ್ತಾನೆ. 
ಇದರಿಂದ ಅಂಶುವಿನಿಂದ ಒದಗಬಹುದಾದ ಅನರ್ಥಗಳನ್ನು ದೂರ ಮಾಡಿದಂತಾ 
ಗುತ್ತದೆ. ಈ ಮಂತ್ರಾಭಿಮಂತ್ರಣವೇ ಪರಿಹಾರವಾಗಿದೆ. 

ಹೋಮ ಮಾಡಿದ ಹವ್ಯವು "ಅಗ್ನೌ ಪ್ರಾಸ್ತಾಹುತಿಃ ಸಮ್ಯಗಾದಿತ್ಯಮುಪತಿಷ್ಠತೇ | 
ಆದಿತ್ಯಾಜ್ದಾಯತೇ ವೃಷ್ಟಿಃ ವೃಷ್ಟೇರನ್ನಂ ತತಃ ಪ್ರಜಾಃ |” ಎಂದು ಹೇಳಿರುವಂತೆ 
ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತದೆ. ಇಲ್ಲಿ ಸುತ್ತಲೂ ಹಾರಿದ ಸೋಮರಸ 
ಬಿಂದುವು ಮೂರು ಲೋಕಗಳಲ್ಲಿಯೂ ಸಂಚರಿಸಲಿ. ಹಾರಿದ ದಿಕ್ಕಿನಿಂದ ಬೇರೆಯ 
ಏಳು ದಿಕ್ಕುಗಳಲ್ಲಿಯೂ ಈ ಸೋಮರಸ ಬಿಂದುಗಳನ್ನು-ದೇವತೆಗಳನ್ನು ಉದ್ದೇಶಿಸಿ 
ಹೋಮವನ್ನು ಮಾಡಿದಂತೆ-ಭಾವಿಸುತ್ತೇನೆ. ಇವು ವ್ಯರ್ಥವಾಗದಿರಲಿ. ದೇವತೆಗ 
ಛನ್ನು ತೃಪ್ತಿ ಪಡಿಸಲಿ. ಲೋಕಕ್ಷೇಮವನ್ನು ಉಂಟು ಮಾಡಲಿ. 


ವಿನಿಯೋಗಸಂಗ್ರಹ 


'ನಿಗ್ರಾಭ್ಯಾದಿ ತೃಷನ್ನಂತಂ ನಿಗ್ರಾಭ್ಯಾಗ್ರಹಣೇ ಸತಿ | 
ಸ್ವಾಮಿನಂ ವಾಚಯೇತ್‌ ಸೋಮಂ ಮಂತ್ರಯೇತ ಹೃವೀವೃಧಮ್‌" ॥ 

'ಆ ಮಾಸ್ಕಾನಭಿಮಂತ್ರೋಂಶುಃ "ದ್ರಪ್ಪೋ ಬಿಂದುಂ ತು ಮಂತ್ರಯೇತ್‌ | 
ಚತ್ವಾರ ಏತೇ ಮಂತ್ರಾಃ ಸ್ಯುರಷ್ಟಮೇ ತ್ವನುವಾಕಕೇ ॥ 


ಅನುವಾಕದಲ್ಲಿ ರುವ ಮಂತ್ರಗಳ ಸಂಖ್ಯೆ-4 
ಹಜಳಖ೧ಣಖಹಯಂಖ೧ಣ 


॥ ನವಮೋನುವಾಕಃ ॥ 
| | 
ಯೋ ವೈ ದೇವಾನ್ನೇವಯಶಸೇನಾರ್ಪಯತಿ 
Il | 
ಮನುಷ್ಯಾನ್ಮನುಷ್ಯಯಶಸೇನ : 


I 
ಯಃ । ವೈ! ದೇವಾನ್‌ | ದೇವಯಶಸೇನೇತಿ ದೇವ-ಯಶಸೇಸ । ಅರ್ಪಯತಿ \ 


ಎಂಟನೆಯ ಅನುವಾಕದಲ್ಲಿ ಉಪಾಂಶುಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳು 
ಉಕ್ತವಾಗಿವೆ. ಈ ಒಂಬತ್ತನೆಯ ಅನುವಾಕದಲ್ಲಿ ಸವನಹೋಮಾದಿಮಂತ್ರಗಳು 
ಹೇಳಲ್ಪಡುತ್ತವೆ. ಮೊದಲು ಉಪಾಂಶ್ವಾದಿಧ್ವನಿವಿಧಿಯು ವಿಹಿತವಾಗಿದೆ. 


ಉಪಾಂಶು-ಉಪಬ್ದಿಸ್ವರವಿಧಿ;ಅರ್ಥವಾದ 


ಬ್ರಾಹ್ಮಣಭಾಗ ವಿವರಣೆ 


ಯಃ ವೈ ದೇವಾನ್‌ ಯಾವ ಯಜಮಾನನು ದೇವತೆಗಳನ್ನು 
ದೇವಯಶಸೇನ ಅರ್ಪಯತಿ ದೇವತೆಗಳ ಕೀರ್ತಿಯಿಂದ ಕೂಡಿಸುತ್ತಾನೆಯೋ 
ಮನುಷ್ಯಾನ್‌ ಮನುಷ್ಯಯಶ ಮನುಷ್ಯರನ್ನು ಮನುಷ್ಯರ ಕೀರ್ತೀಿಯಿಂದ 


ಸೇನ[ಅರ್ಪಯತಿ] ಕೂಡಿಸುತ್ತಾನೆಯೋ 


ಸೋಮಯಾಗದಲ್ಲಿ ಆಯಾ ಮಂತ್ರಗಳಿಂದ ಸೋಮರಸವನ್ನು ಹಿಡಿಯುವ 
ಪಾತ್ರೆಗಳು ಗ್ರಹಗಳು. ಅದರಲ್ಲಿ ಗ್ರಹಣ ಮಾಡುವಾಗ ವಿಶೇಷವಿಧಿಯು ಇಲ್ಲಿ 


ತೈತ್ತಿರೀಯ ಸಂಹಿತಾ/೩-೧-೯/೯೭ 


ದೇವಯಶಸ್ಯೇವ ದೇವೇಷು ಭವತಿ ಮನುಷ್ಯಯಶಸೀ 


| I I 
ಮನುಷ್ಯೇಷು ಯಾನ್ಹಾಚೀನಮಾಗ್ರಯಣಾದ್ದ ಹಾನ್ಸೃಹ್ಲೀ- 
ಮ್ಯಾಲ ಲ eT 


I I 
ಯಾತ್ತಾನುಪಾಗ್‌ಂಶು ಗೃಹ್ಲೀಯಾದ್ಯಾನೂರ್ಧ್ಯಾಗ್‌ಂ 


ಮನುಷ್ಯ-ಯಶಸೀ | ಮನುಷ್ಯೇಷು | ಯಾನ್‌ | ಪ್ರಾಚೀನಮ್‌ । ಆಗ್ರಯಣಾತ್‌ | ಗ್ರಹಾನ್‌ | 


| 
ಗೃಹ್ಟಿ ಯಾತ್‌ | ತಾನ್‌ | ಉಪಾಗ್‌ಂಶ್ವಿತ್ಯುಪ-ಅಗ್‌ಂಶು \ ಗೃಹ ಯಾತ್‌ | ಯಾನ್‌ | 


ಊರ್ಧ್ವಾನ್‌। 


(ಸ) ದೇವೇಷು ದೇವಯಶಸೀ ಅವನು ದೇವಲೋಕದಲ್ಲಿ ದೇವತೆಗಳ 


ಏವ ಭವತಿ ಕೀರ್ತಿಯನ್ನು ಹೊಂದಿದವನಾಗುತ್ತಾನೆ. 

ಮನುಷ್ಯಯಶಸೀ ಮನುಷ್ಯೇಷು ಮನುಷ್ಯರಲ್ಲಿ ಈ ಭೂಲೋಕದ ಜನರ 

(ಭವತಿ) ಒಳ್ಳೆಯ ಹೆಸರನ್ನೂ ಹೊಂದಿದವನಾಗು 
ತ್ತಾನೆ. 

ಯಾನ್‌ ಗ್ರಹಾನ್‌ ಯಾವ ಸೋಮಗ್ರಹಣಪಾತ್ರಗಳನ್ನು 

ಆಗ್ರಯಣಾತ್‌ ಪ್ರಾಚೀನಮ್‌ ಆಗ್ರಯಣಗ್ರಹಕ್ಕಿಂತ ಮೊದಲು ಗ್ರಹಿಸು 

ಗೃಹ್ಟೀಯಾತ್‌ ತ್ತಾನೆಯೋ 

ತಾನ್‌ ಉಪಾಗ್‌ಂಶು ಆ ಗ್ರಹಗಳನ್ನು *ಉಪಾಂಶುಸ್ವರದಿಂದ 

ಗೃಹ್ಲೀಯಾತ್‌ ಗ್ರಹಣ ಮಾಡಬೇಕು. 

ಯಾನ್‌ ಊರ್ಧ್ವಾನ್‌ ಆಗ್ರಯಣಗ್ರಹದ ಅನಂತರದಲ್ಲಿ ಯಾವ 


(ಗೃಹ್ಲೀಯಾತ್‌) ಗ್ರಹಗಳನ್ನು ಗ್ರಹಣ ಮಾಡುತ್ತಾನೆಯೋ 


* ಮತ್ತೊಬ್ಬರಿಗೆ ಕೇಳದಂತೆ ಹೇಳುವ ಸ್ವರ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೯೮ 


|| 
ರ್ಪಯತಿ ಮನುಷ್ಯಾನ್ಮನುಷ್ಯಯಶಸೆ ನ ದೇವಯಶಸೆ ಸೀವ 


| 
ದೇವೇಷು ಭವತಿ ಮನುಷ್ಯಯಶಸೀ ಮನುಷ್ಯೇ- 


| | 
ತಾನ್‌ | ಉಪಬ್ಬಿಮತ ಇತ್ಯುಪಬ್ಬಿ-ಮತಃ | ದೇವಾನ್‌ | ಏವ | ತತ್‌ | 


ದೇವಯಶಸೇನೇತಿ ದೇವ-ಯಶಸೇನ | ಅರ್ಪಯತಿ | ಮನುಷ್ಯಾನ್‌ 


ಏವ। ದೇವೇಷು ಭವತಿ ! ಮನುಷ್ಯಯಶಸೀತಿ ಮನುಷ್ಯ-ಯಶಸೀ | ಮನುಷ್ಯೇಷು | 


| ತಾನ್‌ ಉಪಬ್ಲಿಮತಃ ಆ ಗ್ರಹಗಳನ್ನು *ಉಪಬ್ಬಿಸ್ತರದಿಂದ ಹೇಳ 
(ಗೃಹ್ಣೀಯಾತ್‌) ಬೇಕು. | 

ತತ್‌ ದೇವಾನ್‌ ಏವ ಅದರಿಂದ ದೇವತೆಗಳನ್ನೇ ದೇವತೆಗಳ 
ದೇವಯಶಸೇನ ಅರ್ಪಯತಿ ಕೀರ್ತಿಯಿಂದ ಹೊಂದಿಸುತ್ತಾನೆ. 
ಮನುಷ್ಯಾನ್‌ ಮನುಷ್ಯಯಶಸೇನ ಮನುಷ್ಯರನ್ನು ಮನುಷ್ಯಕೀರ್ತಿಯಿಂದ 
(ಅರ್ಪಯತಿ) ಹೊಂದಿಸುತ್ತಾನೆ. 

ದೇವೇಷು ದೇವಯಶಸೀ [ಅದರಿಂದ]ದೇವಲೋಕದಲ್ಲಿ ದೇವತೆಗಳ 
| ಏವ ಭವತಿ ಕೀರ್ತಿಯನ್ನು ಹೊಂದಿದವನಾಗುತ್ತಾನೆ. 
ಮನುಷ್ಯೇಷು ಮನುಷ್ಯರಲ್ಲಿ ಈ ಭೂಲೋಕದ ಜನರ 
ಮನುಷ್ಯಯಶಸೀ (ಭವತಿ) ಒಳ್ಳೆಯ ಹೆಸರನ್ನು ಹೊಂದಿದವನಾಗುತ್ತಾನೆ. 


 ಆಗ್ರಯಣಗ್ರಹಕ್ಕಿಂತ ಮೊದಲು ಮಾಡುವ ಗ್ರಹಣಗಳು ಉಪಾಂಶುಸ ಕ್ವರದಿಂದಲೂ, 
| ಅನಂತರ ಮಾಡುವ ಗ್ರಹಣಗಳು ಉಪಬ್ಬಿಸ್ವರದಿಂದಲೂ ಮಾಡಲ ಡಬೇಕು. ಇದು 
| ಇಲ್ಲಿನ ವಿಧಿ. ಉಪಾಂಶು-ಮೆಲ್ಲನೆ ತನಗೆ: ಮಾತ್ರ ಕೇಳುವಂತೆ; 


ಸೇ ಸಮೀಪದಲ್ಲಿರುವವರಿಗೆ ಸ _ಲ್ಬಮಟ್ಟಿಗೆ ಕೇಳುವ ಸ್ನ ರ. 


ತೈತ್ತಿರೀಯ ಸಂಹಿತಾ/೩-೧-೯/೯೯ 


| I | 
ವಿಶ್ವಶಂಭೂಃ | ಸ ವಃ ಪಾವಕೋ ದ್ರವಿಣಂ ದಧಾತ್ವಾ 


[ದಧಾತು (೨೬)ಆಯುಷ್ಠ] ಯುಷ್ಮಂತಸ್ಸಹಭಕ್ಷಾಃ ಸ್ಯಾಮ | 


| 
ಅಗ್ನಿಃ | ಪಾತಸವನ ಇತಿ ಪಾತಃ -ಸವನೇ । ಪಾತು | ಅಸ್ಮಾನ್‌ | ವೈಶ್ವಾನರಃ 


ಷ್‌ ಆ. NM “ಖೆ 


ಮಹಿನಾ। ವಿಶ್ವಶಂಭೂರಿತಿ ವಿಶ್ವ-ಶಂಭೂಃ ॥ ಸಃ । ನಃ । ಪಾವಕಃ | ದ್ರವಿಣಮ್‌ 


| I 
ದಧಾತು 1(೨೬)। ಆಯುಷ್ಮಂತಃ । ಸಹಭಕ್ಷಾ ಇತಿ ಸಹ-ಭಕ್ಷಾಃ | ಸ್ಯಾಮ ॥ 
ವಿನಿಯೋಗ 


ಪ್ರಾತಃಸವನವು ಮುಗಿದಾಗ ಮಾಡುವ 
ಸವನಹೋಮವನ್ನು ಮಾಡಲು. 


ಮಂತ್ರ 
ಅಗ್ನಿಃ ಪ್ರಾತಸ್ಸವನೇ...ಸ್ಯಾಮ॥ 


*ಪ್ರಾತಸ್ಸವನೇ=-ಪ್ರಾತಃಸವನದಲ್ಲಿ; ಅಗ್ನಿಃ ಅಸ್ಮಾನ್‌ ಪಾತು-ಅಗ್ನಿಯು ನಮ್ಮನ್ನು 
ಕಾಪಾಡಲಿ. ವೈ ಶ್ವಾ 'ಸರಃ-ಮಾನವರೆಲ್ಲ po ಸ್ವಾಮಿಯಾದ; ಮಹಿನಾ-ತನ್ನ 
ಜೂ ವಿಶ ಶಿ ಶಂಭೂಃ =ವಿಶ್ವಕ್ಕೆ 'ಸಿಖವನ್ನುಂಟುಮಾಡುವ; ಸಃ ಪಾವಕಃ- 
ಎಲ್ಲವನ್ನೂ ಶುದ್ಧಿ ಗೊಳಿಸುವ ಆ ಆಗ್ನಿ ದೇವನು; "ನಃ ದ್ರವಿಣಮ್‌ ದಧಾತುಎ 
ನಮಗೆ ಧನವನ್ನು ಕೊಡಲಿ. [ನಾವು] ಆಯುಷ್ಕಂತಃನಆಯುಸ್ಸನ್ನು ಹೊಂದಿದವ 
ರಾಗಿ; ಸಹಭಕ್ಷಾಃ ಸಾ )ಮನಸೋಮಭಕ್ಷಣ ಮಾಡುವವರೊಡನೆ ಸೇರಿಕೊಂಡವ 
ರಾಗಿ ಇರೋಣ. 
ಉಪಬ್ದಿ-ಸಮೀಪದಲ್ಲಿ ರುವವರಿಗೆ ಸ್ವಲ್ಪ ಮಟ್ಟಿಗೆ ಕೇಳುವಂತೆ-ಹೀಗೆ ಹೇಳಬೇಕು. 
ಹೀಗೆ ಹೇಳುವುದರಿಂದ 'ಜೇವಲೋಕ-ಭೂಲೋಕದ ಕೀರ್ತಿಯನ್ನು ಹೊಂದುವನು. 
ಅಗ್ನಿದೇವನು ಮಾನವರೆಲ್ಲರಿಗೆ ಸ್ವಾಮಿಯಾಗಿದ್ದಾನೆ. ಆತನು ಎಲ್ಲರಿಗೂ ಸುಖ 
ವನ್ನುಂಟುಮಾಡುವ ಮಹಿಮೆಯುಳ್ಳವನು. ಎಲ್ಲ ವನ್ನೂ ಶುದ್ಧಿ ಗೊಳಿಸುವ ಪಾವಕನು. 
ಅಂತಹ ಅಗ್ನಿದೇವನು ಪ್ರಾತಃಸವನದಲ್ಲಿ ನಮ್ಮನ್ನು ಕಾಪಾಡಲಿ. ಶುದ್ಧಿಗೊಳಿಸಲಿ. 
ನಮಗೆ ಧನವನ್ನು ಕೊಡಲಿ. ಆತನ ಅನುಗ್ರಹದಿಂದ ನಾವು ಯಾಗಾದಿಗಳನ್ನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೦೦ 


I I | I 
ನ ಜಹ್ಯುಃ | ಆಯುಷ್ಮಂತಃ ಪ್ರಿಯಮೇಷಾಂ ವದಂತೋ ವಯಂ 
|. | 
ಡೇವಾನಾಗ್‌ಂ ಸುಮತೌ ಸ್ಯಾಮ 
ವಿಶ್ವೇ ದೇವಾಃ ಮರುತಃ |`ಇಂದ್ರಃ ಅಸ್ಮಾನ್‌ ಅಸ್ಮಿನ್ನ್‌ | ದ್ವಿತೀಯೇ 


ಕ | 
ಸವನೇ । ನ । ಜಹ್ಯುಃ ॥ ಆಯುಷ್ಕಂತಃ । ಪ್ರಿಯಮ್‌ । ಏಷಾಮ್‌ । ವದೆಂತಃ | 


|| [ 
ವಯಮ್‌ | ದೇವಾನಾಮ್‌ | ಸುಮತಾವಿತಿ ಸು-ಮತೌ। ಸ್ಯಾಮ Wl 


ಮಂತ್ರ | ವಿನಿಯೋಗ 


ವಿಶೆ e ದೇವಾಃ... 


ೈ ಸ್ಯಾಮ ॥ ಮಾಧ್ಯ ೦ದಿನಸವನಹೋಮಮಂತ್ರ. 


* ಮರುತಃ-ಮರುದ್ದೇವತೆಗಳೂ; ಇಂದ್ರಃ ಇಇಂದ್ರದೇವನೂ: ವಿಶ್ವೇ ದೇವಾಃ 
ಈ ಎಲ್ಲಾ ಗೇವತೆಗಳೂ/ವಿಶ್ವೆ ೀದೇವರೂ; ಅಸಾ ನ್‌-ನಮ್ಮನ್ನು; ಅಸಿ ನ್‌ ದ್ವಿತೀಯೇ 
ಸವನೇ- ಠಃ ಮಾಧ್ಯ ದಿನಸವನದಲ್ಲಿ; ನ ಜಹ್ಯುಃ-ಕ್ಕೈ ಬಿಡದಿರಲಿ. ಏಷಾಮ್‌ 
ಪ್ರಿಯಮ್‌- ಈ ದೇವತೆಗಳ ಪ್ರಿಯವಾದ [ಸೊ ತ್ರವನ್ನು ವದಂತಃ-ಹೇಳುತಿ ರುವ; 
ವಯಮ್‌ -ನಾವು; ಆಯುಷ್ಮಂತಃ-ದೀರ್ಫಾಯುಷ್ಕಂತರಾಗಿ ದೇವಾನಾಮ್‌- 
ದೇವತೆಗಳ; ಸುಮತೌಎಒಳ್ಳೆಯ ಅನುಗ್ರಹಬುದ್ದಿಯಲ್ಲಿ ಸ್ಯಾಮ-ಇರೋಣ. 


ಅನುಷ್ಠಿಸುತ್ತಾ ಉತ್ತಮವಾದ ಅನ್ನವನ್ನು/ಸೋಮಭಕ್ಷವನ್ನು ನೀಡುತ್ತಾ ದೀರ್ಫಾ 
ಯುಷ್ಮಂತರಾಗಿ ಬಾಳುವಂತಾಗಲಿ. ಮರುದ್ದೇವತೆಗಳೂ, ಇಂದ್ರನೇ ಮೊದಲಾದ 
ಸಮಸ್ತದೇವತೆಗಳೂ ಈ ಮಾಧ್ಯಂದಿನಸವನದಲ್ಲಿ ಲ್ಲಿ ನಮ್ಮನ್ನು ಕೈ ಬಿಡದೆ ಕಾಪಾಡಲಿ. 
ದೇವತೆಗಳಿಗೆ ಪ್ರಿಯವಾದ ಸೊ ೀತ್ರಗಳನ್ನು ಹೇಳುತಿ ಶಿರುವ ತ ದೀರ್ಫಾಯುಷ್ಮಂತ 
ರಾಗಿ ದೇವತೆಗಳ ಅನುಗ್ರಹಬುದ್ಧಿಗೆ ಪಾತ್ರರಾಗಿ ಇರೋಣ. 


ತೈತ್ತಿರೀಯ ಸಂಹಿತಾ/೩-೧-೯/೧೦೧ 


ಚಮಸಮೈರಯಂತ | ತೇ ಸೌಧನ್ಸನಾಸ್ಸುವರಾನಶಾನಾ 


ಷ್ಟಿ೦ಂ ನೋ ಅಭಿ ವಸೀಯೋ ನಯಂತು। 


| 
9 
'ಸಿಎತಿಪಿ 


| 
ಇದಮ್‌ । ತೃತೀಯಮ್‌ | ಸವನಮ್‌ | ಕವೀನಾಮ್‌ | ಯತೇನ | ಯೇ! 


ಚಮಸಮ್‌ ಐರಯಂತ 1 ತೇ | ಸೌಧನ್ವನಾಃ ಸುವಃ | ಆನಶಾನಾಃ | 


I 
ಸ್ವಿಷ್ಟಿಮಿತಿ ಸು-ಇಷ್ಟಿಮ್‌ । ನಃ । ಅಭೀತಿ | ವಸೀಯಃ | ನಯಂತು॥ 


ಟೆ 
ಮಂತ್ರ ವಿನಿಯೋಗ 
ಇದಂ...ನೆಯಂತು ॥ ತೃತೀಯಸವನಹೋಮಮಂತ್ರ. 


*-ಯೇಇಯಾವ ದೇವತೆಗಳು; ಯತೇನ-ಸತ್ಯ ದಿಂದ; ಚಮಸಮ್‌-[ದೇವತೆ 
ಗಳಿಗೆ ಸೋಮರಸವನ್ನು ಸಮರ್ಪಿಸುವ] ಚಮಸ ಸಸಮೂಹವನ್ನು; ಐರಯಂತ- 
ಪ್ರೇರಿಸಿದರೋ; ತೇಣ ಎಲೆ: ಸುವಃ ಆನಶಾನಾಃ -[ಪುಣ್ಯಕರ್ಮಗಳಿಂದ] ಸ್ವರ್ಗ 
ವನ್ನು ವ್ಯಾಪಿಸುವ; ಸೌಧನ್ವ ನಾಃ=-ಇಂದ್ರನಿಗೆ ಸಂಬಂಧಿಸಿದ ಯಭುಗಳು; 
ಕವೀನಾಮ್‌-ವಿದಾ ೦ಸರಾದ "ಭತ್ತಿಜರ; ಇದಮ್‌ ತೃತೀಯಮ್‌ ಸವನಮ್‌ 
=ಈ ತೃತೀಯಸವನಯಾಗವನ್ನು; ನೋೀಯಃವಸರ್ವವಸು ದ ಪರಿಪೂರ್ಣವನ್ನಾಗಿ 
[ಮಾಡಿ]: ಸ್ವಿಷ್ಟಿಮ್‌-ಒಳ್ಳೆಯ 'ಯಾಗವನ್ನು; ನಃ ಅಭಿನಯಂತು- ನಮಗೆ 
ಎದುರಾಗಿ ತರಲಿ/ನಮ್ಮ ಯಾಗವನ್ನು ಒಳ್ಳೆಯದನ್ನಾಗಿ ಮಾಡಲಿ. 


ಯಾರು ಸೋಮಾಹುತಿಗಾಗಿ ಚಮಸಸಮೂಹವನ್ನು ಸತ್ಯವಾದ ಚಿಂತನೆಯಿಂದ 
ಪ್ರೇರಿಸಿದರೋ ಅವರು ವಿದ್ವಾಂಸರಾದ ಯತ್ತಿಜರು ನೆರವೇರಿಸಿರುವ ಈ 
ತೃತೀಯಸವನಯಾಗವನ್ನು ಸರ್ವಾಂಗಪರಿಪೂರ್ಣವನ್ನಾಗಿ ಮಾಡಲಿ. ಆ 
ಪ್ರಸಿದ್ಧ ರಾದ, ಇಂದ್ರಸಂಬಂಧಿಗಳಾದ, ತಮ್ಮ ಪುಣ್ಯಕಾರ್ಯಗಳಿಂದ ಸ್ವರ್ಗವನ್ನು 
ವ್ಯಾಪಿಸಿರುವ ಯಭುಗಳು ನಮ್ಮ ಈ ಯಾಗವನ್ನು ಸರ್ವವಸ್ತು ಪರಿಪೂರ್ಣವನ್ನಾಗಿ 
ಮಾಡಿ ಇದನ್ನು ಒಳ್ಳೆಯ ಯಾಗವನ್ನಾಗಿ ಮಾಡಿ ನಮಗೆ ತಂದುಕೊಡಲಿ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೦೨ 


I 
ಆಯತನವತೀರ್ವಾ ಅನ್ಯಾ ಆಹುತಯೋ ಹೂಯಂತೇಇಂವಾ 


I I I | 
ಯತನಾ ಅನ್ಯಾ ಯಾ ಆಘಾರವತೀಸ್ತಾ ಆಯತನವತೀರ್ಯಾ 


\ 
[..ವತೀರ್ಯಾಃ(೨೭)ಸೌಮ್ಯಾ]ಸ್ಸೌಮ್ಯಾಸ್ತಾ ಅನಾಯತನಾ 


(ರ 
ಅಯತನವತೀರಿತ್ಯಾಯತನ-ವತೀಃ | ವೈ। ಅನ್ಯಾಃ । ಆಹುತಯ ಇತ್ಯಾ-ಹುತಯಃ | 
I | 
ಹೂಯಂತೇ | ಅನಾಯತನಾ ಇತ್ಯನಾ-ಯತನಾಃ | ಅನ್ಯಾಃ | ಯಾಃ । ಆಘಾರವತೀ 
I I | 
ರಿತ್ಕಾಘಾರ-ವತೀಃ | ತಾಃ | ಆಯತನವತೀರಿತ್ಯಾಯತನ-ವತೀಃ । ಯಾಃ । (೨೭) | 


ಲ್ಯ 
ಸೌಮ್ಯಾಃ | ತಾಃ | ಅನಾಯತನಾ ಇತ್ಯನಾ-ಯತನಾಃ \ 


ಆಘಾರವಿಧಿಗಾಗಿ ಬ್ರಾಹ್ಮಣ 


ಆಯತನವತೀಃ ಅನ್ಯಾಃ ಸ್ಥಾನವ್ರಳ್ಳವುಗಳಾಗಿ ಕೆಲವು ಪ್ರರೋಡಾಶಾದ್ಯಾ ಹು 
ಆಹುತಯಃ ಜಯಂತ ವೈ ತಿಗಳು ಹೋಮ ಮಾಡಲ್ಪಡುತ ತ್ರವೆಯಷ್ಟೆ. 

ಅನ್ಯಾಃ ಅನಾಯತನಾಃ ಬೇರೆಯ ಕೆಲವು ಆಹುತಿಗಳು ಸ್ಥಾನವಿಲ್ಲ ) ದವುಗಳು. 
ಯಾಃ ಆಘಾರವತೀಃ ಯಾವ ಆಹುತಿಗಳು ಆಫಾರವುಳ್ಳವುಗಳೋ 

ತಾಃ ಆಯತನವತೀಃ ಅವುಗಳು ಸಾ ನವುಳ್ಳವುಗಳು. 

ಯಾಃ ಸೌಮ್ಯಾಃ ಯಾವುವು ಸೋಮಾಹುತಿಗಳೋ 

ತಾಃ ಅನಾಯತನಾಃ ಅವುಗಳು ಸ್ಥಾ ನವಿಲ್ಲದವುಗಳು. 


ಈ ಮೂರು ಸವನಹೋಮಗಳನ್ನು ಆಯಾ ಸವನಗಳು ಮುಗಿದ ಮೇಲೆ 
ಮಾಡಬೇಕೆಂದು ಆಪಸ್ತಂಬರು ಹೇಳಿರುತ್ತಾರೆ. ಭಟ್ಟಭಾಸ್ಕರರು ಈ 
ಸ್ರುವಾಹುತಿಗಳನ್ನು ಬಹಿಷ್ಟವಮಾನ, ಮಾಧ್ಯಂದಿನಪವಮಾನ, ಆರ್ಭವ 
ಪವಮಾನಗಳ ಆರಂಭದಲ್ಲಿ ಮಾಡಬೇಕೆಂದು ಹೇಳಿರುತ್ತಾರೆ. 


ತೈತ್ತಿರೀಯ ಸಂಹಿತಾ/೩-೧-೯/೧೦೩ 


| | I | | 
ಐಂದ್ರವಾಯವಮಾದಾಯಾ**ಘಾರಮಾಘಾರಯೇ 


ದಧ್ವರೋ ಯಜ್ಞೋತಯಮಸ್ತು ದೇವಾ ಓಷಧೀಭ್ಯಃ 


ಪಶವೇ ನೋ ಜನಾಯ 


| Il [ 
ಐಂದ್ರವಾಯವಮಿತ್ಕೃಂದ್ರ-ವಾಯವಮ್‌ ಆದಾಯೇತ್ಯಾ-ದಾಯ | ಆಫಾರ 


|| | 
ಮಿತ್ಯಾ-ಘಾರಮ್‌ | ಏತಿ । ಘಾರಯೇತ್‌ ಅಧ್ವರಃ ಯಜ್ಞ; ಅಯಮ್‌ ಅಸ್ತು । 


| 
ದೇವಾಃ । ಓಷಧೀಭ್ಯ ಇತ್ಯೋಷಧಿ-ಭ್ಯಃ । ಪಶವೇ । ನಃ ಜನಾಯ | 


ಪರಿಪ್ಲವೆಯಿಂದ ಆಘಾರಹೋಮವಿಧಿ. 


ಐಂದ್ರವಾಯವಮ್‌ ಐಂದ್ರವಾಯವಗ್ರಹದ ಸೋಮರಸವನ್ನು ತೆಗೆದು 


ಆದಾಯ ಕೊಂಡು [ಎಡಗೈಯಲ್ಲಿ ಇಟ್ಟುಕೊಂಡು ಬಲಗೈಯಲ್ಲಿ 
| ರುವ *ಪರಿಪ್ಲವಾಪಾತ್ರೆಯಿಂದ] 

ಆಘಾರಮ್‌ [ನೈರ್‌ಯತ್ಯದಿಂದ ಈಶಾನ್ಯದವರೆಗೆ ಸೋಮರಸ 

ಆಘಾರಯೇತ್‌ ವನ್ನು) ಧಾರೆಯಾಗಿ ಹೋಮ ಮಾಡಬೇಕು. [ವಿಧಿ] 


ಮಂತ್ರ ವಿನಿಯೋಗ 


ಅಧ್ವರಃ...ಸೋಮ \l ಆಘಾರಹೋಮವನ್ನು ಮಾಡಲು 


3 ದೇವಾಃ-ದೇವತೆಗಳೇ! ಅಯಮ್‌ ಯಜ್ಞ್ಯ-ಈ ಯಜ್ಞವು; ಓಷಧೀಭ್ಯಃ- 


ಸಸ್ಯವರ್ಗಕ್ಕೂ; ನಃ-ನಮ್ಮ; ಪಶವೇ-ಗವಾದಿಪಶುಗಳಿಗೂ; ಜನಾಯ-ಪುತ್ರಾದಿ 
ಪ್ರಜೆಗಳಿಗೂ; 


* ಹೋಮಸಾಧನವಾದ ಮರದ ಪಾತ್ರೆ. 


` ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೦೪ 


I || I 
ವಿಶ್ವಸ್ಥೈ ಭೂತಾಯಾಧ್ವರೋಜಸಿ ಸ ಪಿನ್ವಸ್ವ. 


ಫೃತವದ್ದೇವ ಸೋಮೇತಿ ಸೌಮ್ಯಾ ಏವ 


ಸ 
ತದಾಹುತೀರಾಯತನವತೀಃ ಕರೋತ್ಕಾ- 


| I | 
ವಿಶ್ವಸ್ಥ | ಭೂತಾಯ | ಆಧ್ವರಃ ಅಸಿ | ಸಃ | ಪಿನ್ವಸ್ವ ಫೃತವದಿತಿ ಫೃತ-ವತ್‌ 


| 
ದೇವ । ಸೋಮ । ಇತಿ | ಸೌಮ್ಯಾಃ | ಏವ | ತತ್‌ | ಆಹುತೀರಿತ್ಕಾ-ಹುತೀಃ 
[ 
ಆಯತನವತೀರಿತ್ಕಾಯತನ-ವತೀಃ | ಕರೋತಿ | 


ವಿಶ್ಮಸ್ಥೈ ಭೂತಾಯ-ಸವಸ್ತಪ್ರಾಣಿಗಳಿಗೂ; ಅಧ್ವರಃ-ಹಿಂಸಾರಹಿತವಾಗಿ; ಅಸ್ತು- 
ಆಗಲಿ; [ಅಧ್ವ ರ=ಓ! ಯಜ ಸವೇ! ಓ! ಸೋಮವೇ!] ಆಧ್ವ ರಃ ಅಸಿ-ನೀನು ಅಧ್ವ ರನೆಂದು 
[ಹಿಂಸೆ ಸಬ ಇರುವವನೆಂದು] ಪ್ರಸಿದ್ದನಾಗಿ ಇರುವೆ; ದೇವ ಹೋಮ್‌ 
ಸೋಮದೇವನೇ! ಸಃ ತ್ವಮ್‌-ಅಂತಹ ನೀನು; ಘಫೃತವತ್‌-ತುಪ್ಪದಂತೆ/ನೀರಿನಂತೆ 
ಇರುವ; ಪಿನ್ವಸ್ವ- -ಸೋಮರಸದಿಂದ ತೃಪ್ತನಾಗಿ ನಮ್ಮನ್ನು] ತೃಪ್ತಿಪಡಿಸು. ಇತಿ- ಹೀಗೆ 
[ಹೋಮವನ್ನು ಮಾಡಬೇಕು] 


ಆಘಾರಹೋಮದ ಫಲದ ಪ್ರಶಂಸೆ 
ಬ್ರಾಹ್ಮಣಭಾಗ ವಿವರಣೆ 
ತತ್‌ ಸೌಮ್ಯಾಃ ಏವ ಆ ಆಘಾರಹೋಮದಿಂದ ಸೋಮಾಹುತಿಗ 
ಆಹುತೀಃ ಆಯತನವತೀಃ ಳನ್ನೂ ಸ್ಥಾ ನವುಳ್ಳವುಗಳನ್ನಾಗಿ ಮಾಡುತ್ತಾನೆ. 
ಕರೋತಿ 


ಆಫಘಾರಹೋಮದ ವಿಧಿಗಾಗಿ ಇದು ಉಪೋದ್ಭಾ_ತವಾಗಿದೆ. ಕೆಲವು ಆಹುತಿಗಳು 
ಸ್ಥಾ ನವುಳ್ಳವುಗಳು. ಕೆಲವು ಹೋಮಗಳು ಸ್ಥಾ ನವಿಲ್ಲದವುಗಳಾಗಿವೆ. ಆಘಾರದ ಅನಂತರ 
ಮಾಡುವ ಹೋಮಗಳಿಗೆ ಕ್ಷೃಪ್ತವಾದ ಸ್ಥಾನವ್ರ ಇದೆ. ಆಘಾರವಿಲ್ಲದ ಸೋಮಾ 
ಹುತಿಗಳು ಸ್ಥಾ ನವಿಲ್ಲದವುಗಳಾಗಿವೆ. ಐಂದ್ರವಾಯವಗ್ರಹದ ಸೋಮರಸವನ್ನು 


ತೈತ್ತಿರೀಯ ಸಂಹಿತಾ/೩-೧-೯/೧೦೫ 


| 
ಯತನವಾನೃವತಿ ಯ ಏವಂ ವೇದಾಥೋ ದ್ಯಾವಾಪೃಥಿವೀ 


| I 
ಏವ ಫೃತೇನ ವ್ಯನತ್ತಿ ತೇ ವ್ಯತ್ತೇ ಉಪಜೀವನೀಯೇ 


I 
ಭವತ ಉಪಜೀವನೀಯೋ ಭವತಿ ಯ ಏವಂ ವೇದೈ- 
CET ಸಾಸ ವಾವ ಷದ | I I 
ಆಯತನವಾನಿತ್ಯಾಯತನ-ವಾನ್‌ । ಭವತಿ । ಯಃ । ಏವಮ್‌ । ವೇದ । ಅಥೋ ಇತಿ! 


| | 
ದ್ಯಾವಾಪೃಥಿವೀ ಇತಿ ದ್ಯಾವಾ-ಪೃಥಿವೀ | ಏವ! ಘೃತೇನ। ವೀತಿ । ಉತತ್ತಿ | ತೇ ಇತಿ | 


` | Il 
ವು ತೇ ಇತಿ ವಿ-ಉತ್ತೇ | ಉಪಜೀವನೀಯೇ ಇತ್ಯುಪ-ಜೀವನೀಯೇ । ಭವತಃ । 


ಉಪಜೀವನೀಯ ಇತ್ಯುಪ-ಜೀವನೀಯಃ | ಭವತಿ | ಯಃ। ಏವಮ್‌ ವೇದ 

ಆಯತನವಾನ್‌ ಭವತಿ ಯಃ ಯಾವನು ಹೀಗೆ ತಿಳಿದಿರುತ್ತಾನೆಯೋ ಅವನೂ 

ಏವಮ್‌ ವೇದ ಒಳ್ಳೆಯ ಸ್ಥಾನವನ್ನು ಪಡೆದವನಾಗಿರುತ್ತಾನೆ. 

ಅಥೋ ದ್ಯಾವಾಪೃಥಿವೀ ಏವ ಮತ್ತು ದ್ಯುಲೋಕ-ಭೂಲೋಕಗಳನ್ನೇ 

ಘೃತೇನ ವ್ಯ್ಯನತ್ತಿ ತುಪ್ಪದಂತೆ ಇರುವ ಸೋಮರಸದಿಂದ ಚೆನ್ನಾಗಿ 
ತೋಯಿಸಿ ತೃಪ್ತವಾಗುವಂತೆ ಮಾಡುತ್ತಾನೆ. 

ತೇ ವ್ಯತ್ತೇ ಆ ಭೂಲೋಕ-ಸ್ವರ್ಗಗಳು ಚೆನ್ನಾಗಿ ತೋಯಿ 
ಸಲ್ಪಟ್ಟವುಗಳಾಗಿ 

ಉಪಜೀವನೀಯೇ ಭವತಃ ಆಶ್ರಯಿಸಿ ಜೀವಿಸಲು ಯೋಗ್ಯವಾದವುಗಳಾಗಿ 
ಆಗುತ್ತವೆ. 

ಯಃ ಏವಮ್‌ ವೇದ ಹೀಗೆ ಯಾವನು ತಿಳಿದಿರುವನೋ ಅವನೂ 

ಉಪಜೀವನೀಯಃ ಭವತಿ ಬೇರೆಯವರಿಗೆ ಜೀವನಾಶ್ರಯನಾಗುತ್ತಾನೆ. 


ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿರುವ ಪರಿಪ್ಲವಾಪಾತ್ರೆಯಿಂದ ನೈರ್‌ಯತ್ಯ 
ದಿಂದ ಈಶಾನ್ಯದವರೆಗೆ ಆಫಾರಹೋಮವನ್ನು ಮಾಡಬೇಕು. 
ಹೇ! ದೇವತೆಗಳೇ! ಈ ಯಜ್ಞವು ಸಮಸ್ತರಿಗೂ ಹಿಂಸಾರಹಿತವಾಗಿರಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೦೬ - 


- I 
-ಷ ತೇ ರುದ್ರ ಭಾಗೋ ಯಂ ನಿರಯಾಚಥಾಸ್ತಂ 


ಜುಷಸ್ವ ವಿದೇರ್ಗೌಪತ್ಕಗ್‌ಂ ರಾಯಸ್ಟೋಷಗ್‌ಂ 


| I I 
ಸುವೀರ್ಯಗ್‌ಂ ಸಂವಥ್ಸರೀಣಾಗ್‌ಂ ಸ್ವಸ್ತಿಮ್‌ ॥ 


I I 
ಏಷಃ | ತೇ । ರುದ್ರ । ಭಾಗಃ । ಯಮ್‌ | ನಿರಯಾಚಥಾ ಇತಿ ನೀ-ಅಯಾಚಥಾಃ 


ತಮ್‌ । ಜುಷಸ್ವ । ವಿದೇಃ । ಗೌಪತ್ಯಮ್‌ | ರಾಯ: । ಪೋಷಮ್‌ । ಸುವೀರ್ಯಮಿತಿ 


I I 
ಸು-ವೀರ್ಯಮ್‌ | ಸಂವಥ್ಗರೀಣಾಮಿತಿ ಸಂ-ವಥ್ಸರೀಣಾಮ್‌ | ಸ್ಪಸ್ತಿಮ್‌ ॥ 


ಮಂತ್ರ ವಿನಿಯೋಗ 
ಏಷ...ಸ್ವಸ್ತಿಮ್‌ I ಮಂಥಿಸಂಸ್ರಾವಹೋಮವನ್ನು ಮಾಡಲು 


-ರುದ್ರ-ರುದ್ರದೇವನೇ! ಯಮ್‌ ನಿರಯಾಚಥಾಃ-ಯಾವ ಭಾಗವನ್ನು ದೇವತೆ 
ಗಳಿಂದ ಬೇರೆಯಾಗಿ ಕೇಳಿ ಪಡೆದೆಯೋ; ಏಷಃ ತೇ ಭಾಗಃಎಇದು ನಿನ್ನ ಭಾಗವಾ 
ಗಿದೆ; ತಮ್‌ ಜುಷಸ್ವ-ಅದನ್ನು ಸೇವಿಸಿ ತೃಪ್ತನಾಗು; [ನೀನು] ಗೌಪತ್ಯಮ್‌- 
ಗೋರಕ್ಷಣೆಯನ್ನೂ/ಗೋಸ್ವಾಮಿತ್ವವನ್ನೂ ' ರಾಯಃ ಪೋಷಮ್‌-ಧನಸಮೃದ್ಧಿ 
ಯನ್ನೂ; ಸುವೀರ್ಯಮ್‌ಎಒಳ್ಳೆಯ ಪುತ್ರರನ್ನೂ; ಸಂವಧ್ಲರೀಣಾಮ್‌ ಸ್ವಸ್ತಿಮ್‌- 
ಸಂವತ್ಸರದಲ್ಲಿ ಬೆಳೆಯುವ ಸಸ್ಯಗಳ/ಸಂವತ್ಸರ ಕಾಲವಿರುವ ಅಭಿವೃದ್ದಿಯನ್ನೂ/ 
ಯೋಗಕ್ಷೇಮವನ್ನೂ; ವಿದೇಃ-ತಿಳಿದವನಾಗಿದ್ದೀಯೆ.[ಅದೆಲ್ಲವನ್ನೂ ಅನುಗ್ರಹಿಸು] 


ಹೇ! ಸೋಮನೇ! ಯಜ್ಞವು ಅಧ್ವರವೆಂದು ಪ್ರಸಿದ್ಧವಾಗಿದೆ. ನೀನು ಸೋಮರಸದಿಂದ 
ತೃಪ್ತಿಪಟ್ಟು ನಮ್ಮನ್ನೂ ತೃಪ್ತಿಪಡಿಸು. 

ಈ ಮಂತ್ರದಿಂದ ಆಘಾರಹೋಮವನ್ನು ಅನುಷ್ಠಿಸಬೇಕು. ಈ ಮಂತ್ರದಿಂದ- 
"ತಸ್ಮಾತ್‌ ಯಜ್ಞೇ ವಧೋಂವಧಃ' ಎಂದು ಯಜ್ಞಕ್ಕೆ ಇರುವ ಅಧ್ವರ ಎಂಬ' 
ಹೆಸರನ್ನು-ಸಮರ್ಥಿಸಿರುತ್ತಾರೆ. | 


ತೈತ್ತಿರೀಯ ಸಂಹಿತಾ/೩-೧-೯/೧೦೭ 


1 | 
ಮನುಃ ಪುತ್ರೇಭ್ಯೋ ದಾಯಂ ವ್ಯಭಜಥ್ಸ 


| I I I 
ನಾಭಾನೇದಿಷ್ಠಂ ಬ್ರಹ್ಮಚರ್ಯಂ ವಸಂತಂ ನಿರಭಜಥ್ಸ 


| || | 
ಆಗಚ್ಛತ್ಟೋಟ್ರವೀತ್ವಥಾ ಮಾ ನಿರಭಾಗಿತ 


| | 
ಮನುಃ | ಪುತ್ರೇಭ್ಯಃ | ದಾಯಮ್‌ | ವೀತಿ | ಅಭಜತ್‌ | ಸಃ! ನಾಭಾನೇದಿಷ್ಠಮ್‌ । 


Il | | 
ಬ್ರಹ್ಮಚರ್ಯಮಿತಿ ಬ್ರಹ್ಮ-ಚರ್ಯಮ್‌ । ವಸಂತಮ್‌ | ನಿರಿತಿ । ಅಭಜತ್‌ | ಸಃ | 


| 
ಏತಿ । ಆಗಚ್ಛತ್‌ । ಸಃ। ಅಬ್ರವೀತ್‌ | ಕಥಾ! ಮಾ ।ನಿರಿತಿ । ಅಭಾಕ್‌ | ಇತಿ | 


ಮಂಥಿಸಂಸ್ತಾವಹೋಮದ ಬ್ರಾಹ್ಮಣ 


ಸಃ 

ಸಃ 

ಸಃ 

Xx 

Xx 

ಸಃ 

ಸಃ 

ಸಃ 

ಸ 

ಸ 

XX 

Xx 

x 

XX 

೫೫ 

XX 

XX 

೫೫ 

XY 

೫] ಮನುಃ ಪುತ್ರೇಭ್ಯ;ಃ ದಾಯಮ್‌ ಮನುವು ತನ್ನ ಮಕ್ಕಳಿಗೆ ದಾಯಪಿತ್ರಾ 
| ವ್ಯಭಜತ್‌ ರ್ಜಿತವಾದ ಆಸ್ತಿಯಲ್ಲಿ ಭಾಗ] ವಿಭಾಗವನ್ನು 
೫೫ 
XX 
XX 
೫೫ 
XX 
XX 
೫2 
XX 
೫೫ 
೫೫ 
XX 
XX 
XY 
XX 
೫೫ 
೫೫ 
೫೫ 
ಸು 
ಸ 


ಮಾಡಿಕೊಟ್ಟನು. 

ಸಃ *ನಾಭಾನೇದಿಷ್ಕ್ಠಮ್‌ ಆ ಮನುವು ಬ್ರಹ್ಮಚಾರಿಯಾಗಿ ಗುರುಕುಲ 

ಬ್ರಹ್ಮಚರ್ಯಮ್‌ ವಸಂತಮ್‌ ವಾಸ ಮಾಡುತ್ತಿದ್ದ ನಾಭಾನೇದಿಷ್ಠನೆಂಬ 

ನಿರಭಜತ್‌ ಕಿರಿಯ ಮಗನಿಗೆ ಭಾಗವನ್ನು ಕೊಡದೆ ಬಿಟ್ಟು 
| ಬಿಟ್ಟನು. 

ಸಃ ಆಗಚ್ಛತ್‌ | ಅವನು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದನು. 

ಸಃ ಕಥಾ ಮಾ ನಿರಭಾಕ್‌ ಇತಿ ಅವನು ತನಗೆ ಏಕೆ ಭಾಗವನ್ನು ಕೊಡಲಿಲ್ಲ 


[ne] 


ಅಬ್ರವೀತ್‌ ವೆಂದು ತಂದೆಯನ್ನು ಕೇಳಿದನು. 


*ಭಾನಾಂ ನೇದಿಷ್ಕಃ-ಭಾನೇದಿಷ್ಕಃ-ತೇಜಸ್ಸುಗಳ ಸಮೀಪದಲ್ಲಿ ಇರುವವನು. ನ ಭಾನೇದಿಷ್ಠಃ= 
ಅಭಾನೇದಿಷ್ಕಃ-ಹಾಗಿಲ್ಲ ದಿರುವವನು; ನ ಅಭಾನೇದಿಷ್ಕಃ-ನಾಭಾನೇದಿಷ್ಕಃ-ಹಾಗಿಲ್ಲ ದೇ ಇರುವವನೇ 
ಅಲ್ಲ ಅಂದರೆ, ಎಂದೂ ತೇಜಸ್ವಿ-ತೇಜಸ್ವಿತಮ ಎಂಬ ಶಬ್ದಾರ್ಥವನ್ನು ಭ.ಭಾ.ಮಿಶ್ರರು ವಿವರಿಸಿ, ಇದು 

 ಶಬ್ದವ್ಯತ್ತತ್ತಿ ಮಾತ್ರವೆಂದೂ ಪೂಜ್ಯರಾದ ಖಷಿಗಳಿಗೆ ಅದು ಸಂಜ್ಞೆ ಎಂದೂ ವಿವರಿಸಿದ್ದಾರೆ. 


ಶಬ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೦೮ 


1 2 


ಇತ್ರಿ ಅಬ್ರ ವೀತ್‌ 
ಇಮೇ ಅಂಗಿರಸಃ ಸತ್ರಮ್‌ 
ಆಸತೇ 


ತೇ ಸುವರ್ಗಮ್‌ 
ಲೋಕಮ್‌ ನ ಪ್ರಜಾನಂತಿ 
ತೇಭ್ಯಃ ಇದಮ್‌ 
ಬ್ರಾಹ್ಮಣಮ್‌ ಬ್ರೂಹಿ 


ತೇ ಸುವರ್ಗಮ್‌ 
ಲೋಕಮ್‌ ಯಂತಃ 
ಯೇ ಏಷಾಮ್‌ ಪಶವಃ 


| I | 
ನ ತ್ವಾ ನಿರಭಾಕ್ಷ, ಮಿತ್ಯಬ್ರವೀದಂಗಿರಸ ಇಮೇ 


I 
ತ್ರಮಾಸತೇ ತೇ [(೨೯)ಸುವರ್ಗಂ]ಸುವರ್ಗಂ ಲೋಕಂ 
| I | 
ಪಿ 
ನ ಪ್ರಜಾನಂತಿ ತೇಭ್ಯ ಇದಂ ಬ್ರಾಹ್ಮಣಂ ಬ್ರೂಹಿ ತೇ 
| | 
ಸುವರ್ಗಂ ಲೋಕಂ ಯಂತೋ ಯ ಏಷಾಂ ಪಶವ- 
Il 
ನ। ತ್ವಾ! ನಿರಿತಿ | ಅಭಾಕ್ಷಮ್‌ \ ಇತಿ | ಅಬ್ರವೀತ್‌ | ಅಂಗಿರಸಃ | ಇಮೇ । ಸತ್ರಮ್‌। 
ಆಸತೇ । ತೇ ॥(೨೯)। ಸುವರ್ಗಮಿತಿ ಸುವಃ-ಗಮ್‌ । ಲೋಕಮ್‌ | ನ | ಪ್ರೇತಿ | | 
i | | 
ಜಾನಂತಿ । ತೇಭ್ಯಃ | ಇದಮ್‌ । ಬ್ರಾಹ್ಮಣಮ್‌ । ಬ್ರೂಹಿ ತೇ । ಸುವರ್ಗಮಿತಿ 
ಸುವಃ-ಗಮ್‌ | ಲೋಕಮ್‌ | ಯಂತಃ । ಯೇ | ಏಷಾಮ್‌ | ಪಶಪಃ | 


(ಸುತ್ತಾ ನ ನಿರಭಾಕ್ಷಮ್‌ [ಅದಕ್ಕೆ] ನಾನು ನಿನಗೆ ಭಾಗವನ್ನು ತಪ್ಪಿಸಿಲ್ಲವೆಂದು 


ಹೇಳಿದನು. 

ಈ ಅಂಗಿರೋಮಹರ್ಷಿಗಳು ಬಹುದಿನಸಾಧ್ಯ 
ವಾದ ಸತ್ರಯಾಗವನ್ನು [ಸ್ವರ್ಗವನ್ನು ಪಡೆಯುವು 
ದಕ್ಕಾಗಿ] ಅನುಷ್ಠಿಸುತ್ತಿರುತ್ತಾರೆ. 

[ಅದರೆ] ಅವರು ಸ್ವರ್ಗಪ್ರಾಪ್ತಿಯ ಉಪಾಯವನ್ನು 
ತಿಳಿದಿಲ್ಲ. 

ಅವರಿಗೆ ನೀನು ಅಧ್ಯಯನ ಮಾಡಿರುವ ನಾಭಾ 
ನೇದಿಷ್ಠಶಸ್ತ್ರ ಮತ್ತು ಅದರ ಬ್ರಾಹ್ಮಣವನ್ನು ತಿಳಿಯ 
ಹೇಳು. 

ಬಳಿಕ ಅವರು ಸ್ವರ್ಗಕ್ಕೆ ಹೋಗುವವರಾಗಿ [ಯಜ್ಞ 
ಕ್ಕಾಗಿ ಉಪಯೋಗಿಸಿದ ಮೇಲೆ] ಯಾವ ಪಶುಗಳು 
ಉಳಿದಿರುತ್ತವೆಯೋ 


ತೈತ್ತಿರೀಯ ಸಂಹಿತಾ/೩-೧-೯/೧೦೯ 


| I 
ಸ್ತಾಗ್‌ಂಸ್ತೇ ದಾಸ್ಕಂತೀತಿ ತದೇಭ್ಯೋಬ್ರವೀತ್ರೇ ಸುವರ್ಗಂ 


ಪಶವ ಆಸನ್ತಾನಸ್ಮಾ 


ಲೋಕಂ ಯಂತೋ ಯ ಏಷಾಂ 


ಅದದುಸಂ ಪಶುಭಿಶ ರಂತಂ ಯಜ ವಾಸೌ ರುದ ಆಗಚ್ಞ- 
KE OD ಟು ಚ ro Dd ಮ ಪ್ರಾ ಲಾ 


| | 

ತಾನ್‌ | ತೇ। ದಾಸ್ಯಂತಿ । ಇತಿ । ತತ್‌ | ಏಭ್ಯಃ | ಅಬ್ರವೀತ್‌ | ತೇ | ಸುವರ್ಗಮಿತಿ 
| 

ಸುವಃ-ಗಮ್‌ । ಲೋಕಮ್‌ । ಯಂತಃ | ಯೇ | ಏಷಾಮ್‌ | ಪಶವಃ | ಆಸನ್ಸ್‌ | ತಾನ್‌ | 


| 
ಅಸ್ಥೈ 1 ಅದದುಃ । ತಮ್‌ । ಪಶುಭಿರಿತಿ ಪಶು-ಭಿಃ 1 ಚರಂತಮ್‌ | 


| 
ಯಜ ವಾಸಾ ವತಿ ಯಜ -ವಾಸೌ | ರುದ್ರಃ । ಆಗಚ್ಚತ್‌ | 
i ಇಂಗಿ ಸ ಈ ಲ. 


ಫಿ 


ತಾನ್‌ ತೇ ದಾಸ್ಕಂತಿ ಇತಿ ಅವುಗಳನ್ನು ನಿನಗೆ ಕೊಡುತ್ತಾರೆ ಎಂದು ಹೇಳಿ 
.- ದನು. [ಇದು ನಿನ್ನ ಭಾಗವಾಗಿದೆ] 
ತತ್‌ ಏಭ್ಯಃ ಅಬ್ರವೀತ್‌ ಅದರಂತೆ ನಾಭಾನೇದಿಷ್ಠನು ಅಂಗಿರೋಮಹರ್ಷಿ 
ಜಿಕ ಗಳಿಗೆ ಆ ನಾಭಾನೇದಿಷ್ಠಶಸ್ತ್ರ. ಠ್‌ ್ರಾಹ್ಮಣಗಳನ್ನು 
| ಹೇಳಿದನು. | 
ತೇ ಸುವರ್ಗಮ್‌ 'ಆ ಅಂಗಿರೋಮಹರ್ಷಿಗಳು ಸತ್ರಯಾಗವನ್ನು 
ಲೋಕಮ್‌ ಯಂತಃ ಮುಗಿಸಿ, ಸ್ವರ್ಗಕ್ಕೆ ಹೋಗುತ್ತಾ 
ಯೇ ಏಷಾಮ್‌ ಪಶವಃ . ಯಾವ ಪಶುಗಳು ತಮ್ಮದಾಗಿ ಉಳಿದಿದ್ದವೋ 
ಆಸನ್‌ | 
ತಾನ್‌ ಅಸ್ಮೈ ಅದದುಃ ಅ ಪಶುಗಳನ್ನು ನಾಭಾನೇದಿಷ್ಠನಿಗೆ ಕೊಟ್ಟರು. 
` ಯಜ್ಞಶೇಷವು ರುದ್ರನ ಭಾಗವೆಂಬ ವಿಚಾರ 
ಯಜ್ಞವಾಸ್ತೌ ಪಶುಭಿಃ ಯಜ್ಞಭೂಮಿಯಲ್ಲಿ ಆ ಅಂಗಿರೋಮುನಿಗಳು 
ಚರಂತಮ್‌ ತಮ್‌ ನೀಡಿದ ಪಶುಗಳೊಡನೆ ಸಂಚರಿಸುತ್ತಿ ದ್ದ ಆ 
ನಾಭಾನೇದಿಷ್ಠನ ಬಳಿಗೆ 
ರುದ್ರ ಃ ಆಗಚ್ಛತ್‌ ರುದ್ರದೇವನು ಬಂದನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೧೦ 


ತ ಾಷಾರರಾರಾರರಾರಾಾರಾರಾರರಷರರರ್ಷರ್ಟಾರ್ಷಾರರ್ಷಾರ್ಕ್‌್‌ 


T - 
ಥ್ಸೋತಬ್ರವೀನ್ಮಮ ವಾ ಇಮೇ ಪಶವ ಇತ್ಯದುವ್ವೈ 


1 
[೩೦] ಮಹ್ಯಮಿಮಾನಿತ್ಯಬ್ರವೀನ್ನ ವೈ ತಸ್ಯ ತ ಈಶತ 


ಬಿ 


I I 
ಇತ್ಯಬ್ರವೀದ್ಯದ್ಯಜ್ಞ; ವಾಸ್ತೌ ಹೀಯತೇ ಮಮ ವೈ ತದಿತಿ 


|| 
ತಸ್ಮಾದ್ಯಜ್ಞ, ವಾಸ್ತು ನಾಭ್ಯವೇತ್ಯಗ್‌ಂ 


| | | 
ಸ ಅಬ್ರವೀತ್‌ | ಮಮ! ವೈ । ಇಮೇ | ಪಶವಃ | ಇತಿ । ಅದು | ವೈ ॥೩೦॥ ಮಹೈಮ್‌ | 


| | 
ಇಮಾನ್‌ | ಇತಿ | ಅಬ್ರವೀತ್‌ | ನ। ವೈ । ತಸ್ಯ । ತೇ । ಈಶತೇ । ಇತಿ । ಅಬ್ರವೀತ್‌ | 


4 81 I 
ಯತ್‌ । ಯಜ್ಞವಾಸ್ತಾವಿತಿ ಯಜ್ಞ-ವಾಸ್ತೌ । ಹೀಯತೇ । ಮಮ | ವೈ । ತತ್‌ | ಇತಿ | 


Il | 
ತಸ್ಮಾತ್‌ ಯಜ್ಞ; ವಾಸ್ತ್ವಿತಿ ಯಜ್ಞ, ವಾಸ್ತು | ನ! ಅಭ್ಯವೇತ್ವ ೈಮಿತ್ಯಭಿ-ಅವೇಶ್ಯಮ್‌ 


ಸಃ ಇಮೇ ಪಶವಃ ಮಮ ಆ ರುದ್ರನು ಈ ನಗಳ ನನ್ನವು ಎಂದು 

ವೈ ಇತಿ ಅಬ್ರವೀತ್‌ ಹೇಳಿದನು. 

ಮಹ್ಯ ಮ್‌ ಇಮಾನ್‌ [6 ನಾಭಾನೇದಿಷ್ಠನು] ಈ ಪಶುಗಳನ್ನು ಅಂಗಿರೋಮುನಿ 

ಅದುಃ ವೈ ಇತಿ ಗಳು ನನಗೆ ಕೊಟ್ಟರು. ಅದ್ದರಿಂದ ನನ್ನವೇ ಎಂದನು. 

ಅಬ್ರವೀತ್‌ . [ಆಗ ಆ ರುದ್ರನು] ಈ "ಯಜ್ಞಶೇಷರೂಪವಾದ ಪಶು 

ತಸ್ಯ ವೈತೇನ ಈಶತೇ ಗಳಿಗೆ ಆ ಅಂಗಿರೋಮುನಿಗಳು ಒಡೆಯರಲ )ವಾದುದ 

ರ ಅಬ ವೀತ್‌ ರಿಂದ ಅವರಿತ್ತ ಪಶುಗಳು ನಿನ್ನವಲ್ಲ ಎಂದು ಹೇಳಿದನು. 
ಯಾಗಶಾಲೆಯಲ್ಲಿ ಉಳಿದಿರುವುದೆಲ್ಲವೂ ನನ್ನದು 

೫| ಯತ್‌ ಯಜ್ಞವಾಸ್ತೌ - [ಆದ್ದರಿಂದ ಅಂಗಿರಸರು ಈ ಪಶುಗಳಿಗೆ ಒಡೆಯರಲ್ಲ 


ಹರರ ರಡ ಡಡ ರರ ಪಶದಶರಶಶಶಶಶಶಶಶ ಕರರರಶರರರರರರರತರ್ಯರಾಾೇಾ ಾೂ 


ತೈತ್ತಿರೀಯ ಸಂಹಿತಾ/೩-೧-೯/೧೧೧ 


ಇತಿ ಜೀ ಏತಂ ಟ್‌ ಟಾ 


ಸಃ । ಅಬ್ರವೀತ್‌ । ಯಜ್ಞೇ | ಮಾ| ಏತಿ । ಭಜ। ಅಥ | ತೇ! ಪಶೂನ್‌ | ನ | 


ಅಭೀತಿ! ಮಗ್ಗ್‌ ೦ಸ್ಕೇ | ಇತಿ । ತಸ್ಮೈ । ಏತಮ್‌ | ಮಂಥಿನಃ | ಸಗ್ಗ್‌ ಂಸ್ರಾವಮಿತಿ 


ಸಂ-ಸ್ರಾವಮ್‌ 1 ಅಜುಹೋತ್‌ । 


ಮಂಥಿಸಂಸ್ತಾವಹೋಮವಿಧಿ; ಅರ್ಥವಾದ 
ಸಃ ಯಜ್ಞೇ ಮಾ ಆ ಭಜ ಆ ರುದ್ರನು "ಯಜ್ಞದಲ್ಲಿ ನನ್ನನ್ನು ಆರಾಧಿಸು. 
ಅಥ ತೇ ಪಶೂನ್‌ ನ ಅನಂತರ ನಾನು ನಿನ್ನ ಪಶುಗಳನ್ನು ಹಿಂಸಿಸುವು 
ಅಭಿಮಗ್ಗ್‌ಂಸ್ಕೇ ಇತಿ ದಿಲ್ಲ/ಪಡೆಯುವುದಿಲ್ಲ', ಎಂದು ಹೇಳಿದನು. 
ಅಬ್ರವೀತ್‌ . 1. | 
ತಸ್ಮೈ ಏತಮ್‌ ಮಂಧಿನಃ ನಾಭಾನೇದಿಷ್ಠನು ರುದ್ರನಿಗಾಗಿ ಮಂಥಿ 
ಸಗ್ಗ್‌ಂಸ್ರಾವಮ್‌ ಅಜುಹೋತ್‌ ಸಂಸ್ರಾವಹೋಮವನ್ನು ಮಾಡಿದನು. 


ಈ ಆಘಾರಹೋಮದಿಂದ ಸೋಮಾಹುತಿಗಳು ಸ್ಥಾನವುಳ್ಳವುಗಳಾಗುತ್ತವೆ ಹೀಗೆ ತಿಳಿದ 
ವನೂ ಲೋಕದಲ್ಲಿ ಉತ್ತಮಸ್ಗಾ ನವನ್ನು ಪಡೆಯುತ್ತಾನೆ. ಈ ಸೋಮಾಘಾರದಿಂದ 
ದ್ಯಾವಾಪೃಥಿವಿಗಳು ತೃಪ್ತಿ ಹೊಂದಿ ಜೀವನಾಧಾರವಾಗುತ್ತವೆ. ಹೀಗೆ ತಿಳಿದವನೂ 
ಬೇರೆಯವರಿಗೆ ಜೀವನಾಶ್ರಯನಾಗುತ್ತಾನೆ. ಇದು ಜ್ಞಾನದ ಪ್ರಶಂಸೆಯಾಗಿದೆ. 

ಈ ಮಂಥಿಸಂಸ್ರಾವಹೋಮವು ರುದ್ರನ ಭಾಗವಾಗಿದೆ. ರುದ್ರನು ಇದನ್ನು ಕೇಳಿ 
ಪಡೆದಿರುತ್ತಾನೆ. 

ಹೇ! ರುದ್ರನೇ! ನೀನು ಈ ಹೋಮವನ್ನು ಕೇಳಿ ಪಡೆದಿರುವೆ. ಈ ಹವಿರ್ಭಾಗವನ್ನು - 
ಸೇವಿಸಿ, ನೀನು ತೃಪ್ತನಾಗು. ನೀನು ಪ್ರಸನ್ನನಾಗಿ ಪಶು-ಪುತ್ರ-ಸಸ್ಯಾದಿಗಳನ್ನು 
ಕರುಣಿಸು. ಈ ಚೋ ಬಡದ ಪ್ರಸನ್ನನಾದ ರುದ್ರನು ನಮಗೆ Lo 
ಸ್ಟ ಸ್ತಿ ಯನ್ನೂ ನೀಡಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೧೨ 


I | 
ತ್ರ ತೋ ವೈ ತಸ್ಯ ರುದ್ರಃ ಪಶೂನ್ನಾಭ್ಯಮನ್ಯತ ಯತ್ರೆ ಅತೆ 


I 
ಮೇವಂ ವಿದ್ವಾನ್ಮಂಥಿನಸ್ಸಗ್ಗ್‌ ೦ಸ್ರಾವಂ ಜುಹೋತಿ 


ತತಃ। ವೈ । ತಸ್ಯ! ರುದ್ರಃ | ಪಶೂನ್‌ ನ! ಅಭೀತಿ | ಅಮನ್ಯತ | ಯತ್ರ | ಏತಮ್‌ | 


| 
ಏವಮ್‌ | ವಿದ್ವಾನ್‌ । ಮಂಥಿನಃ । ಸಗ್ಗ್‌ಂಸ್ರಾವಮಿತಿ ಸಂ-ಸ್ರಾವಮ್‌ । ಜುಹೋತಿ | 


ತತಃ ವೈ ತಸ್ಯ. ಪಶೂನ್‌ ಬಳಿಕ ರುದ್ರನು ಅವನ ಪಶುಗಳನ್ನು ಹಿಂಸಿ 
ರುದ್ರಃ ನ ಅಭ್ಯಮನ್ಯತ ಸಲಿಲ್ಲ. 
ಯತ್ರ ಏವಮ್‌ ವಿದ್ವಾನ್‌ ಎಲ್ಲಿ ವಿದ್ವಾಂಸನಾದ ಯಜಮಾನನು ಹೀಗೆ 


ಏತಮ್‌ ಮಂಧಿನಃ ಸಂಸ್ರಾವಹೋಮವನ್ನು ಅನುಷ್ಠಿಸುತ್ತಾನೆಯೋ 
ಸಗ್ಗ್‌ಂಸ್ರಾವಮ್‌ ಜುಹೋತಿ. 


 ಮಂಥಿಸಂಸ್ರಾವಹೋಮವನ್ನು ವಿಧಿಸುವ ಬ್ರಾಹ್ಮಣದಲ್ಲಿ ಈ ನಾಭಾನೇದಿಷ್ಠನ 
ಉಪಾಖ್ಯಾನವು ಬಂದಿದೆ. ಮಕ್ಕಳೆಲ್ಲರಿಗೂ ಪಾಲನ್ನು ಕೊಡಬೇಕೆಂಬ ವಿಷಯದಲ್ಲಿ 
ಆಪಸ್ತಂಬರು *ಮನುಃ ಪುತ್ರೇಭ್ಯಃ ದಾಯಂ ವ್ಯಭಜತ್‌ ಎಂದು ಉದಾಹರಿಸಿರು 
ತ್ತಾರೆ. ಈ ಪ್ರಕರಣವು ಮಂಥಿಸಂಸ್ರಾವಹೋಮದ ಬ್ರಾಹ್ಮಣವಾಗಿ ಇಲ್ಲಿ ಬಂದಿದೆ. 
ಮನುವು ತನ್ನ ಮಕ್ಕಳಿಗೆ ಪಿತ್ರಾರ್ಜಿತಆಸ್ತಿಯಲ್ಲಿ ವಿಭಾಗ ಮಾಡಿ ಕೊಡುವಾಗ 
ಕಿರಿಯವನಾದ ನಾಭಾನೇದಿಷ್ಠನಿಗೆ ಭಾಗವನ್ನು ಕೊಡದೆ ಬಿಡುತ್ತಾನೆ. ಗುರುಕುಲ 
ದಿಂದ ಹಿಂದಿರುಗಿ ಬಂದ ಅವನು ಭಾಗವನ್ನು ಕೇಳಿದಾಗ ನಾಭಾನೇದಿಷ್ಠ ಶಸ್ತ್ರ ಮತ್ತು 
ಬ್ರಾಹ್ಮಣವನ್ನು ಹೇಳಿ ಅದನ್ನು ಅಂಗಿರೋಮಹರ್ಷಿಗಳ ಯಾಗದಲ್ಲಿ ಹೇಳುವಂತೆ 
ತಿಳಿಸುತ್ತಾನೆ. ನಾಭಾನೇದಿಷ್ಠನು ಅಂತೆಯೇ ಮಾಡಿ ಯಾಗವು ಮುಗಿದ ನಂತರ 
ಅಲ್ಲಿರುವ ಪಶುಗಳನ್ನು ಪಡೆಯಲು ಯತ್ನಿಸುತ್ತಾನೆ. ರುದ್ರನು ಯಜ್ಞಭೂಮಿಯಲ್ಲಿ 
ಉಳಿಯುವ ವಸ್ತುಗಳಿಗೆ ತಾನು ಒಡೆಯನೆಂದೂ ತನಗೆ ಹವಿರ್ಭಾಗವನ್ನಿತ್ತರೆ ಮಾತ್ರ 
ಪಶುಗಳನ್ನು ಪಡೆಯಬಹುದೆಂದೂ ಹೇಳುತ್ತಾನೆ. 


*ಆಪ.ಧ.ಸೂತ್ರ.೨.೧೪.೧೧ 


ತೈತ್ತಿರೀಯ ಸಂಹಿತಾ/೩-೧-೯/೧೧೩ 


| 
ತೇsದುವೈೈ ಯತ್ರೆ ಆತೆಮೇಕಾದಶ ಚ ॥] 


| Il 
ನ।ತತ್ರ | ರುದ್ರಃ | ಪಶೂನ್‌ | ಅಭೀತಿ ಮನ್ಯತೇ [EW] 


ತತ್ರ ರುದ್ರಃ ಪಶೂನ್‌ ನ ಅಲ್ಲಿ ರುದ್ರನು ಪಶುಗಳನ್ನು ಹಿಂಸಿಸುವುದಿಲ್ಲ. 
ಅಭಿಮನ್ಯತೇ 


ಅಂತೆಯೇ ನಾಭಾನೇದಿಷ್ಠನು ಮಂಥಿಸಂಸ್ರಾವಹೋಮವನ್ನು ಅನುಷ್ಠಿಸಿ ಪಶುಗಳನ್ನು 
ಪಡೆಯುತ್ತಾನೆ. 
ಇದು ಮಂಥಿಸಂಸ್ರಾವಹೋಮದ ವಿಧಿ ಮತ್ತು ಅರ್ಥವಾದವಾಗಿದೆ. 

ಯಜ್ಞವು ಸಮಾಪ್ತಿಯಾದ ಮೇಲೆ ರುದ್ರನ ಅನುಮತಿಯಿಲ್ಲ ದೆ ಯಾಗಭೂಮಿ 
ಯನ್ನು ಪ್ರವೇಶಿಸಬಾರದು ಎಂದು ಶ್ರುತಿಯು ತಿಳಿಸುತ್ತಿದೆ. 

ಯಜ ಸ್ಲಸಮಾಪ್ತಿ ಎಂದರೆ ಅಗ್ನಿಗಳು ಆರುವವರೆಗೆ ಎಂದು ಕೆಲವರು ಹೇಳುತ್ತಾರೆ. 
ಮಳೆಯು ಬೀಳುವವರೆಗೆ ಎಂದೂ ಕೆಲವರು ಹೇಳುತ್ತಾರೆ. ಹೀಗೆ ಯಾಗ 
ಸಮಾಪ್ತಿಯು ಎಲ್ಲಿಯವರೆಗೆ ಆದ ಮೇಲೆ ಎಂಬುದರಲ್ಲಿ ಅಭಿಪ್ರಾಯಭೇದಗಳಿವೆ 
ಎಂದು ಮಿಶ್ರರು ತಿಳಿಸಿರುತ್ತಾರೆ. 


DESARRNEOR 


ಷಾಕರರಾರರರರತರತರರ್ಪರ್ವರರರ್ಪಾರರ್ಸ್‌ 


॥ ದಶಮೋಂನುವಾಕಃ ॥ 


ಸಃ 
೫೫ I | I I 
| ಜುಷ್ಟೋ ವಾಚೋ ಭೂಯಾಸಂ ಜುಷ್ಟೋ ವಾಚಸ್ಪತಯೇ 
೫೫ 
| ದೇವಿ ವಾಕ್‌ | ಯದ್ವಾಚೋ ಮಧುಮತ್ತಸ್ಮಿನ್ಮಾ ಧಾಃ ಸ್ವಾಹಾ 
ಜಿ _ 
| ಸರಸ್ವತ್ಯೈ ॥ 
ಸಃ — | | 
ಸೇ ಜುಷ್ಪಃ | ವಾಚಃ | ಭೂಯಾಸಮ್‌ | ಜುಷ್ಪಃ । ವಾಚಃ । ಪತಯೇ । ದೇವಿ । ವಾಕ್‌ WW 
ಧಿ ೨ 
ಲ| ಯತ್‌ । ವಾಚಃ | ಮಧುಮದಿತಿ ಮಧು-ಮತ್‌ । ತಸ್ಮಿಸ್ನ್‌ । ಮಾ | ಧಾಃ | 
XX ll I § 
| ಸ್ವಾಹಾ।ಸರಸ್ವತ್ಯೈ ॥ 
ಒಂಭತ್ತನೆಯ ಅನುವಾಕದಲ್ಲಿ ಆಘಾರ-ಸಂಸ್ರಾವಹೋಮಾದಿಗಳು ಹೇಳಲ್ಪಟ್ಟವು. 
| ಈ ಹತ್ತನೆಯ ಅನುವಾಕದಲ್ಲಿ ಪ್ರವೃತಹೋಮಾದಿಗಳು ಹೇಳಲ್ಪಡುತ್ತವೆ . 
ಜುತ್ವಿಗ್ವರಣಾನಂತರ ಆ ಪ್ರವೃತರಾದ ಯತ್ತಿಜರು ಎರಡು ಪ್ರವೃತಹೋಮಗಳನ್ನು 
ಅನುಷ್ಠಿಸಬೇಕು. 
ಮಂತ್ರ ವಿನಿಯೋಗ 


ಕ || - 
ಜುಷ್ಟೋ...ಸರಸ್ವತ್ಯೈ ॥ ಮೊದಲನೆಯ ಪ್ರವೃತಹೋಮವನ್ನು ಮಾಡಲು 


[ನಾನು] ವಾಚಃ=ವಾಗ್ದೇವಿಗೆ; ಜುಷ್ಟಃ-ಪ್ರಿಯನಾದವನು; ಭೂಯಾಸರ್ಮ್‌- 
ಆಗುವೆನು; ವಾಚಃ ಪತಯೇಇಮಾತಿನ ಪಾಲಕನಾದ ದೇವನಿಗೆ/ಮನಸ್ಸಿಗೆ/ಪ್ರಾಣಕ್ಕೆ 
ಜುಷ್ಟಃನಇಷ್ಟನಾದವನಾಗಿ; ಭೂಯಾಸಮ್‌-ಆಗುವೆನು; ದೇವಿ ವಾಕ್‌ ವಾಗ್ದೆ €ವಿಯೇ! 
ವಾಚಃ ಯತ್‌ ಮಧುಮತ್‌ ಮಾತಿನ ಮಧುರವಾದ ಪದಸಮೂಹವು ಯಾವುದಿ 
ದೆಯೋ; ತಸ್ಮಿನ್‌ ಮಾ ಧಾಃ-ಅದರಲ್ಲಿ ನನ್ನನ್ನು ನೆಲೆಗೊಳಿಸು. ಸರಸ್ವತ್ಯೈ 
ಸ್ವಾಹಾ ಸರಸ್ವತೀದೇವಿಗೆ ಈ ಆಜ್ಯವು ಹುತವಾಗಲಿ. 


ರ ಜತಷರರಾಾರ್ಮರುಕರತರ್ಪರರರರ ೯ ರರತಾಾ೯ಾ5ಾೌ*?`“*್ಷರ ರರ ರರ ೯ತತತರರರಾರಾರ್ಯಾಾ್ರಾ 


YY 
೫ 
೫೫ 
XX 
gx 
22 
7x 
XY 
XX 
XX 
YY 

ke: 

7೫ 
೫೫ 
XX 
೫೫ 
ಸ 
ಸು 
XX 
1% 
2೫ 
೫೫ 
ಸ 


EET ETE ETE TEE TTT ETE ETT 


ತೈತ್ತಿರೀಯ ಸಂಹಿತಾ/೩-೧-೧೦/೧೧೫ 


I 
ಯಚಾ ಸ್ಲೋಮಗ್‌ಂ ಸಮರ್ಧಯ ಗಾಯತ್ರೇಣ. 


ರಥಂತರಮ್‌ । ಬೃಹದ್ಗಾಯತ್ರವರ್ತನಿ॥ 


Ik. | | 
ಯಚಾ | ಸ್ತೋಮಮ್‌ । ಸಮಿತಿ | ಅರ್ಧಯ । ಗಾಯತ್ರೇಣ । ರಥಂತರಮಿತಿ 
| I 
ರಥಮ್‌-ತರಮ್‌ ॥ ಬೃಹತ್‌ । ಗಾಯತ್ರವರ್ತನೀತಿ ಗಾಯತ್ರ-ವರ್ತನಿ ॥ 


ಮಂತ್ರ | ವಿನಿಯೋಗ 


ಯಚಾ...ಗಾಯತ್ರವರ್ತನಿ (1 ಎರಡನೆಯ ಪ್ರವೃತಹೋಮದ ಮಂತ್ರ. | 


*[ವಾಗ್ಬೇವಿಯೇ!] ಯಚಾ-ಸಾಮಾಧಾರಭೂತವಾದ ಯಕ್ಕುಗಳಿಂದ; 
ಸ್ತೋಮಮರ್ಮ್‌-ಸಾಮಸ್ತೋತ್ರಗಳನ್ನು/ಸಾಮಾವೃತ್ತಿಗಳನ್ನು ಸಮರ್ಧಯ- 
ಸಮೃದ್ಧವನ್ನಾಗಿ ಮಾಡು. ಗಾಯತ್ರೇಣ ರಥಂತರಮ್‌-ಗಾಯತ್ರಸಾಮದಿಂದ 
ರಥಂತರಸ್ತೋತ್ರವನ್ನು; ಸಮರ್ಧಯ-ಸಮೃದ್ಧಿಗೊಳಿಸು. *ಗಾಯತ್ರವರ್ತನಿ= 
ಗಾಯತ್ರಸಾಮದ ಮಾರ್ಗವಿರುವಂತೆ; ಬೃಹತ್‌ ಸಮರ್ಧಯ-ಬೃಹತ್ಲೋತ್ರ 
ವನ್ನು ಪರಿಪೂರ್ಣವನ್ನಾಗಿ ಮಾಡು. 


ನಾನು ವಾಗ್ದೆ ೀವಿಗೂ, ಮಾತಿನ ಪಾಲಕನಾದ ದೇವನಿಗೆ/ಮನಸ್ಸಿಗೆ/ಪ್ರಾಣಕ್ಕೆ 
ಪ್ರಿಯನಾಗುವಂತಾಗಲಿ. ವಾಗ್ದೇವಿಯೇ! ನಿನ್ನ ಮಧುರವಾದ ಪದಗಳಲ್ಲಿ ನನ್ನನ್ನು 
ನೆಲೆಗೊಳಿಸು. ಈ ಆಜ್ಯವು ವಾಗ್ಬೇವಿಯಾದ ಸರಸ್ವತಿಗೆ ಹುತವಾಗಲಿ. 

ವಾಗ್ದೇವಿಯೇ! ಸಾಮಾಧಾರಭೂತವಾದ ಖಕ್ಕುಗಳಿಂದ ಸ್ತೋತ್ರಗಳನ್ನು 
ಸಂಪೂರ್ಣವಾಗುವಂತೆ ಮಾಡು. ಗಾಯತ್ರಸಾಮದಿಂದ ಬೃಹತ್‌-ರಥಂತರ 
ಸ್ತೋತ್ರಗಳನ್ನು ಪರಿಪೂರ್ತಿಗೊಳಿಸು. ನಿನ್ನ ಅನುಗ್ರಹದಿಂದ ನಮ್ಮ ಖಕ್ಸಾಮಾದಿ 
ಗಳು ನ್ಯೂನತೆಯು ಇಲ್ಲದೆ ಪರಿಪೂರ್ಣವಾಗಲಿ. 


* ಗಾಯತ್ರಸ್ಯ ವರ್ತನೀ ಯಸ್ಕ ತತ್‌-ಗಾಯತ್ರವರ್ತನಿ-ಬೃಹತ್‌ 


ಕೃಷ್ಣಯಭುರ್ವೇದ. ಕನ್ನಡ ಪ್ರಕಾಶನ/೧೧೬ 


I | 
ಯಸ್ತೇ ದ್ರಪ್ಪಃ ಸ್ಕಂದತಿ ಯಸ್ತೇ ಅಗ್‌ಂಶುರ್ಬಾಹುಚ್ಕುತೋ 


ಧಿಷಣಯೋರುಪಸ್ಥಾತ್‌ । ಅಧ್ವರ್ಯೊರ್ವಾ ಪರಿ ಯಸ್ತೇ 


I I I 
7” ಪವಿತ್ರಾಥ್ಸಾ ಎಹಾಕೃತಮಿಂದ್ರಾಯ ತಂ ಜುಹೋಮಿ ॥ 


ಯಃ ಟ। ತೇ! ದ್ರಪ್ಪಃ ಸ್ಕಂದತಿ 'ಯಃ। ತೇ। ಅಗ್‌ಂಶುಃ। ಬಾಹುಚ್ಕುತ ಇತಿ ಬಾಹು- 


| 
ಚ್ಯುತಃ । ಧಿಷಣಯೋಃ। ಉಪಸ್ಥಾ. ದಿತ್ಯುಪ-ಸ್ಥಾ ತ್‌॥ ಅಧ್ವರ್ಯೋಃಟ। ವಾ। ಪರೀತಿ | 
I | | 
ಯಃ । ತೇ | ಪವಿತ್ರಾತ್‌ | ಸ್ವಾಹಾಕೃತಮಿತಿ ಸ್ವಾಹಾ-ಕೃತಮ್‌ | ಇಂದ್ರಾಯ । ತಮ್‌ | 
ಜುಹೋಮಿ ॥ 


ಮಂತ್ರ | ವಿನಿಯೋಗ 
|| || ಸ ಡಿ 
ಯಸ್ತೇ...ಜುಹೋಮಿ ॥ ಮೂರು ವೈಪ್ರುಷಹೋಮಗಳಲ್ಲಿ ಮೊದಲನೆಯ 
ವೈಪ್ರುಷಹೋಮದ ಮಂತ್ರ 


ಎಲೈ! ಸೋಮನೇ! ] ಯಃ ತೇ ದ್ರಪ್ಸಃಣಯಾವ ನಿನ್ನ ಸೋಮರಸದ ಬಿಂದುವು; 
ಸ್ಕಂದತಿ-ಹಾರುತ್ತದೆಯೋ; ಧಿಷಣಯೋಃ ಉಪಸ್ಥಾ. ತ್‌-ಅಧಿಷವಣಫಲಕಗಳ 
ಮೇಲ್ಭಾ ಸಗದಿಂದ [ಹೊರಬೀಳುತ್ತದೆಯೋ] [ಅಥವಾ] ಅಧ್ವ ರ್ಯೋಃ ಬಾಹುಚ್ಯುತಃ 
=ಅಧ್ವರ್ಯವಿನ ತೋಳಿನಿಂದ ಜಾರಿ; ಪರಿ-ಸುತ್ತಲೂ [ನೆಲದಲ್ಲಿ ಬೀಳುತ್ತ 
ದೆಯೋ] ಪವಿತ್ರಾ ತ್‌-ದಶಾಪವಿತ್ರದಿಂದ; ಯಃತೇ ದ್ರಪ್ಪಃ-ಯಾವ ನಿನ್ನ ಸೋಮ 
ರಸವು [ಬೀಳುತ್ತದೆಯೋ] ವಾ-ಅಥವಾ; ತೇವನಿನ್ವ ಯಃ ಅಗ್‌ಂಶುಃ-ಯಾವ 
ಬಳ್ಳಿಯ ಚೂರು [ಸೋಮಲತೆಯ ಚೂರು] [ಅಧ್ವರ್ಯುವಿನ ಬಾಹು ಮೊದಲಾ 
ದವುಗಳಿಂದ ಜಾರಿ ನೆಲದಲ್ಲಿ ಬೀಳುತ್ತದೆ ಯೋ] ತಮ್‌-ಆ ಸೋಮರಸಬಿಂದುವನ್ನು 
/ಸೋಮವಲ್ಲಿಯ ಚೂರನ್ನು; ಸ್ವಾಹಾಕೃತಮ್‌-ಸ್ವಾಹಾಕಾರ ಮಾಡಿ;ಇಂದ್ರಾಯ 
ಜುಹೋಮಿ-ಇಂದ್ರನಿಗಾಗಿ ಹೋಮವನ್ನು ಮಾಡುತ್ತೇನೆ. 


ತೈತ್ತಿರೀಯ ಸಂಹಿತಾ/೩-೧-೧೦/೧೧೭ 


ಯೋ ದ್ರಪ್ಲ್ಪೋ ಅಗ್‌ಂಶುಃ ಪತಿತಃ ಪೃಥಿವ್ಯಾಂ ಪರಿವಾಪಾ 


[..ವಾಪಾತ್‌(೩೨)ಪುರೋಡಾ...]ತ್ಟುರೋಡಾಶಾತ್ಕರಂಭಾತ್‌ | 


ಧಾನಾಸೋಮಾನ್ಮಂಥಿನ ಇಂದ್ರ ಶುಕ್ರಾಥ್ಸ್ವಾಹಾಕೃತ 


| 
ಮಿಂದ್ರಾಯ ತಂ ಜುಹೋಮಿ ॥ 


| 
ಯಃ | ದ್ರಪ್ಪಃ | ಅಗ್‌ಂಶುಃ | ಪತಿತಃ | ಪೃಥಿವ್ಯಾಮ್‌ | ಪರಿವಾಪಾದಿತಿ ಪರಿ- 
| Il ರ | 
ವಾಪಾತ್‌ | ಪುರೋಡಾಶಾತ್‌ | ಕರಂಭಾತ್‌ ॥ ಧಾನಾಸೋಮಾದಿತಿ ಧಾನಾ- . 
| ೫1] 1 
ಸೋಮಾತ್‌ | ಮಂಥಿನಃ | ಇಂದ್ರ | ಶುಕ್ರಾತ್‌ | ಸ್ವಾಹಾಕೃತಮಿತಿ ಸ್ವಾಹಾ-ಕೃತಮ್‌ । 
| | 

ಇಂದ್ರಾಯ । ತಮ್‌ । ಜುಹೋಮಿ॥ ' | 

ಮಂತ್ರ. ವಿನಿಯೋಗ 
ಯೋ ದ್ರಪ್ಲೋ...ಜುಹೋಮಿ ॥ ಎರಡನೆಯ ವೈಪ್ಪುಷಹೋಮದ ಮಂತ್ರ. 
1 ಇಂದ್ರ್‌ಹೇ! ಇಂದ್ರನೇ! ಯಃ ದ್ರಪ್ಪಃ:ಯಾವ ಸೋಮರಸದ ಬಿಂದುವು; 
[ಮತ್ತು] ಅಗ್‌ಂಶುಃಐಏಸೋಮಲತೆಯ ಚೂರು; ಪೃಥಿವ್ಯಾಮ್‌-ಭೂಮಿಯಲ್ಲಿ; 
ಪತಿತಃ=ಬಿದ್ದಿ ದೆಯೋ; ಪರಿವಾಪಾತ್‌-ಸವನೀಯಹವಿಸ್ಸಾದ ' ಲಾಜದಿಂದಲೂ; 
ಪ್ರರೋಡಾಶಾತ್‌-ಪ್ರರೋಡಾಶದಿಂದಲೂ; ಕರಂಭಾತ್‌-ಸಕ್ತುಪಿಷ್ಟದಿಂದಲೂ; 
ಧಾನಾಸೋಮಾರ್ತ್‌ ಹುರಿದ ಯವಧಾನ್ಯದಿಂದಲೂ, ಸೋಮದಿಂದಲೂ, ಪಯ 
ಸೈಯಿಂದಲೂ; ಮಂಥಿನಃ ಶುಕ್ರಾತ್‌-ಮಂಧಿ-ಶುಕ್ರಗ್ರಹೆಗಳಿಂದಲೂ; ಪೃಥಿವ್ಯಾಮ್‌. 


ಪತಿತಃ, ಭೂಮಿಯಲ್ಲಿ ಬಿದ್ದಿದೆಯೋ; ತಮ್‌-ಅದನ್ನು; ಸ್ವಾಹಾಕೃತಮ್‌ ಸ್ವಾಹಾ” 
ಕಾರಪೂರ್ವಕವಾಗಿ; ಇಂದ್ರಾಯ ಜುಹೋಮಿ-ಇಂದ್ರನಿಗೆ ಸಮರ್ಪಿಸುತ್ತೇನೆ. 


ಸೋಮಲತೆಯನ್ನು ಅಧಿಷವಣಫಲಕಗಳ ಮೇಲೆ ಇಟ್ಟು ಕುಟ್ಟುವಾಗ ಸೋಮರಸದ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೧೮ 


ENS 


ಯಸ e ದ್ರಪ್ಸೋ ಮಧುಮಾಗ್‌ಂ ಇಂದ್ರಿಯಾವಾನ್ಸ್ಯಾ ಎಹಾಕೃತಃ 


I 
ಪುನರಪ್ಯೇತಿ ದೇವಾನ್‌ । ದಿವಃ ಪೃಥಿವ್ಯಾಃ ಪರ್ಯಂತರಿಕ್ಟಾ 


I I i 
ಥ್ಲ್ಯಾಹಾಕೃತಮಿಂದ್ರಾಯ ತಂ ಜುಹೋಮಿ ॥! 


I I Il 
ಯಃ | ತೇ | ದ್ರಪ್ಪಃ | ಮಧುಮಾನಿತಿ ಮಧು-ಮಾನ್‌ | ಇಂದ್ರಿಯಾವಾನಿತೀಂದ್ರಿಯ- 
| Il | 
ವಾನ್‌ | ಸ್ವಾಹಾಕೃತ ಇತಿ ಸ್ವಾಹಾ-ಕೃತಃ । ಪುನಃ । ಅಪ್ಯೇತೀತ್ಯಪಿ-ಏತಿ 
] ಕ 
ದೇವಾನ್‌ ॥ ದಿವಃ । ಪೃಥಿವ್ಯಾಃ । ಪರೀತಿ । ಅಂತರಿಕ್ಷಾತ್‌ । ಸ್ವಾಹಾಕೃತಮಿತಿ 


Il I 
ಸ್ವಾಹಾ-ಕೃತಮ್‌ | ಇಂದ್ರಾಯ | ತಮ್‌ | ಜುಹೋಮಿ ॥ 


ಮಂತ್ರ ವಿನಿಯೋಗ 


|| I 
ಯಸ್ತೇ ದ್ರಪ್ಪಃ....ಜುಹೋಮಿ | ಮೂರನೆಯ ವೈಪ್ರುಷಹೋಮವನ್ನು ಮಾಡಲು. 


3 (ಎಲೈ! ಸೋಮನೇ!] ಮಧುಮಾನ್‌-ಮಧುರವಾಗಿರುವ; ಇಂದ್ರಿಯಾವಾನ್‌- 
ಇಂದ್ರಿಯಶಕ್ತಿಯನ್ನುಂಟುಮಾಡುವ; ಯಃ ತೇ ದ್ರಪ್ಪಃ-ಯಾವ ನಿನ್ನ ರಸದ 
ಬಿಂದುವು; ದಿವಃ-ದ್ಯುಲೋಕದಿಂದಲ್ಲೂ; ಪೃಥಿವ್ಯಾಃ-ಭೂಮಿಯಿಂದಲ್ಲೂ; 
ಅಂತರಿಕ್ಲಾತ್‌-ಅಂತರಿಕ್ಷ ಕ ದಿಂದಲೂ; ಪರಿ-ಸುತ್ತಲೂ ಚ್ಯುತವಾಗಿ; ಸ್ವಾಹಾಕೃತಃ- 


| [ನನ್ನಿಂದ] "'ಸ್ವಾಹಾಕಾರಪೂರ್ವಕವಾಗಿ ಕೊಡಲ್ಪಟ್ಟು; ಪುರ ಮತ್ತೆ; ಡೇವ್‌ 


ಅಪ್ಪೆ *ತಿ-ದೇವತೆಗಳನ್ನು ಹೊಂದುತ್ತದೆಯೋ; 'ತಮ್‌-ಆ ಸೋಮರಸದ 'ಬಿಂದು 
ವನ್ನು; ಸ್ವಾಹಾಕೃತಮ್‌-ಸ್ಮಾಹಾಕಾರದಿಂದ ಕೊಡಲ್ಪಟ್ಟದ್ದನ್ನಾಗಿ ಮಾಡಿ; 


ಇಂದ್ರಾ ಯ ಜುಹೋಮಿ-ಇಂದ್ರನಿಗಾಗಿ ಹೋಮ ಮಾಡುತ್ತೇನೆ. 


ಬಿಂದುವಾಗಲೀ, ಸೋಮಲತೆಯ ಚೂರಾಗಲೀ ಜಾರಿ ನೆಲಕ್ಕೆ ಬೀಳಬಹುದು. 


ಅದನ್ನು ಸ್ವಾಹಾಕಾರಪೂರ್ವಕವಾಗಿ ಇಂದ್ರನಿಗೆ ಸಮರ್ಪಿಸುತ್ತೇನೆ. 


೫೫ 
೫೫ 
XX 
XX 
XX 
೫೫ 
XX 
XX 
XX 
XX 
XY 
XX 
XX 
XY 
XX 
XY 
ಸಃ 
XX 
XY 
ಸಃ 
XY 
XY 
XX 
XY 
೫೫ 
ಸಃ 
XY 
XY 
ಸಃ 
ಸಃ 
ಸಃ 
ಸಃ 
XY 
ಸಃ 
ಸಃ 
XY 
ಸ 
ಸಃ 
ಸಃ 
XY 
XY 
XY 
XY 
ಸಃ 


ತೈತ್ತಿರೀಯ ಸಂಹಿತಾ/೩-೧-೧೦/೧೧೯ 


| | 
ಅಧ್ವರ್ಯುರ್ವಾ ಯತ್ತ್ನಿಜಾಂ ಪ್ರಥಮೋ ಯುಜ್ಯತೇ 


I 
ತೇನ ಸೋಮೋ ಯೋಕ್ತವ್ಕ ಇತ್ಯಾಹು 


1 | 
ಅಧ್ವರ್ಯುಃ । ವೈ । ಖತ್ವಿಜಾಮ್‌ । ಪ್ರಥಮಃ | ಯುಜ್ಯತೇ | ತೇನ | ಸ್ತೋಮಃ 


I 
ಯೋಕ್ತವ್ಯಃ | ಇತಿ! ಆಹುಃ। 


ಬಹಿಷ್ಟವಮಾನಸ್ರೋತ್ರಕ್ಕಾಗಿ ತೆರಳುವಾಗ ಅಧ್ವರ್ಯುವು 
ಹೇಳಬೇಕಾದ; ಮಂತ್ರದ ವಿಧಿ 


ಬ್ರಾಹ್ಮಣಭಾಗ ವಿವರಣೆ 


, ಖತ್ವಿಜಾಮ್‌ ಅಧ್ವರ್ಯುಃ ವೈ ಬಖತ್ವಿಜರಲ್ಲಿ ಅಧ್ವರ್ಯುವೇ 

ಪ್ರಥಮಃ ಯುಜ್ಯತೇ ಮೊದಲನೆಯವನಾಗಿ ಹೋಗುತ್ತಾನೆ. 

ತೇನ ಸ್ತೋಮಃ ಯೋಕ್ತವ್ಯಃ ಅವನಿಂದಲೇ ಬಹಿಷ್ಟವಮಾನಸ್ತೋತ್ರವು 
ಇತಿ ಆಹುಃ ಆರಂಭಿಸಲ್ಪಡಬೇಕೆಂದು ತಿಳಿದವರು ಹೇಳುತ್ತಾರೆ. 


ಪರಿವಾಪಾದಿಗಳು ಸವನೀಯಯಾಗದ ಹವಿಸ್ಸುಗಳು. ಅವುಗಳ ಆಂಶವು ಭೂಮಿಗೆ ಬಿದ್ದರೆ, 
ಸೋಮದ ಅಂಶಗಳು ಭೂಮಿಗೆ ಬಿದ್ದರೆ, ಮಂಥಿ-ಶುಕ್ರಗ್ರಹಗಳಲ್ಲಿರುವ ಲೇಶವು ನೆಲಕ್ಕೆ 
ಬಿದ್ದರೆ ಅವೆಲ್ಲವನ್ನೂ ಸ್ವಾಹಾಕಾರಪೂರ್ವಕವಾಗಿ ಇಂದ್ರನಿಗೆ ಸಮರ್ಪಿಸುತ್ತೇನೆ. 
ಎಲೈ! ಸೋಮನೇ! ನಿನ್ನ ರಸವು ಮಧುರವಾದುದು. ಇಂದ್ರಿಯಶಕ್ತಿಯನ್ನು ವೃದ್ಧಿ 
ಮಾಡಬಲ್ಲದು. ಇದರ ಬಿಂದುವು ಲೋಕತ್ರಯದಲ್ಲಿ ಸುತ್ತಲೂ ಹಾರಿ ಸ್ವಾಹಾಕಾರ 
ಪೂರ್ವಕವಾಗಿ ಕೊಡಲ್ಪಟ್ಟು, ಮತ್ತೆ ದೇವತೆಗಳನ್ನು ಸೇರುತ್ತದೆ. ಇಂತಹ ಸೃನ್ನವಾದ 
ಸೋಮರಸಬಿಂದುವನ್ನು "ಸ್ವಾಹಾ' ಎಂದು ಹೇಳಿ ಇಂದ್ರನಿಗಾಗಿ ಕೊಡುತ್ತೇನೆ. 
ಬಹಿಷ್ಟವಮಾನಸ್ತೋತ್ರಕ್ಕಾಗಿ ಅಧ್ವರ್ಯು, ಪ್ರಸ್ತೋತಾ, ಪ್ರತಿಹರ್ತಾ, ಉದ್ಗಾತಾ, 
ಬ್ರಹ್ಮಾ, ಹಾಗೂ ಯಜಮಾನ- ಈ ಆರು ಜನರು ಇದೇ ಕ್ರಮದಲ್ಲಿ ಹೋಗುತ್ತಾರೆ. 
ಆಗ ಅಧ್ವರ್ಯುವು ದರ್ಭಮುಷ್ಟಿಯನ್ನು ಕೈಯಲ್ಲಿ ಹಿಡಿದು ಅಲ್ಲಾಡಿಸುತ್ತಾ ಮುಂದೆ 
ಹೋಗುತ್ತಾನೆ. ಅವನು ಆಗ ಹೇಳಬೇಕಾದ ಮಂತ್ರದ ವಿಧಿಗಾಗಿ ಈ ಬ್ರಾಹ್ಮಣವಿದೆ. 


(ಸೌ! ನನಲ್ಲಿಯೂ ಪ್ರಜಾಸಮೃದ್ಧಿಯನ್ನು ಉಂಟು ಮಾಡಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೦ 


|| 
ವಾಕ್‌ | ಅಗ್ರೇಗಾ ಇತ್ಯಗ್ರೇ-ಗಾಃ | ಅಗ್ರೇ | ಏತು | ಯಜುಗಾ ಇತ್ಯೃಜು-ಗಾಃ | 


| I | 
ದೇವೇಭ್ಯಃ | ಯಶಃ | ಮಯಿ | ದಧತೀ | ಪ್ರಾಣಾನಿತಿ ಪ್ರ-ಅನಾನ್‌ । ಪಶುಷು | 


| i | | 
ಜಾಮಿತಿ ಪ್ರ-ಜಾಮ್‌ | ಮಯಿ [೩೩] ಚಟ। ಯಜಮಾನೇ। ಚ। ಇತಿ | ಆಹ। 


ವಿನಿಯೋಗ 
ಅಧ್ವರ್ಯುವು ಪಠಿಸಲು 


*ಅಗ್ರೇಗಾಃಮುಂದೆ ಹೋಗಲು ಸಮರ್ಥವಾಗಿರುವ; ದೇವೇಭ್ಯಃ-ದೇವತೆಗಳನ್ನು 
ಹೊಂದಲು; ಯಜುಗಾಃ-ನೇರವಾಗಿ ಹೋಗುವ; ವಾಕ್‌-ವಾಗ್ದೇವಿಯು; ಮಯಿ 
[ಅಧ್ವರ್ಯುವಾದ]ನನ್ನಲ್ಲಿ; ಯಶಃ ದಧತೀ-ಯಶಸ್ಸನ್ನು ನೆಲೆಗೊಳಿಸುತ್ತಾ; ಪಶುಷು 
ಪ್ರಾಣಾನ್‌-[ಯಜಮಾನನ] ಗವಾದಿಪಶುಗಳಲ್ಲಿ ಪ್ರಾಣಗಳನ್ನೂ; ದಧತೀ-ನೆಲೆ 
ಗೊಳಿಸುತ್ತಾ; ಮಯಿ ಚ ಯಜಮಾನೇ ಚ-ಅಧ್ವ ರ್ಯುವಾದ ನನ್ನ. ಲ್ಲಿಯೂ, ಯಜ 
ಮಾನನಲ್ಲಿಯೂ; ಪ್ರಜಾಮ್‌ ದಧತೀ- ಎಪುತ್ರಾದಿಪ್ರಜೆಗಳನ್ನು ಪೋಷಿಸುತ್ತಾ; ಅಗ್ರೇ 


ಏತುಎ [ಯಾಗದ ಆರಂಭವಾಗಿರುವ ಬಹಿಷ್ಟವಮಾನಸೊ ೀತ್ರದಲ್ಲಿ] ಮುಂದೆ ಬರವಿ. 
ಇತಿ ಆಹ - ಹೀಗೆ ಶ್ರುತಿಯು ಹೇಳುತ್ತದೆ. 


ಮೊದಲನೆಯವನಾಗಿ ಹೋಗುವ ಅಧ್ವರ್ಯವೇ ಸ್ತೋತ್ರವನ್ನು ಆರಂಭಿಸಲು 
ಅನುಜ್ಞೆಯನ್ನು ಕೊಡುವುದು ಯುಕ್ತವೆಂದು ತಿಳಿದವರು ಹೇಳುತ್ತಾರೆ. 

ವಾಗ್ದೇವಿಯು ಅಗ್ರಗಾಮಿನಿ. ಆಕೆಯು ದೇವತೆಗಳ ಬಳಿಗೆ ಸರಳಮಾರ್ಗದಿಂದ 
ಜ| ಒಯ್ಯತಕ್ಕವಳು. ಆಕೆಯ ನನ್ನಲ್ಲಿ ಯಶಸ್ಸನ್ನು ಉಂಟುಮಾಡಲಿ. ನನ್ನಲ್ಲಿಯೂ ಯಜಮಾ 


XX 


ತೈತ್ತಿರೀಯ ಸಂಹಿತಾ/೩-೧-೧೦/೧೨೧ 


.1 | 
ವಾಚಮೇವ ತದ್ಯಜ್ಞಮುಖೇ ಯುನಕ್ತಿ ವಾಸ್ತು ವಾ 


I Il 
ಏತದ್ಯಜ್ಞ, ಸ್ಯ ಕ್ರಿಯತೇ ಯದ್ಭಹಾನ್ಗ ಎಹೀತ್ವಾ 


ವಾಚಮ್‌ । ಏವ । ತತ್‌. ಯಜ್ಞಮುಖ ಇತಿ ಯಜ್ಞ-ಮುಖೇ । ಯುನಕ್ತಿ । 


| | 
ವಾಸ್ತು । ವೈ । ಏತತ್‌ । ಯಜ್ಞಸ್ಯ | ಕ್ರಿಯತೇ । ಯತ್‌ | ಗ್ರಹಾನ್‌ | ಗೃಹೀತ್ವಾ | 


ಬ 
ಬಹಿಷ್ಟವಮಾನಮಿತಿ ಬಹಿಃ-ಪವಮಾನಮ್‌ | ಸರ್ಪಂತಿ | 


ತತ್‌ ಯಜ್ಞಮುಖೇ [ಈ ಮಂತ್ರಪಾಠದಿಂದ] ಅಧ್ವರ್ಯವು ಯಜ್ಞಃ ದ 
ವಾಚಮ್‌ ಏವ ಯುನಕ್ತಿ ಪ್ರಾರಂಭದ ಬಹಿಷ್ಟವಮಾನಸ್ತೋತ್ರದಲ್ಲಿ ವಾಕ್ಕನ್ನು 
ನೆಲೆಗೊಳಿಸುತ್ತಾನೆ. 
: ಕಾಲವಿಧಿ; ಪ್ರಶಂಸೆ 
ಗ್ರಹಾನ್‌ ಗೃಹೀತ್ವಾ  [ಐಂದ್ರವಾಯವಾದಿಯಾದ ಯತುಗ್ರಹಗ್ರಹಣಕ್ಕೆ 
ಮೊದಲಿರುವ] ಸೋಮಗ್ರಹಗಳನ್ನು ಗ್ರಹಣ ಮಾಡಿ 
ಬಹಿಷ್ಟವಮಾನಮ್‌ ಯತ್ತಿಜರು ಬಹಿಷ್ಟವಮಾನಸ್ತೋತ್ರಕ್ಕಾಗಿ ಹೊರಡು 
ಸರ್ಪಂತಿ [ಇತಿ] ಯತ್‌ ತ್ತಾರೆ ಎಂಬುದು ಯಾವುದುಂಟೋ 
ಏತತ್‌ "ಯಜ್ಞಸ್ಯ ವಾಸ್ತು ಇದು ಯಜ್ಞಕ್ಕೆ ಗೃಹವನ್ನೇ ಮಾಡಿದಂತಾಗುತ್ತದೆ. 
ಕ್ರಿಯತೇ ವೈ 


ಐಂದ್ರವಾಯವಾದಿಗ್ರಹಗಳನ್ನು ಗ್ರಹಣ ಮಾಡಿದ ನಂತರ ಬಹಿಷ್ಟವಮಾನ 
ಸ್ತೋತ್ರಕ್ಕೆ ಯತ್ವಿಜರು ಹೊರಡಬೇಕು.ಇದರಿಂದ ಯಜ್ಞಕ್ಕೆ ನೆಲೆಸಲು ಮನೆ 
ಯನ್ನು ಮಾಡಿದಂತಾಗುತ್ತದೆ. 

ಬಹಿಷ್ಟವಮಾನಸ್ತೋತ್ರಕ್ಕಾಗಿ ಯತ್ತಿಜರು ಹಿಂದಿರುಗದೇ ಹೋಗುವುದರಿಂದಲೂ, 
ಸ್ತೋತ್ರವನ್ನು ಆವೃತ್ತಿ ಇಲ್ಲದೆ ಪಾಠ ಮಾಡುವುದರಿಂದಲೂ, ಯಜ್ಞದ ವಿಚ್ಛಿತ್ತಿಯಾ 
'ದಂತೆ ಆಗಬಹುದು. ಇದಕ್ಕಾಗಿ ಹಿಂದಿರುಗಿದ ನಂತರ ಯಜಮಾನನು ವಿಷ್ಣುದೇವತಾಕ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೨ 


11 - I 
ಪರಾಂಚೋ ಹಿ ಯಂತಿ ಪರಾಚೀಭಿಃ ಸ್ಫುವತೇ 


ವೈಷ್ಣ ವ್ಯರ್ಚಾ ಪುನರೇತ್ಯೋಪತಿಷ್ಯತೇ ಯಜ್ಞೋ ವೈ 


I 
ವಿಷುರ್ಯಜ ಮೇವಾಕ 
ಣಾ J Sa ಆ 


|| | | 
ಪರಾಂಚಃ | ಹಿ | ಯಂತಿ । ಪರಾಚೀಭಿಃ | ಸ್ತುವತೇ । ವೈಷ್ಣವ್ಯಾ । ಖಚಾ | ಪುನಃ | 


ಅಕಃ। 


ವೈಷ್ಣವೀ ಯಕ್ಕಿನಿಂದ ಉಪಸ್ಥಾನವಿಧಿ; 


ಪರಾಂಚಃ ಹಿ ಯಂತಿ ಯತ್ತಿಜರು [ಬಹಿಷ್ಟವಮಾನಸ್ತೊ ತ್ರಕ್ಕಾಗಿ] ಹಿಂದಿ 
ರುಗದೇ ಹೋಗುತ್ತಾರೆ. ಹೀಗಿರುವುದರಿಂದಲೂ 

ಪರಾಚೀಭಿಃ ಸ್ತುವತೇ ಆವೃತ್ತಿಯಿಲ್ಲದ ಖಕ್ಕುಗಳಿಂದ ಸ್ತೋತ್ರವನ್ನು 
ಮಾಡುತ್ತಾರೆ. ಹೀಗಿರುವುದರಿಂದ [ಯಜ್ಞ ವಿಚ್ಛಿತ್ತಿ 
ಯಾದಂತೆ ಆಗಬಹುದು] 

ಪುನಃ ಏತ್ಯ ಬಹಿಷ್ಟವಮಾನಾನಂತರ ಹಿಂದಿರುಗಿ ಬಂದ ಮೇಲೆ 


೫೫ 
೫ 
XX 
XX 
XX 
೫೫ 
XX 
XX 
XX 
XX 
XX 
XX 
ಇ 
Il | I I 
೫ ಏತ್ಯೇತ್ಯಾ-ಇತ್ಯ | ಉಪೇತಿ | ತಿಷ್ಠತೇ ಮ \ ವೈ ವಿಷ್ಣು $ | ಯಜ್ಞ; ಮ್‌ ।ಟ ಏವ 
Xx 
XX 
XX 
XX 
೫೫ 
೫೫ 
XX 
XX 
XX 
XX 
6.1 
7೫ 
XX 
XX 


ವೈಷ್ಣವ್ಯಾ ಖಚಾ : [ಯಜಮಾನನು] ವಿಷ್ಣುದೇವತಾಕವಾದ ಯಕ್ಕಿನಿಂದ 
ಉಪತಿಷ್ಕತೇ ಉಪಸ್ಥಾ ನ ಮಾಡಬೇಕು. 
ಯಜ್ಞಃ ವೈ ವಿಷ್ಣುಃ ವ್ಯಾಪಕನಾದ ವಿಷ್ಣುವು ಯಜ್ಞ; ಸ್ವರೂಪನಷ್ಟೆ. ಈ 


ಯಜ್ಞಮ್‌ ಏವ ಅಕಃ ಉಪಸ್ಥಾ ನದಿಂದ ಯಜ್ಞ; ವನ್ನೇ ಮಾಡಿದವನಾಗು 
ತ್ತಾನೆ. [ಇದರಿಂದ ಯಜ್ಞ; ವಿಚ್ಛಿತ್ತಿಯಾಗದು] 


ವಾದ ಖಕ್ಕಿನಿಂದ ಉಪಸ್ಥಾನವನ್ನು ಮಾಡಬೇಕು.ವಿಷ್ಣುವೇ ಯಜ್ಞಸ್ವರೂಪನು. 
ಆತನು ಯಜ್ಞವಿಚ್ಛಿತ್ತಿಯಾಗದಂತೆ ಮಾಡಿ ನಮಗೆ ಸುಖವನ್ನು ಕೊಡಲಿ. ಅವನು 
ನಮ್ಮ ಅಪರಾಧಗಳನ್ನು ಸಹಿಸಿ ಕ್ಷಮಿಸುವವನು. 


ತೈತ್ತಿ ರೀಯ ಸಂಹಿತಾ/೩-೧-೧೦/೧೨೩ 


ರ್ವಿಷೋ 
ಕೆ 


ಒಳ 


I 
ಪ್ರ ತೇ ಧಾರಾ ಮಧುಶ್ಚುತ ಉಥ್ಸಂ ದುಹ್ರತೇ ಅಕ್ಷಿತ 


| 
ಮಿತ್ಯಾಹ ಯದೇವಾಸ್ಯ ಶಯಾನಸ್ಯೋಪಶುಷ್ಯತಿ 


1 
ವಿಷ್ಣೋ ಇತಿ | ತ್ವಮ್‌ । ನಃ | ಅಂತಮಃ । ಶರ್ಮ ಯಚ್ಛ । ಸಹಂತ್ಯ ॥ ಪ್ರೇತಿ 1 ತೇ! 


I I ll | 
ಧಾರಾಃ | ಮಧುಶ್ಚುತ ಇತಿ ಮಧು-ಶ್ಚುತಃ । ಉಥ್ಸಮ್‌ । ದುಪ್ರತೇ । ಅಕ್ಷಿತಮ್‌ | 


| 
ಇತಿ । ಆಹ। ಯತ್‌ । ಏವ। ಅಸ್ಕ। ಶಯಾನಸ್ಯ । ಉಪಶುಷ್ಯತೀತ್ಯುಪ-ಶುಷ್ಕತಿ | 


ಮಂತ್ರ ವಿನಿಯೋಗ 


ವಿಷ್ಣೋ...ಅಕ್ಬಿತಮ್‌ ॥ ಯಜಮಾನನು ಉಪಸ್ಥಾನ ಮಾಡಲು 


3ರ ವಿಷ್ಣೊ €-ಪರಮಾತ್ಮನಾದ ವಿಷ್ಣು ದೇವನೇ!; ಸಹಂತ್ಯನನಮ್ಮ ಅಪರಾಧಗಳನ್ನು 
ಸಹಿಸಿ ಕ್ಪಮಿಸುವವನೇ!; ತ್ವಮ್‌ ನೀನು; ನಃ ಅಂತಮಃ=ನಮಗೆ ಹತ್ತಿರದವನಾಗಿರು 
ತ್ರೀಯೆ; ಶರ್ಮ ಯಚ್ಛ-ನವಗೆ ಸುಖವನ್ನು ಕೊಡು. [ಸೋಮದೇವನೇ!] 
ಮಧುಶ್ಚ್ಹುತಃ-ಮಧುರವಾದ ರಸವನ್ನು ಸುರಿಸುವ; ತೇ=ನಿನ್ನ; ಧಾರಾಃ-ರಸ 
ಪ್ರವಾಹಗಳು; ಅಕ್ಷಿ; ತಮ್‌-ಕ್ಷ ಯರಹಿತವಾದ; ಉಥ್ಸಮ್‌-ಪ್ರವಾಹವನ್ನು; ಪ್ರ 
ದುಹ್ರತೇವಹೆಚ್ಚಾಗಿ ಸುರಿಸಲಿ. 


ಬ್ರಾಹ್ಮಣಭಾಗ ವಿವರಣೆ 


ಇತಿ ಆಹ ಹೀಗೆಂದು ಈ ಮಂತ್ರವು ಹೇಳುತ್ತದೆ. 

ಶಯಾನಸ್ಕ ಅಸ್ಕ | ಮೊದಲೇ ಹಿಡಿದಿಟ್ಟಿರುವುದರಿಂದ ಮಲಗಿ 
ದಂತಿರುವ ಈ ಸೋಮರಸದ : 

ಯತ್‌ ಉಪಶುಷ್ಯತಿ ಯಾವ ಭಾಗವು ಒಣಗಿದಂತೆ ಇದೆಯೋ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೪ 


`ಸ 
ತದೇವಾಸ್ಕೈತೇನಾಪ್ಯಾಯಯತಿ 1೩೪-101 


I 
[ಪರಿವಾಪಾತ್ಚಜಾಂ ಮಯಿ ದುಪ್ರತೇ ಚತುರ್ದಶ ಚ ॥] 


[ | | 
ತತ್‌ | ಏವ! ಅಸ್ಕ। ಏತೇನ | ಏತಿ । ಪ್ಯಾಯಯತಿ 11೩೮! 


ಏತೇನ ಅಸ್ಯ ತತ್‌ ಈ ಮಂತ್ರದಿಂದ ಅದನ್ನೇ ಪುನಃ ವೃದ್ಧಿ 
ಆಪ್ಯಾಯಯತಿ ಏವ ಸ್‌ ಮಾಡುತ್ತಾ ನೆ. 


ಸೋಮದೇವನೇ! ನೀನು ಸೋಮರಸವು ಕಿ ಕ್ಲೀಣವಾಗದಂತೆ ಮಾಡಿ ಯಜ ನವನ್ನು 
ಪೂರ್ಣ ಮಾಡಿ ಇಷ್ಟಸಿದಿ ್ಲಿಯನ್ನು ಉಂಟು ಮಾಡು. 
ಯಜ ವನ್ನೂ ವಿಷು ವನ್ನೂ, ಸೋಮನನ್ನೂ ಅಭೇದದಿಂದ ಸ್ತುತಿಸಲಾಗಿದೆ. 


ವಿನಿಯೋಗಸಂಗ್ರಹ 
ಜುಷ್ಟೋ!-2 ದ್ವೇ ಪ್ರವತೇ ಯೋಸೌ ಜುಹುಯಾದಾಹುತಿದ್ವಯಮ್‌ । 


3-5ಯಸ್ವ್ರಿಭಿರ್ವೆೈಪ್ಪುಷೋ ಹೋಮೋ 6ವಾಗಧ್ವರ್ಯುರ್ಬ್ರವೀತಿ ಹಿ । 
7ವಿಷ್ಣೋ ಸೋಮಂ ಸ್ಪೃಶೇದತ್ರ ಮಂತ್ರಾಃ ಸಪ್ತ ಪ್ರಕೀರ್ತಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-7 


DERN ೮5೧ 


॥ ಏಕಾದಶೋಂಮವಾಕಃ ॥ 


ನಾ ರಯಿಮಶ್ಸ ವತ್ಲೋಷಮೇವ ದಿವೇದಿವೇ 


ಯಶಸಂ ವೀರವತ್ತಮಮ್‌ ॥ 


W 1 | 
ಅಗ್ನಿನಾ |! ರಯಿಮ್‌ | ಅಶ್ಲವತ್‌ | ಪೋಷಮ್‌ | ಏವ । ದಿವೇದಿವ ಇತಿ ದಿವೇ- 


| | 
ದಿವೇ ॥ ಯಶಸಮ್‌ । ವೀರವತ್ತಮಮಿತಿ ವೀರವತ್‌-ತಮಮ್‌ ॥ 


ಹತ್ತನೆಯ ಅನುವಾಕದಲ್ಲಿ ಬಹಿಷ್ಟವಮಾನಾಂಗವಾದ ಮಂತ್ರಗಳು 


ಹೇಳಲ್ಪಟ್ಟವು. ಈ ಹನ್ನೊಂದನೆಯ ಅನುವಾಕದಲ್ಲಿ ಕಾಮ್ಯೇಷ್ಟಿ ಯಾಜ್ಯಾ- 


ಪುರೋನುವಾಕ್ಕೆಗಳು ಹೇಳಲ್ಪಡುತ್ತವೆ. 


ಮಂತ್ರ ವಿನಿಯೋಗ 


I 
ಅಗ್ನಿನಾ...ವೀರವತ್ತಮಮ್‌ ॥ ಯಾಗಸಪ್ತಕವುಳ್ಳ ಚಿತ್ರಾಯಾಗದಲ್ಲಿ ಮೊದಲನೆ 
§ | ಯದಾದ ಆಗ್ನೇಯಯಾಗದ ಪ್ರರೋನುವಾಕ್ಕೆ. 


3[ಜನವೆಲ್ಲವೂ] ಅಗ್ನಿನಾ- ಅಗ್ನಿಯಿಂದ; ರಯಿಮ್‌-ಧನವನ್ನು; ಅಶ್ನವತ್‌- 
ಹೊಂದುತ್ತದೆ; ದಿವೇದಿವೇ-ಪ್ರತಿದಿನವೂ; ಪೋಷಮ್‌ ಏವ-=ವೃದ್ದಿಹೊಂದು 
ತ್ತಿರುವ; ಯಶಸಮ್‌್‌-ಯಶಸ್ಸುಳ್ಳ; ವೀರವತ್ತಮಮ್‌-ಎಒಳ್ಳೆಯ ಮಕ್ಕಳೆಂಬ 
[ಸಂಪತ್ತನ್ನೂ ಹೊಂದುತ್ತದೆ] [ಅಗ್ನಿ ಯೀ! [ಅಂತಹ ಸಂಪತ್ತನ್ನು ಗ್ಗೆ ಸನ ] 


ಅಗ್ನಿದೇವನ ಅನುಗ್ರಹದಿಂದ ಜನವೆಲ್ಲವೂ ದಿನದಿನವೂ ವೃದ್ಧಿ ಹೊಂದುವ 
ಧನವನ್ನೂ, ಯಶಸ್ಸನ್ನು ಪಡೆದ ಉತ್ತಮ ಪುತ್ರಸಂಪತ್ತನ್ನೂ ಹೊಂದುತ್ತದೆ. 
ಅಂತಹ ಸಂಪತ್ತ ಮ ಅಗ್ನಿಯು ಅನುಗ್ರಹಿಸಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೬ 


ಸುಸುಸುಸುಸೀ ಸೇ ಸಸುಸು ಸಸ? ಸಸಂ ಸಾಸು LLIN. 


+ 


ARRON AVILNTOTTTTT TTT AORN ಕಾಜ ನಃ 


ಗೋಮಾಗ್‌ಂ ಆಗ್ನೇಂವಿಮಾಗ್‌ಂ ಅಶ್ವೀ ಯಜ್ಞೋ © ನೃವತ್ಸಖಾ 
ಸದಮಿದಪ್ರಮೃಷ್ಠಃ । ಇಡಾವಾಗ್‌ಂ ಏಷೋ ಅಸುರ ಪ್ರಜಾ 
ವಾನ್ಹಿ ಘೋ ರಯಿಃ ಪೃಥುಬುಧ್ಧಃ ಸಭಾವಾನ್‌ ॥ 

ಗೋಮಾನಿತಿ ಗೋ-ಮಾನ್‌ । ಅಗ್ನೇ | ಅವಿಮಾನಿತ್ಯವಿ-ಮಾನ್‌ | ಅಶ್ವೀ । ಯಜ್ಞಃ 


I I 
ನೈವತ್ನಖೇತಿ ನೃವತ್‌-ಸಖಾ । ಸದಮ್‌ । ಇತ್‌ । ಅಪ್ರಮೃಷ್ಯ ಇತ್ಯಪ್ರ-ಮೃಷ್ಠಃ ॥ 


ಗ 

| | 

ಇಡಾವಾನಿತೀಡಾ-ವಾನ್‌ | ಏಷಃ । ಅಸುರ | ಪ್ರಜಾವಾನಿತಿ ಪ್ರಜಾ-ವಾನ್‌ । 
I | 

ದೀರ್ಫಃ | ರಯಿಃ ಟ। ಪೃಥುಬುದ್ದ ಇತಿ ಪೃುಥು-ಬುದ್ದಃ | ಸಭಾವಾನಿತಿ ಸಭಾ-ವಾನ್‌ ॥ 
ಗೋಮಾಗ್‌ಂ.-ಸಭಾವಾನ್‌ ॥ ಚಿತ್ರಾಯಾಗದ ಆಗ್ನೇಯ ಹವಿಸ್ಸಿನ ಯಾಜ್ಯಾನುವಾಕ್ಕೆ. 
ರ ಅಸುರ-ಪ್ರಾಣಪ್ರದನಾದ; ಅಗ್ನೇಐಅಗ್ನಿದೇವನೇ! ಏಷಃ ಯಜ್ಞ [ಮತ್ತೆ ಮತ್ತೆ 
ಮಾಡಲ್ಪಡುತ್ತಿರುವ] ಈ ಯಾಗಸಮೂಹವು; ಗೋಮಾನ್‌-ಒಳ್ಳೆಯ ಗೋವು 
ಗಳಿಂದ ಕೂಡಿದುದೂ; ಅವಿಮಾನ್‌-ಕುರಿಗಳಿಂದ ಕೂಡಿದುದೂ, ಅಶ್ವೀಕುದುರೆಗ 
ಳಿಂದ ಕೂಡಿದುದೂ; ನೃವತ್ಸಖಾ-ಮನುಷ್ಯರಾದ ಯತ್ತಿಜರಿಂದ ಕೂಡಿದ ದೇವತೆಗ 
ಳಿಂದ ಯಕ್ತವಾದುದೂ; ಸದಮ್‌ ಇತ್‌-ಯಾವಾಗಲೂ; ಅಪ್ರಮೃಷ್ಠಃ=ತಿರಸ್ಕರಿಸಲು 
ಅಸಾಧ್ಯವಾದುದೂ; ಇಡಾವಾನ್‌-ಅನ್ನಯುಕ್ತವಾದುದೂ; ಪ್ರಜಾವಾನ್‌-ಪುತ್ರ 
ಸಂಪತ್ವೈದವಾದುದೂ; ದೀರ್ಥಃ-ಅವಿಚ್ಛಿನ್ನವಾದುದೂ; ರಯಿಃಸಂಪತ್ಪದವಾದು 
ದೂ; ಪೃಥುಬುಧ್ನಃ-ವಿಸ್ತೀರ್ಣವಾದ ಮೂಲವುಳ್ಳದುದೂ /ಮೂಲಭೂತವಾದ 
ಮಂತ್ರಗಳಲ್ಲಿಯೂ, ಅನುಷ್ಠಾನಗಳಲ್ಲಿಯೂ ವೈಕಲ್ಯರಹಿತವಾದುದೂ; ಸಭಾವಾನ್‌ 
=ಒಳ್ಳೆಯ ವಿದ್ವಾಂಸರಿಂದ ಕೂಡಿದ ಸಭೆಯಿಂದ ಕೂಡಿದುದೂ [ಆಗಲಿ] 

ಅಗ್ನಿದೇವನು ಪ್ರಾಣಪ್ರದನು. ಆತನು ಅನುಗ್ರಹದಿಂದ ಸಂಪತ್ತನ್ನೂ ಕೊಡಲಿ. 


ಯಜ್ಞಾನುಷ್ಠಾನವು ನ್ಯೂನತೆಯಿಲ್ಲ ದೆ ಸಾಂಗವಾಗಿ ನಡೆದು ನಮ್ಮ ಸಕಲ 
ಇಷ್ಟಾರ್ಥಗಳನ್ನೂ ನಾವು ಪಡೆಯುವಂತಾಗಲಿ. 


ತೈತ್ತಿರೀಯ ಸಂಹಿತಾ/೩-೧-೧೧/೧೨೭ 


ೊತಭಷಾಷರಾರಾರರಾರರಾರರತರ್ತರರಾತಾರಾರರ್ಪತತ್ತ್‌ 


ಆ ಪ್ಯಾಯಸ್ವ* ಸಂ ತೇ | 


ಬ ತಿ ಸದ ಸಿಂಗ ಅಜ ಸಗಳ 


ಸಂ ತೇ ಪಯಾಗ್‌ಂಸಿ ಸಮು ಯಂತು ವಾಜಾಸ್ಸಂವೃಷ್ಟಿಯಾನ್ಯಭಿಮಾತಿಷಾಹ | 


ಆಪ್ಯಾಯಮಾನೋ ಅಮೃತಾಯ ಸೋಮ ದಿವಿ ಶ್ರವಾಗ್‌ಂಸ್ಕುತ್ತಮಾನಿ ಧಿಷ್ಟ ॥ 


ಏತಿ ಪ್ಯಾಯಸ್ವ | ಸಮಿತಿ | ಏತು | ತೇ ವಿಶ್ವತಃ | ಸೋಮ | ವೃಷ್ಟಿಯಮ್‌ ॥ ಭವ। 
ವಾಜಸ್ಯ । ಸಂಗಥ ಇತಿ ಸಂ-ಗಥೇ ॥ ಸಮಿತಿ | ತೇ | ಪಯಾಗ್‌ಂಸಿ । ಸಮಿತಿ | ಉ। 
ಯಂತು | ವಾಜಾಃ । ಸಮಿತಿ | ವೃಷ್ಟಿಯಾನಿ । ಅಭಿಮಾತಿಷಾಹ ಇತ್ಯಭಿಮಾತಿ-ಸಾಹಃ | 
ಆಪ್ಯಾಯಮಾನಃ । ಅಮೃತಾಯ ॥ ಸೋಮ | ದಿವಿ | ಶ್ರವಾಗ್‌ಂಸಿ | 


ಉತ್ತಮಾನೀತ್ಯುತ್‌-ತಮಾನಿ । ಧಿಷ್ಟ॥ 


ಆಷ್ಯಾಯಸ್ವ...ಸಂಗಥೇ॥.. ಚಿತ್ರಾಯಾಗದ ಸೌಮ್ಯ ಹವಿಸ್ಸಿನ ಪುರೋನುವಾಕ್ಕೆ. 
ಸಂ ತೇ...ಧಿಷ್ಟ ॥ ಸೌಮ್ಯ ಹವಿಸ್ಸಿನ ಯಾಜ್ಯಾನುವಾಕ್ಕೆ. 


3 ಸೋಮ-ಸೋಮದೇವನೇ! ಆಪ್ಯಾಯಸ್ವ=ನೀನು ವೃದ್ದಿಹೊಂದು; ತೇ-ನಿನ್ನ/ 
ನಿನ್ನಿಂದ; ವೃಷ್ಣಿಯಮ್‌ ಶಕ್ತಿಯು; ವಿಶ್ವತಃ-ಎಲ್ಲ ಕಡೆಗಳಿಂದಲೂ; ಸಮ್‌ ಏತು 
ನಮ್ಮನ್ನು ಸೇರಿಕೊಳ್ಳಲಿ; ವಾಜಸ್ಕ-ಅನ್ನದ; ಸಂಗಥೇಎಸೇರಿಕೊಳ್ಳುವಿಕೆಯಲ್ಲಿ; ಭವ 
=ವೀನು ಅನುಗ್ರಹಪ್ರದನಾಗು; *ಸೋಮ-ಸೋಮದೇವನೇ! ಅಭಿಮಾತಿಷಾಹಃ- 
ಪಾಪನಾಶಕನಾದ/ಶತ್ರುನಾಶಕನಾದ; ತೇನನಿನ್ನ [ಅನುಗ್ರಹದಿಂದ] ಪಯಾಗ್‌ಂಸಿ ಎ 
ಕ್ಷೀರಾದಿಗಳು; ಸಮ್‌ ಉ ಯಂತು-ನಮ್ಮನ್ನು ಬಂದು ಸೇರಲಿ. ವಾಜಾಃ-ಅನ್ನಗಳೂ; 


* ಈ ಎರಡು ಮಂತ್ರಗಳು ನಾಲ್ಕನೆಯ ಕಾಂಡದಲ್ಲಿ ಆಮ್ನಾತವಾಗಿವೆ. ಇಲ್ಲಿ ಅವುಗಳ ಪ್ರತೀಕವಿದೆ. 


CETTE 
CRETE TEETER TET TET TNE TEA! 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೨೮ 


I I I 
ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ | 


| | 
ಅಸ್ಮಾಕಮಸ್ತು ಕೇವಲಃ ॥ 


| | 
ಇಹ | ತ್ವಷ್ಟಾರಮ್‌ । ಅಗ್ರಿಯಮ್‌ । ವಿಶ್ವರೂಪಮಿತಿ ವಿಶ್ವ-ರೂಪಮ್‌ । ಉಪೇತಿ! 


" Il | 
ಹ್ವಯೇ ॥ ಅಸ್ಮಾಕಮ್‌ । ಅಸ್ತು । ಕೇವಲಃ ॥ 


| | 
ಇಹ...ಕೇವಲಃ W ಚಿತ್ರಾಯಾಗದ ತ್ವಾಷ್ಟಹವಿಸ್ಸಿನ ಪುರೋನುವಾಕ್ಕೆ. 


ಸಮ್‌ ಉ ಯಂತು-ಬಂದು ನಮ್ಮನ್ನು ಕೂಡಿಕೊಳ್ಳಲಿ; ಆಪ್ಯಾಯಮಾನಃ=-ನೀನು 
ವೃದ್ಧಿ ಹೊಂದಿದವನಾಗಿ; ಅಮೃತಾಯ- [ನಮ್ಮ] ಮರಣವಿಲ್ಲದಿರುವಿಕೆಗಾಗಿ/ 
ಶಾಶ್ವತಸುಖಕ್ಕಾಗಿ; ದಿವಿ-ದ್ಯುಲೋಕದಲ್ಲಿ; ಉತ್ತಮಾನಿ ಶ್ರವಾಗ್‌ಂಸಿ-ಉತ್ತಮ 
ವಾದ ಶ್ರೇಯಸ್ಕರವಾದ ಅನ್ನಗಳನ್ನು; ಧಿಷ್ಟನಅನುಗ್ರಹಿಸು. 4 ಇಹ=ಈ ಯಾಗ 
ಕರ್ಮದಲ್ಲಿ; ಅಗ್ರಿಯಮ್‌-ಶ್ರೇಷ್ಠನಾದ; ವಿಶ್ವ್ಷರೂಪಮ್‌=ಗರ್ಭದಲ್ಲಿ ವಿವಿಧ 
ರೂಪಗಳನ್ನು ಮಾಡುವ ವಿಶ್ವರೂಪನಾದ; ತ್ವಷ್ಟಾರಮ್‌-ತ್ವಷ್ಟೃದೇವನನ್ನು; 
ಉಪಹ್ವಯೇ=-ಆಹ್ವಾನಿಸುತ್ತೇನೆ. ಅಸ್ಮಾಕಮ್‌-ನಮಗೆ; ಕೇವಲಃ ಆಸ್ತು-[ಅವನು] 
ಅಸಾಧಾರಣರಕ್ಷಕನಾಗಲಿ. 


ಸೋಮದೇವನೇ! ನೀನು ವೃದ್ಧಿಹೊಂದು. ನಿನ್ನ ಅನುಗ್ರಹದಿಂದ ನಮಗೆ ಎಲ್ಲ 
ಸ. ಕಡೆಗಳಿಂದಲೂ ಸರ್ವವಿಧವಾದ ಶಕ್ತಿಯೂ ಪ್ರಾಪ್ತವಾಗಲಿ. ಅನ್ನಸಮೃದ್ಧಿಯೂ 
೫| ಲಭಿಸಲಿ. ಹೀಗೆ ಅನುಗ್ರಹಿಸು. 

ನಂ ಸೋಮದೇವನೇ! ನೀನು ಪಾಪಪರಿಹಾರಕನು. ನಿನ್ನ ಅನುಗ್ರಹದಿಂದ ಕ್ಷೀರಾದಿಗಳೂ, 
ZY ಅನ್ನಸಮೃದ್ಧಿ. ಯೂ, ಸರ್ವವಿಧವಾದ ಬಲಗಳೂ ನಮಗೆ ಲಭಿಸಲಿ. ನೀನು ನಮಗೆ 
ಛ| ಅಮೃತತ್ವವನ್ನು ಕೊಡು. ದೇವಲೋಕದಲ್ಲಿ ಉತ್ತಮವಾದ ಅನ್ನವು ಸಿಕ್ಕುವಂತೆ 
2೫ 

ಸ 

ಸ 

2 

po. 


ಮಾಡು. ದೇವತೆಗಳಿಗೆ ಕೊಡಲು ಉತ್ತಮವಾದ ಹವಿಸ್ಸನ್ನು ಕರುಣಿಸು. 


"ರೇತಸ ಏವ ಸಿಕ್ತಸ್ಯ ಬಹುಶೋ ರೂಪಾಣಿ ವಿಕರೋತಿ' ಎಂಬ ಶ್ರುತಿಯಂತೆ 
ತ್ವಷ್ಟೃದೇವನು ವಿಶ್ವರೂಪಗಳಿಗೆ ಕಾರಣನಾದ ಶ್ರೇಷ್ಠದೇವನು. ಆ ದೇವನನ್ನು ಈ 


ತೈತ್ತಿರೀಯ ಸಂಹಿತಾ/೩-೧-೧೧/೧೨೯ 


ತನ್ನಸ್ತುರೀಪಮಧ ಪೋಷಯಿತ್ನು ದೇವತ್ವಷ್ಟರ್ವಿ ರರಾಣಃ 


I | I 

ಸೃಸ್ಥ | ಯತೋ ವೀರಃ[(೧)ಕರ್ಮಣ್ಯಃ] ಕರ್ಮಣ್ಯ 
| ‘1 

ಸ್ಸುದಕ್ಟೋ ಯುಕ್ತಗ್ರಾವಾ ಜಾಯತೇ ದೇವಕಾಮಃ ॥ 


ಗು 
I | 
ತತ್‌ 1 ನಃ। ತುರೀಪಮ್‌ ಅಧ | ಪೋಷಯಿತ್ನು । ದೇವ । ತ್ವಷ್ಟಃ । ವೀತಿ | ರರಾಣಃ | 


I I | 
ಸ್ವಸ್ತ್ರ ॥ ಯತಃ ವೀರಃ 1೩೫ ಕರ್ಮಣ್ಯಃ | ಸುದಕ್ಷ ಇತಿ ಸು-ದಕ್ಷ, | ಯುಕ್ತಗ್ರಾವೇತಿ 


ಯುಕ್ತ-ಗ್ರಾವಾ। ಜಾಯತೇ । ದೇವಕಾಮ ಇತಿ ದೇವ-ಕಾಮಃ ॥ 


ಆ 


ತನ್ನಸ್ತುರೀಪಂ...ಕಾಮಃ॥  ಚಿತ್ರಾಯಾಗದ ತ್ವಾಷ್ಟ ಹವಿಸ್ಸಿನ ಯಾಜ್ಯಾನುವಾಕ್ಕೆ: 
"ದೇವ ತ್ವಷ್ಟಃಐತ್ವಷ್ಟೃದೇವನೇ! ರರಾಣಃ-ದಾನಶೀಲನಾದ [ನೀನು] 
ತುರೀಪಮ್‌-ಬೇಗನೇ ಪ್ರಾಪ್ತವಾಗುವ; ಅಧ-ಮತ್ತು; ಪೋಷಯಿತ್ನು-ಪೋಷಿ 
ಸುವ; ತರ್ತ್‌ಆ ಪಶ್ಚಾದಿಧನವನ್ನು; ನಃ ವಿ ಸ್ಕಸ್ವ-ನಮಗೆ ವಿಶೇಷವಾಗಿ ಕೊಡು; 
ಯತಃ-ಯಾವ ಧನದಿಂದ; ಕರ್ಮಣ್ಯವೈದಿಕ-ಲೌಕಿಕಕರ್ಮಶೀಲನಾದ; ಸುದಕ್ಷಃ 
ಇಉತ್ಸಾಹವುಳ್ಳವನಾಗಿ ಬೇಗನೆ ಕೆಲಸ ಮಾಡಬಲ್ಲ; ಯುಕ್ತಗ್ರಾವಾ- ಸೋಮಾಭಿ 
ಷವಕ್ಕೆ ಕಲ್ಲು ಗಳನ್ನು ಹೂಡಿರುವ/ಸೋಮಯಾಜಿಯಾದ; ದೇವಕಾಮಃ-ಇಂತಹ 
ದೇವಾರಾಧಕನು ಬೇಕೆಂದು ದೇವತೆಗಳು ಬಯಸುವ/ದೇವತೆಗಳನ್ನು ಸೇವಿಸಲು 
ಬಯಸುವವನಾದ; ವೀರಃ ಜಾಯತೇಎಸತ್ಪುತ್ರ್ತನು ಜನಿಸುವನೋ; [ಅಂತಹ 
ಪಶ್ಚಾದಿಧನಸಂಪತ್ತನ್ನು ನಮಗೆ ಅನುಗ್ರಹಿಸು] 


ಯಾಗಕ್ಕೆ ಆಹ್ವಾನಿಸುತ್ತೇನೆ. ಆತನು ನಮಗೆ ಅಸಾಧಾರಣನಾದ ರಕ್ಷಕನಾಗಲಿ. 


ಹೇ! ತ್ವಷ್ಟೃದೇವನೇ! ಯಾವ ಪಶ್ವಾದಿಸಂಪತ್ತಿ ನಿಂದ ಕರ್ಮಶೀಲನೂ, 


ಉತ್ಸಾಹಿಯೂ, ಸೋಮಯಾಜಿಯೂ, ದೇವತಾರಾಧಕನೂ ಆದ ಸತುತ್ತನು 


ಮ 


ಜನಿಸುವನೋ ಅಂತಹ ಪಶ್ವಾದಿಸಂಪತ್ತನ್ನು ನಮಗೆ ಅನುಗ್ರಹಿಸು. ಚಿತ್ರೇಷ್ಟಿಯು 
ಪಶುಕಾಮನಿಗೆ ವಿಹಿತವಾಗಿರುವುದರಿಂದ ಪಶುಧನವೆಂದು ಹೇಳಿದೆ. 


ಕೃ ಷ್ಹಯಜುರ್ವೇದ ಕನ್ನಡ ies 


Ne ಲ ನ ಉದವ ॥ ಪಿಶಣ್ಣ ರೂಪಸ್ತು ಭರೋ ವಯೋಧಾ 


ಇ 


ಷೀ ವೀರೋ ಜಾಯತೇ ದೇವಕಾಮಃ | 


| | || 
ಶಿವಃ । ತ್ವಷ್ಟಃ | ಇಹ ಏತಿ! ಗಹಿ | ವಿಭುರಿತಿ ವಿ-ಭುಃ । ಪೋಷೇ । ಉತ ॥ತ್ಮನಾ॥ 


| | 
ಯಜ್ಞೇಯಜ್ಞ ಇತಿ ಯಜ್ಞೇ-ಯಜ್ಞೇ | ನಃ | ಉದಿತಿ । ಅವ ॥ ಪಿಶಜ್ಗರೂಪ ಇತಿ 


ಎನ್‌ 


೧ ರ್ನ 


ಪಿಶಜ್ಞ “ರೂಪಃ ಸುಭರ ಇತಿ ಸು-ಭರಃ \ ವಯೋಧಾ ಇತಿ ವಯಃ-ಧಾಃ । ಶ್ರುಷ್ಟಿ 1 


ಡಿ 


ವೀರಃ | ಜಾಯತೇ । ದೇವಕಾಮ ಇತಿ ವಿವ ಸುಮ್ನ \l 


| ಶಿವಸ್ನ ಸ್ತ ಷ್ಟಃ. .ಉದವ | ಘೂ Waa ವೈಕಲ್ಲಿ. ಕವಾದ 
ಪ್ರರೋನುವಾಕ್ಕೆ 
| I I 
ಪಿಶಂಗರೂಪಃ...ಪಾಥಃ | ಪ್ಯೂ ತ್ವಾಷ್ಟ್ರಃ ಹವಿಸ್ಸಿಗಾಗಿಯೇ ವೈಕಲ್ಲಿಕವಾದ 
ಯಾಜ್ಯಾನುವಾಕ್ಕೆ. 


| *ತ್ವಷ್ಟಃ= ಇತ್ರಷ್ಟೃದೇವನೇ! ಶಿವಃ-ಮಂಗಳಕರನಾದ ನೀನು; ಇಹ ಆ ಗಹಿ-ಈ 
| ಯಾಗಕ್ಕೆ ಬಾ. ಉತ-ಮತ್ತು; [ನೀನು] ಪೋಷೇ- ನಮ್ಮ ಪೋಷಣೆಯಲ್ಲಿ; ತ್ಮನಾ 

ವಿಭುಃ-ಮತ್ತೊಬ್ಬರ ಅಪೇಕ್ಷೆಯಿಲ್ಲದೆ ಸ್ವಯಂಸ ಸಮರ್ಥನು; [ನೀನು] ಯಜ್ಞೇ 
ಯಜ್ಞೇ-ಸರ್ವಯಜ್ಞ ಗಳಲ್ಲಿಯೂ; "ನಃ ಇನಮ್ಮನ್ನು ಉತ್‌ ಅವ=ಚೆನ್ನಾಗಿ ರಕ್ಷಿಸು. 


| *[ಯಾವ ತೃಷ್ಟೃವಿನ ಅನುಗ್ರಹದಿಂದ] ಪಿಶಜ್ನರೂಪಃ-ವಿವಿಧರೂಪಗಳುಳ್ಳ/ 
"ಧರ್ಮಾರ್ಥಕಾಮಗಳನ್ನು ಸೇವಿಸುವ; ಸುಭರಃ =ಬಂಧುಗಳನ್ನು ಚೆನ್ನಾಗಿ 
ಪೋಷಿಸುವ; ವಯೋಧಾಃ-ದೀರ್ಫಾಯುಸ್ಸನ್ನು ಹೊಂದಿರುವ; ಶ್ರುಷ್ಟೀ- ಎಶೀಘ 
ವಾಗಿ ಕೆಲಸ ಮಾಡುವ ಸತ್ಯವಾದಿಯಾದ; ದೇವಕಾಮಃ ವೀರಃ 'ಜಾಯತೇನ 
ದೇವತೆಗಳನ್ನು ಆರಾಧಿಸುವ " ಕಾಮನೆಯುಳ್ಳ/ದೇವತೆಗಳು ಇಂತಹ ಯಜನಶೀಲ 


ನನ್ನು ಅಪೇಕ್ಬಿಸುವ ಸತ್ಪುತ್ರನು ಜನಿಸುವನೋ; [ಅಂತಹ] ತ್ವಷ್ಟಾತ್ವಷ್ಟೃದೇವನು; 


ತೈತ್ತಿ ರೀಯ ಸಂಹಿತಾ/೩-೧-೧೧/೧೩೧ 


I | 
ತ್ವಷ್ಟಾ ವಿ ಷ್ಯತು ನಾಭಿಮಸ್ಕೇ ಅಥಾ ದೇವಾನಾ 


I I i i 
ಮಪ್ಯೇತು ಪಾಥಃ ॥ ಪ್ರ ಣೋ ದೇವ್ಯಾ ನೋ ದಿವಃ ॥ 
I T 11 | 

ಪ್ರಜಾಮಿತಿ ಪ್ರ-ಜಾಮ್‌ | ತ್ವಷ್ಟಾ | ವೀತಿ । ಸ್ಯತು | ನಾಭಿಮ್‌ | ಅಸ್ಮೇ ಇತಿ | 

| 
ಅಥ । ದೇವಾನಾಮ್‌ | ಅಪೀತಿ | ಏತು। ಪಾಥಃ ll ಪ್ರೇತಿ | ನಃ । ದೇವೀ । ಏತಿ । 
ನಃ । ದಿವಃ ॥ 
*ಪ್ರ ಣೋ ದೇವೀ... ಅವತು ॥ ಸರಸ್ವತೀದೇವತಾಕವಾದ ಚಿತ್ರಾಯಾಗಹವಿಸ್ಸಿನ 


*ಆ ನೋ ದಿವಃ..ಶೃಣೋತು ॥ ಪುರೋನುವಾಕ್ಕೆ-ಯಾಜ್ಯಾನುವಾಕ್ಕೆಗಳು. 


ನಾಭಿಮ್‌-ಬಂಡಿಯನ್ನು ಧರಿಸುವ ಚಕ್ರದ ಅಚ್ಚಿನಂತೆ ಕುಲವನ್ನು ಪೋಷಿಸುವ; : 
ಪ್ರಜಾಮ್‌-ಪುತ್ರಪೌತ್ತಾದಿಪ್ರಜೆಯನ್ನು; ಅಸ್ಮೇ- ನಮಗೆ; ವಿಷ್ಯತು-ವಿಶೇಷವಾಗಿ 
ಕೊಡಲಿ. ಅಥ-ಬಳಿಕ; ದೇವಾನಾಮ್‌ ಅಪಿ-ದೇವತೆಗಳಿಗೂ ಕೂಡ; ಪಾಥಃ- 
ಹವೀರೂಪವಾದ ಅನ್ನವನ್ನು; ಏತು-ಆ ಪ್ರಜೆಯು ಪಡೆಯಲಿ/ದೇವತೆಗಳಿಗೂ 


ಸುಖವನ್ನು ಕೊಡುವ, ನಮ್ಮ ಪೋಷಣೆಯಲ್ಲಿ ಸ್ವಯಂಪ್ರಭುವಾದ ತ್ವಷ್ಟೃದೇವನೇ! 
ನೀನು ನಮ್ಮ ಯಜ್ಞಕ್ಕೆ ಬಾ. ಹವಿಸ್ಸನ್ನು ಸ್ವೀಕರಿಸು. ಎಲ್ಲಾ ಯಾಗಗಳಲ್ಲಿಯೂ 


ತ್ವಷ್ಟೃದೇವನ ಅನುಗ್ರಹದಿಂದ ಜನಿಸಲಿ..ಆ ದೇವನು ವಂಶೋದ್ಧಾರಕರಾದ ಪುತ್ರ 
ಪೌತ್ರಾದಿಗಳನ್ನೂ ಕೊಡಲಿ. ದೇವತೆಗಳಿಗೆ ಹವಿಸ್ಸನ್ನು ಆ ಪ್ರಜೆಯು ಸಮರ್ಪಿಸಿ, 
ದೇವತೆಗಳ ಅನುಗ್ರಹವನ್ನು ಪಡೆಯಲಿ. 

* ಅನ್ನವನ್ನು ಅನುಗ್ರಹಿಸುವುದರಿಂದ ವಾಜಿನೀವತಿಯಾದ ಸರಸ್ವತಿಯು ನಮ್ಮ 
ಬುದ್ದಿಯ ರಕ್ಷಕಳು. ಅವಳು ಅನ್ನವನ್ನೂ ಬುದ್ಧಿಯನ್ನೂ ಕೊಟ್ಟು ನಮ್ಮನ್ನು ರಕ್ಷಿಸಲಿ. 
* ಪ್ರಥಮ ಕಾಂಡದ ಆನೆಯ ಪ್ರಪಾಠಕದ ಕಡೆಯ ಅನುವಾಕದಲ್ಲಿ ಈ ಮಂತ್ರಗಳ ಪದವಿವರಣೆಯು 
ಇದೆ. ಇಲ್ಲಿ ತಾತ್ಪರ್ಯವನ್ನು ಮಾತ್ರ ನೀಡಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೩೨ 
ತ ರಾಾರಾರರಾರಾರರ್ವಾರರರ್ಸಾರ್ಸರರ್ಸ್‌ರ್ತಾರ್ಪಾ್‌ 


1 
ಜಿ 


I I 
ಪೀಪಿವಾಗ್‌ಂಸಗ್‌ಂ ಸರಸ್ವತಸ್ಥ್ಮ ನಂ ಯೋ ವಿಶ್ವದರ್‌ಶತಃ 


I Il 
ಧುಕ್ತೀಮಹಿ ಪ್ರಜಾಮಿಷಮ್‌ ॥ [(೩೬)] 


|| | || 
ಪೀಪಿವಾಗ್‌ಂಸಮ್‌ । ಸರಸ್ವತಃ । ಸ್ತನಮ್‌ । ಯಃ । ವಿಶ್ವದರ್‌ಶತ ಇತಿ ವಿಶ್ವ- 


ಇದಿ 


| I 
ದರ್‌ಶತಃ ॥ ಧುಕ್ಷೀಮಹಿ | ಪ್ರಜಾಮಿತಿ ಪ್ರ-ಜಾಮ್‌ | ಇಷಮ್‌ || (೩೬) 


ಚಿತ್ರಾಯಾಗದ ಸರಸ್ವದ್ದೆ ಕ್ಷೀವತಾಕವಾದ ಹವಿಸ್ಸಿನ 
ಪ್ರರೋನುವಾಕ್ಕೆ. 


ll 
ಪೀಪಿವಾಗ್‌ಂಸಂ...ಇಷಮ್‌ ॥ 


“ಯ: ವಿಶ ಶದರ್‌ಶತಃ-ಯಾವುದು [ಕಾಮಧೇನುವಿನ ಕೆಚ್ಚಲಿನಂತೆ] ಎಲ್ಲ ) ವನ್ನೂ 
'ಕೊಡಬಲ್ಲದೆಂದು ಎಲ್ಲರಿಗೂ ತಿಳಿದಿದೆಯೋ; [ಆ] ಪೀಪಿವಾಗ್‌ಂಸಮ್‌- ಲೋಕ 
ವನ್ನು ವೃದ್ಧಿ ಗೊಳಿಸುವ; ಸರಸ್ವ ತಃ ಸ್ತನಮ್‌-ಯಾಗರೂಪನಾದ ಸರಸ್ವದ್ದೇವನ 
ಕೆಚ್ಚ. ಲಿನಿಂದ; ಪ್ರಜಾಮ್‌-ಪ್ಪ ಪುತ್ರಾದಿಪ್ರ ಜೆಗಳನ್ನೂ; ಇಷಮ್‌-ಅನ್ನವನ್ನೂ; 
ಧುಕ್ಷೀಮಹಿಎ ಇಕರೆದುಕೊಳ್ಳುತ್ತೆ ಶ್ನೇವೆ. 


ಸನಿ ನನಡನರನನನನನರನ ನತರ 


*ಯಾಗದಿಂದ ಸೇವ್ಯಳಾದ ಆ ಸರಸ ್ವಿತಿಯು ದ್ಯುಲೋಕದಿಂದ ಅಥವಾ ಮಹತ್ತಾದ 
ಪರ್ವತದಿಂದ ನಮ್ಮ ಯಾಗಕ್ಕೆ ಬರವಿ. ನಮ್ಮ ಆಹ್ಹಾ ನವನ್ನು ಆಲಿಸಲಿ. ನಾವೀಯುವ 
ಹವಿಸ್ಸನ್ನು ಅಪೇಕ್ಷಿಸಲಿ. ಲೋಕಕೆ ನೀರನ್ನು ಕರುಣಿಸುವ ಆ ಸರಸ್ವತಿಯು ಶಕ್ತವಾದ 
ನಮ್ಮ ' ಮಾತನ್ನು ಕೇಳಲಿ. ಯಜ ಕ್ಕೆ ಆಗಮಿಸಲಿ. 

SN ಸರಸ್ತದ ದೇವನ ಅನುಗ್ರಹದಿಂದ ಎಲ್ಲ ಪ್ಲಿವನ್ನೂ ಪಡೆಯ 
ಬಲ್ಲೆವೆಂಬುದನ್ನು ಈ ಮಂತ್ರವು ತಿಳಿಸುತ್ತಿದೆ. ಚಿತ್ರಾ ಯಾಗದಲ್ಲಿ ಸರಸ ಕದ್ದೇವನ 
ಹವಿಸಿ ಬಗ್ಗೆ ಇದು ಪ್ರರೋನುವಾಕ್ಕ ವಾಗಿದೆ. 

ನಾವ ಹಸುವಿನಿಂದ ಹಾಲನ್ನು ಕರೆದುಕೊಳ್ಳುವಂತೆ ಸರಸ್ತ ಸಂತನ ಯಾಗದಿಂದ 
ಪುತ್ರಾದಿಗಳನ್ನೂ ಅನ್ನವನ್ನೂ ಪಡೆಯುತೆ ಶ್ರೇವೆ. ಇಲ್ಲಿ ಯಾಗವನ್ನು ಸರಸ್ವಂತನ 
ಸರ್ವೇಷ ಸ್ಛಪ್ರದವಾದ ಕಟ ಕಲೆಂಬುದಾಗಿ ಹೋಲಿಸಲಾಗಿದೆ. 


ಜೇ ತೈ.ಸಂ ೧-೮-೧೪ 


ಬರಗ ಜೇ 22522252525: 52 5252522235: ಫಾಶಾಶೂಶುಕ:85: 5:15:15: ಈ: ಕುಶಾಶಾಶಾಕ ಕಕ ಕಾಶಾಶಕಾಶಾಶಕಾಕಾಕಕು,; 


ಜಟಿರ ಜಟ ರಟ ರಜ ಜಬ ರರ ಜರರ್ಯರಾ್ಯಾ್ರ 


ತೈತ್ತಿರೀಯ ಸಂಹಿತಾ/೩-೧-೧೧/೧೩೩ 


ಯೇ ತೇ ಸರಸ್ವ ಊರ್ಮಯೋ ಮಧುಮಂತೋ ಫೃತಶ್ನುತ | 


|| 
ತೇಷಾಂ ತೇ ಸುಮ್ನಮೀಮಹೇ ॥ ಯಸ್ಯ ವ್ರತಂ ಪಶವೋ 


| | | 
ಯಂತಿ ಸರ್ವೇ ಯಸ್ಕ ವ್ರತಮುಪತಿಷ್ಠಂತ ಆಪಃ । 


| | 
ಯೇ। ತೇ! ಸರಸ್ವಃ | ಊರ್ಮಯಃ | ಮಧುಮಂತ ಇತಿ ಮಧು-ಮಂತಃ | 
| | 
ಘೃತಶ್ಚುತ ಇತಿ ಫೃತ-ಶ್ಲುತಃ ॥ ತೇಷಾಮ್‌ । ತೇ । ಸುಮ್ನಮ್‌ । ಈಮಹೇ॥ 


| || | 
ಯಸ್ಯ । ವ್ರತಮ್‌ | ಪಶವಃ । ಯಂತಿ | ಸರ್ವೇ ॥ ಯಸ್ಯ । ವ್ರತಮ್‌ | 


ಉಪತಿಷ್ಠಂತ ಇತ್ಯುಪ-ತಿಷ್ಠಂತೇ | ಆಪಃ ॥ 


ಯೇತೇ ಸರಸ್ತ...ಈಮಹೇ ॥ ಅದೇ ಹವಿಸ್ಸಿನ ವೈಕಲ್ಪಿಕವಾದ ಪುರೋನವಾಕ್ಕೆ. 


ಯಸ್ಯ...ಹುವೇವು ॥ ಚಿತ್ರಾಯಾಗದ ಸರಸ್ವದ್ದೇವತಾಕವಾದ ಹವಿಸ್ಸಿನ 
ಯಾಜ್ಯಾನುವಾಕ್ಕೆ. | 


*-ಸರಸ್ವಃ-ಸರಸ್ತಂತದೇವನೇ!/ಸಮುದ್ರದೇವನೇ! ಮಧುಮಂತಃ-ಮಧುವಿನಂತೆ 
ಸಿಹಿಯಾದ; ಫೃತಶ್ನುತಃ-ತುಪ್ಪದಂತೆ ಪುಷ್ಟಿಕರವಾದ ನೀರನ್ನು ಸುರಿಸುವ; ತೇಯೇ 
ಊರ್ಮಯ£ಃವಿನ್ನ ಯಾವ ಅಲೆಗಳು ಇವೆಯೋ/ಗೋವುಗಳು ಇವೆಯೋ; ತೇ 


` ನಿನ್ನ; ತೇಷಾಮ್‌-ಆ ಅಲೆಗಳಿಂದ ಉಂಟಾಗುವ; ಸುಮ್ನಮ್‌-ಸುಖವನ್ನು; ಈಮಹೇ 


ಇಹೊಂದುತ್ತೇವೆ/ಹೊಂದೋಣ. * ಯಸ್ಯ-ಯಾವ ಸರಸ್ವದ್ದೇವನ; ವ್ರತಮ್‌- 
ಕರ್ಮವನ್ನು; ಸರ್ವೇ ಪಶವಃ-ದ್ವಿಪಾದ-ಚತುಷ್ಟಾದ ಪ್ರಾಣಿಗಳೆಲ್ಲವೂ; ಯಂತಿ- 
ಅನುಸರಿಸುತ್ತವೆಯೋ; ಯಸ್ಕ ವ್ರತಮ್‌-ಯಾವ ದೇವನ ಕಾರ್ಯವನ್ನು; ಆಪಃ 
ಉಪತಿಷ್ಕಂತೇ- ನೀರುಗಳು ಅನುಸರಿಸುತ್ತವೆಯೋ; 


ಸರಸ್ವಂತದೇವನೇ!/ಸಮುದ್ರದೇವನೇ! ನಿನ್ನ ಅಲೆಗಳು ಮಧುರವಾದ ಪುಷ್ಟಿಕರ 
ವಾದ ನೀರನ್ನು ಮೋಡಗಳ ಉತ್ಪತ್ತಿಗೆ ಕಾರಣವಾಗಿ ನಮಗೆ ಕೊಡುತ್ತವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೩೪ 
SN ES SR 


ಯಸ್ಯ ವ್ರತೇ ಪ್ರಷ್ಟಿಪತಿರ್ನಿವಿಷ್ಟಸ್ತಗ್‌ಂ ಸಶೆಸ್ವಂತಮವಸೇ 
ಹುವೇಮ ॥ ದಿವ್ಯಗ್‌ಂ ಸುಪರ್ಣಂ ವಯಸಂ ಬೃಹಂತಮಪಾಂ 


ಗರ್ಭಂ ವೃಷಭಮೋಷಧೀನಾಮ್‌ | ಅಭೀಪತೋ ವೃಷ್ಟಾ 


ತರ್ಪಯಂತಂ ತಗ್‌ಂ ಸರಸ್ಪಂತಮವಸೇ ಹುವೇಮ ll 


ಯಸ್ಯ | ವ್ರತೇ | ಪ್ರಶ್ಟಿಪತಿರಿತಿ ಪತಿಃ | ನಿವಿಷ್ಣ ಇತಿ ನಿ-ವಿಷ್ಣಃ । ತಮ್‌ | 


ಸರಸ್ವಂತಮ್‌ । ಅವನೇ | ಹುವೇಮ ॥ ದಿವ್ಯಮ್‌ । ಸುಪರ್ಣಮಿತಿ ಸು-ಪರ್ಣಮ್‌ | 
|. 
ವಯಸಮ್‌ । ಬೃಹಂತಮ್‌ । ಅಪಾಮ್‌ | ಗರ್ಭಮ್‌ । ವೃಷಭಮ್‌ । ಓಷಧೀನಾಮ್‌ ॥ 


| 
ಅಭೀಪತಃ। ವೃಷ್ಟ್ಯಾ | ತರ್ಪಯಂತಮ್‌ | ತಮ್‌ | ಸರೆಸ್ಪಂತಮ್‌ । ಆಪಸೇ | ಹುವೇಮ ॥ 


ದಿವ್ಯಗ್‌ಂ...ಹುವೇಮ ॥ ಅದೇ ಹವಿಸ್ಸಿನ ವೈಕಲ್ಪಿಕವಾದ ಯಾಜ್ಯೆ. 


ಯಸ್ಯ ವ್ರತೇನಯಾವನ ಕರ್ಮದಲ್ಲಿ; ಪುಷ್ಟಿಪತಿಃ-ಪುಷ್ಟಿಗೆ ಆಶ್ರಯನಾದ ಯಜಮಾ 
ನನು; ನಿವಿಷ್ಟಃ-ನೆಲೆಗೊಂಡಿರುತ್ತಾ ಪನೆಯೋ; ತಮ್‌ ಸರಸ _೦ತಮ್‌-ಆ ಸರಸ ಸ್ವಂತ 
ದೇವನನ್ನು; ಅವಸೇ ಹುವೇಮ- =ರಕ್ಷಣೆಗಾಗಿ ಆಹ್ವಾನಿಸುತ್ತೇವೆ. 4ದವೃಮ್‌- 
ಅಂತರಿಕ್ಷದಲ್ಲಿ ಸಂಚರಿಸುವ; ಸುಪರ್ಣಮ್‌-ಒಳ್ಳಿಯ ೆಕ್ಕೆಗಳುಳ್ಳ; ವಯಸಮ್‌- 
ಪಕ್ಷಿರೂಪ ನಾದ; ಬ ಹಂತಮ್‌-ಮಹಾಂತನಾದ: ಮ್‌ ವೃಷಭಮ್‌- 
ನೀರನ್ನು ಸುರಿಸುವ; ಓಷಧೀನಾಮ್‌ ಗರ್ಭಮ್‌- ಸಸ್ಯಗಳ ತೆನೆಯಂತಿರುವ; 
ಅಭೀಪ ಪತಃ ವೃ ಷ್ಟ್ಯಾ ತರ್ಪಯಂತಮ್‌- ಮಳೆಯ ನಡಿ ಎಲ್ಲೆಡೆಯ 
ಲ್ಲಿಯೂ ಜ್‌ ಲೋಕವನ್ನು ಸಂತೋಷಪಡಿಸುವ; ತಮ್‌ ಸರಸ್ವಂತಮ್‌ 
ಷ್‌ ಸರಸ್ವಂತನನ್ನು; ಅವಸೇ ಹುವೇಮನರಕ್ಷ] ಣೆಗಾಗಿ [ಯಜ್ಞ ಕ್ಲೆ] ಆಹ್ವಾನಿಸುತ್ತೇವೆ. 


ಗ ಪ ಐ ಯ ಜಗಾ ಟ ಎಟ ಜಾಜಟ 


-ಜಸರರ್ಪಷಫರರಾರ್ಯರರ್ವರರರರರರರರರರ್ವರರರರಸರರತಸ 


ತೈತ್ತಿರೀಯ ಸಂಹಿತಾ/೩-೧-೧೧/೧೩೫ 


I 
ಪ್ರಜಾಂ ದೇವಿ ದಿದಿಡ್ಡಿ ನಃ1., 


| | | || 
ಸಿನೀವಾಲಿ | ಪೃಥುಷ್ಟುಕ ಇತಿ ಪೃಥು-ಸ್ತುಕೇ | ಯಾ | ದೇವಾನಾಮ್‌ | ಅಸಿ | 

| | I 
ಸ್ವಸಾ ॥ ಜುಷಸ್ವ । ಹವ್ಯಮ್‌ 1(೩೭)। ಆಹುತಮಿತ್ಯಾ-ಹುತಮ್‌ | ಪ್ರಜಾಮಿತಿ 


ಪ್ರ-ಜಾಮ್‌ । ದೇವಿ । ದಿದಿಡ್ಡಿ! ನಃ॥ 
ಇ ಜ್‌ ಗ್ರಜ ವಾಗ ಉಗ ಜಾ 
ಸಿನಿವಾಲಿ...ನಃ ॥ ಚಿತ್ರಾಯಾಗದ ಸಿನೀವಾಲಿದೇವತಾಕವಾದ ಹವಿಸ್ಸಿನ 
ಪ್ರರೋನುವಾಕ್ಕೆ. 


-ಯಾ-=ಯಾವ ನೀನು; ದೇವಾನಾಮ್‌ ಸ್ವಸಾ ಅಸಿ-ದೇವತೆಗಳಿಗೆ ಸಹೋದರಿ 
ಯಂತೆ [ಹಿತಕಾರಿಣಿಯಾಗಿದ್ದೀಯೋ] ಸಾಇಅಂತಹ; ಪೃಥುಷ್ಟುಕೇ-ಹೆಚ್ಚಾದ 
ಸ್ತೋತ್ರಗಳುಳ್ಳ; *ಸಿನೀವಾಲಿ-ಅಮಾವಾಸ್ಯೆಯ ಅಭಿಮಾನಿಯಾದ ಸಿನೀವಾಲಿಯೇ! 
ಆಹುತಮ್‌ ಹವ್ಯಮ್‌ ಜುಷಸ್ವ-[ನಾವು ಯಜ್ಞಃ ದಲ್ಲಿ] ಸಮರ್ಪಿಸುವ ಹವ್ಯವನ್ನು 
ಸ್ವೀಕರಿಸು. ದೇವಿ-ದೇವಿಯೇ! ನಃ-ನಮ್ಮ; ಪ್ರಜಾಮ್‌-ಮಕ್ಕಳೇ ಮೊದಲಾದ 
| ಪ್ರಜೆಯನ್ನು; ದಿದಿಡ್ಡಿ-ವೃದ್ಧಿಗೊಳಿಸು. | 


ಅವುಗಳಿಂದ ಒದಗುವ ಸುಖವನ್ನು ನಿನ್ನ [ ಅನುಗ್ರಹದಿಂದ ನಾವು ಪಡೆಯುವಂತೆ ಆಗಲಿ. 

ಸರಸ್ವಂತನು ಜಲದೇವತೆಯ. "ಆತನಿಗೆ ಸಮರ್ಪಿಸುವ ಯಾಗದ ಆಹುತಿಗಳು 
ಮೋಡಗಳಾಗಿ ಮಾರ್ಪಟ್ಟು ಮಳೆಯನ್ನು ಸುರಿಸುತ್ತವೆ. ಆ ನೀರಿನಿಂದ ಸಸ್ಯಗಳು 
ಬೆಳೆಯುತ್ತವೆ. ಆ ಸಸ್ಯಗಳಿಂದ ಎರಡು ಕಾಲಿನ ಪ್ರಾಣಿಗಳೂ ನಾಲ್ಕು ಕಾಲಿನ ಪ್ರಾಣಿಗಳೂ 
ಜೀವಿಸುತ್ತವೆ. ಯಜಮಾನನೂ ಪ್ರಷ್ಟಿಯನ್ನು ಪಡೆಯುತ್ತಾನೆ. ಆ ಸರಸ್ವಂತನನ್ನು ನಮ್ಮ 
ರಕ್ಷಣೆಗಾಗಿ ಈ ಯಾಗದಲ್ಲಿ ಆಹ್ವಾನಿಸುತ್ತೇವೆ. 


"ಹಾ ದೃಷ್ಟೇಂದುಃ ಸಿನೀವಾಲೀ ಸಾ ನಷ್ಟೇಂದುಕಲಾ ಕುಹೂಃ' ಎಂಬಂತೆ ಚಂದ್ರನು ಸ್ವಲ್ಪವೇ 
ಕಾಣಿಸುವ ಅಮಾವಾಸ್ಯೆಯು "ಸಿನೀವಾಲಿ” ಎನಿಸುತ್ತದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೩೬ 


I I I | 
ತಸ್ಯೈ ವಿಶ್ಚತ್ನಿಯ್ಯೆ ಹವಿಸ್ಸಿನೀವಾಲ್ಕೈ ಜುಹೋತನ ॥ 


| | 
ಇಂದ್ರಂ ವೋ ವಿಶ್ವತಸ್ಪರೀಂದ್ರಂ ನರಃ ll 


ವ 
ಯಾ । ಸುಪಾಣಿರಿತಿ ಸು-ಪಾಣಿಃ | ಸ ಸಂಗುರಿರತಿ ಸು-ಆಂಗುರಿಃ | ಸುಷೂಮೇತಿಸು- 


ಪುಷ್‌ 


ಸೂಮಾ ಬಹುಸೂವರೀತಿ ಬಹು-ಸೂವರೀ ॥ ತಸ್ಥೆ ಕ! ವಿಶತಿಯೆ | ಹವಿಃ । 


ಸಿನೀವಾಲ್ಕೆ 9! ಜುಹೋತನ ॥ ಇಂದ್ರಮ್‌ ವ್‌! \ ವಿಶ್ವತಃ ಪರೀತಿ ಇಂದ್ರಮ್‌। ನರಃ || 


I | 
ಯಾ ಸುಪಾಣಿಃ...ಜುಹೋತನ ॥ ಸಿನೀವಾಲಿಯಾಗಹವಿಸ್ಸಿ ನ ಯಾಜ್ಯೆ. 


| I 
*ಇಂದ್ರಂ...ಕೇವಲಃ | ಚಿತ್ರಾಯಾಗದ ಕೊನೆಯ ಹವಿಸಾ ದ ಐಂದ್ರ 
ಹವಿಸಿ ನ ಪುರೋನುವಾಕ್ಕೆ. 
I I 
*ಇಂದ್ರಂ ನರೋನಃ ॥ ಅದೇ ಐಂದ್ರಹವಿಸ್ಸಿ ನ ಯಾಜಾ ್ಯಮುವಾಕ್ಕೆ 


ರಯಾ-ಯಾವ ಸಿನೀವಾಲಿದೇವಿಯು; ಸುಪಾಣಿಃ :ಎಒಳ್ಳೆಯ ಕೈಯುಳ್ಳವಳೋ 
[ಇಷ್ಟಾ ರ್ಥಗಳನ್ನು ಕೊಡುವ ಕೆ ಅಯುಳ್ಳವಳೋ] ಸ್ವಂಗುರಿಃ ನಒಳ್ಳಿಯ ಬೆರಳುಗಳುಳ್ಳ 
ವಳೋ; ಸುಷೂಮಾ- ಒಳ್ಳೆಯ ಪ್ರಜೆಗಳನ್ನು” ಉಂಟು ER, 
ಬಹುಸೂವರೀ-ಅನೇಕ ಯಾಗಗಳಿಗೆ ಪ್ರವರ್ತಕಳಾಗಿದಾ ಎಛೆಯೋ; ವಿಶ್ಚತ್ನಿಯೈ:- 
ಪ್ರಜಾಪಾಲಕಳಾದ; ತಸ್ಯೈ ಸಿನೀವಾಲ್ಕೈ-ಆ ಸಿನೀವಾಲಿದೇವಿಗೆ: ಹವಿಃ-ಹವಿ 


೫೫ 
7೫ 
೫೫ 
XX 
XX 
XX 
94 
೫೫ 
1| ಸ್ಥನ್ನು ಜುಹೋತನ-[ಹೇ! ಯತ್ತಿಗ್ಗ ಜಮಾನರೇಗ ನೀವು ಸಮರ್ಪಿಸಿರಿ. 
XX 
7% 
7೫ 
XX 
1೫ 
XX 
XX 
7೫ 
x 


ಇಲ್ಲಿ ಸರಸ್ವ ೦ತನನ್ನು ಅಂತರಿಕ ಕ್ಷದಲ್ಲಿ ಸಂಚರಿಸುವ, ಒಳ್ಳೆಯ ರೆಕೆ ೈಗಳುಳ್ಳ, ದೊಡ್ಡ 
ದಾದ ಪಕ್ಷಿಯಂತೆ ಮ ಸರಸ ಧೈಂತನು ಅಂತರಿಕ್ಷದಲ್ಲಿ ಚಲಿಸುವ ನಡಗ 
ಹರಗ ಮಳೆಯನ್ನು ಸುರಿಸುತ್ತಾನೆ. ಸಸ್ಯಗಳು ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತಾನೆ. 


* ತೈ.ಸಂ.1.6.12ನೆಯ ಅನುವಾಕದಲ್ಲಿ ಪದಶಃ ವಿವರಣೆಯಿದೆ. ಇಲ್ಲಿ ಪ್ರತೀಕಪಾಠದ ತಾತ್ಪರ್ಯವನ್ನು ನೀಡಿದೆ. 


ತೈತ್ತಿರೀಯ ಸಂಹಿತಾ/೩-೧-೧೧/೧೩೭ 


ೊತರಾರಾರಾರಾರಾರ್ವಾರಾರ್ಪ್ಸಾರ್ಸರ್ಸಾರ್ಸಾರ್ಸ್ಪ್‌ 
‘1 
ಅಸಿತವರ್ಣಾ ಹರಯಸ್ಸುಪರ್ಣಾ ಮಿಹೋ ವಸಾನಾ 


XX 
XX 


} I 
ದಿವಮುತ್ನತಂತಿ । ತ ಆವವೃತ್ತನ್ನೃದನಾನಿ 


ಕೃತ್ವಾಂಂದಿತ್ಸೃಥಿವೀ ಘೃತೈರ್ವ್ಯ್ಯದ್ಯತೇ | 
ಅಸಿತವರ್ಣಾ ಇತ್ಯಸಿತ-ವರ್ಣಾಃ ಹರೆಯ: I ಸುಪರ್ಣಾ ಇತಿ ಸು-ಪರ್ಣಾಃ 
ಮಿಹಃ ವಸಾನಾಃ _ ದಿವಮ್‌ ಉದಿತಿ ಪತಂತಿ ॥ ತೇ ಏತಿ | ಅವವೃತ್ತನ್ನ್‌ | 
ಸದನಾನಿ | ಕೃತ್ವಾ | ಆತ್‌ । ಇತ್‌. ಪೃಥಿವೀ ಘೃತ್ಯೆಃ। ವೀತಿ। ಉದ್ಯತೇ ॥ 


ಸ 
XX 
XX 
XY 
XX 
XY 
೫೫ 
2೫ 
XX 
XX 
XX 
XX 
XY 
೫೫ 
೫೫ 
ಸ 
IX 
XX 
2೫ 

| | ಸ 
ಅಸಿತವರ್ಣಾ:ಃ...ವು ಕದ್ಯತೇ | ಕಾರೀರೀಷ್ಟಿಯಲ್ಲಿ ಕರೀರಪಿಷ್ಟಪಿಂಡಗಳ 
ಧೂಮಾನುಮಂತ್ರಣವನ್ನು ಮಾಡಲು yy 

4-ಅಸಿತವರ್ಣಾಃ-ಕಪ್ಪಾಗಿರುವ; ಹರಯಃನೀರಿನ ರಸವನ್ನು ಹೀರಿಕೊಳ್ಳುವ; | 
ಸುಪರ್ಣಾಃಒಳ್ಳೆಯ ರೆಕ್ಕೆಗಳುಳ್ಳ ಪಕ್ಷಿಗಳಂತಿರುವ ಧೂಮಗಳು; ಮಿಹಃ-ನೀರನ್ನು | 
ಸುರಿಸುವ ಮೋಡಗಳಾಗಿ; ವಸಾನಾಃ-ಸೂರ್ಯಮಂಡಲಾದಿಗಳನ್ನು ಮುಚ್ಚುವವುಗ [೫೪ 
ಛಾಗಿ; ದಿವಮ್‌ ಉತ್ಪತಂತಿ-ಆಕಾಶಕ್ಕೆ ಏರುತ್ತವೆ; ತೇ-ಆ ಮೇಘರೂಪವಾದ ಜಿ 
[ಸುರಿಸುವ ಸ್ವಭಾವವನ್ನು ಹೊಂದಿರುವ] ಮೋಡಗಳು; ಸದನಾನಿ ಕೃತ್ವಾ-ತಮ್ಮಲ್ಲಿ | 
ನೀರಿನ ಸ್ಥಾನಗಳನ್ನು ಮಾಡಿಕೊಂಡು, ಆ ಅವವೃತ್ರನ್ನ್‌-ವಳೆಯನ್ನು ಸುರಿಸಲು [೫೫ 
ಬರುತ್ತವೆ; ಆತ್‌ ಇತ್‌-ಅನಂತರವೇ; ಪೃಧಿವೀ-ಭೂಮಿಯು; ಫೃತೈಃತುಪ್ಪ 
ದಂತಿರುವ ನೀರುಗಳಿಂದ; ವ್ರ್ಯದ್ಯತೇ-ವಿಶೇಷವಾಗಿ ತೋಯಿಸಲ್ಪಡುತ್ತದೆ. Pe 
2೫ 

XX 

XX 

XX 

ಸು 

ಸು 

XX 

ಸ 

XX 

XX 


ಸರ್ವಪ್ರಾಣಿಗಳ ಪುಷ್ಟಿಗೂ ಕಾರಣ ನಾಗುತ್ತಾನೆ. ವಿಶೇಷವಾಗಿ ಯಜಮಾನನನ್ನು 


ದೆ| 
ಪೋಷಿಸುತ್ತಾನೆ. ಇಂತಹ ಜಲದೇವ ನಾದ ಸರಸ್ವಂತನನ್ನು ರಕ್ಷಣೆಗಾಗಿ ಈ ಯಾಗಕ್ಕೆ 
ಆಹ್ವಾನಿಸುತ್ತೇವೆ. 
ಹೇ! ಸಿನೀವಾಲಿ! ನಾವು ಯಜ್ಞದಲ್ಲಿ ನೀಡುವ ಹವಿಸ್ಸನ್ನು ಸ್ವೀಕರಿಸು. ನಮ್ಮ ಮಕ್ಕಳನ್ನು 
ವೃದ್ದಿಗೊಳಿಸು. ಅಮಾವಾಸ್ಕೆಯು ಯಾಗದ ಕಾಲವಾದುದರಿಂದ ಸಿನೀವಾಲಿಯನ್ನು ದೇವ 
ತೆಗಳಿಗೆ ಸ್ವಸಾ[ಸೋದರಿ]ಎಂದು ಹೇಳಲಾಗಿದೆ. ಸಿನೀವಾಲಿಯು ಅಮಾವಾಸ್ಯಾಭಿಮಾನಿ 


ಗಭ7ಕ್ಷಂ ಕೂ 77ಕುಕುತಕಾಕು ಕುರುಕು 85್ರತ2822728728578ಛ585೯8೯8:852857 52 8572:857877757353528:38:8:3:3:2222222222 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೩೮ ' 


ಕ I 
ಹಿರಣ್ಯಕೇಶೋ ರಜಸೋ ವಿಸಾರೇಂಹಿರ್ಧುನಿರ್ವಾತ ಇವ 


| 
ಧ್ರಜೀಮಾನ್‌ | ಶುಚಿಭ್ರಾಜಾ ಉಷಸೋ [ಉಷಸಃ(೩೮)] 


I 
ನವೇದಾ ಯಶಸ್ವತೀರಪಸ್ಯುವೋ ನ ಸತ್ಯಾಃ ॥ 


I | | 
ಹಿರಣ್ಯಕೇಶ ಇತಿ ಹಿರಣ್ಯ-ಕೇಶಃ | ರಜಸಃ । ವಿಸಾರ ಇತಿ ವಿ-ಸಾರೇ | ಅಹಿಃ \ 


| | I | | 
ಧುನಿಃ | ವಾತಃ । ಇವ | ಧ್ವಜೀಮಾನ್‌ ॥ ಶುಚಿಭ್ರಾಜಾ ಇತಿ ಶುಚಿ-ಭ್ರಾಜಾಃ 


I | I | 
ಉಷಸಃ 1(೩೮)। ನವೇದಾಃ । ಯಶಸ್ವತೀಃ । ಅಪಸ್ಕುವಃ | ನ। ಸತ್ಯಾಃ ॥ 


| | 
ಹಿರಣ್ಯಕೇಶೋ...ನ ಸತ್ಯಾಃ ॥ . ಪ್ರನರ್ನವಾ ಗಿಡದ [ಕೊಮ್ಮೆಗಿಡ] ಪೊದೆಯನ್ನು 
ಅಗ್ನಿಯಲ್ಲಿ ಪ್ರಹರಣ ಮಾಡಿದ ನಂತರ ಅದರ 
ಧೂಮವನ್ನು ಅನುಮಂತ್ರಣ ಮಾಡಲು. 


3 ಹಿರಣ್ಯಕೇಶಃಎ[ಅಗ್ನಿಯ ಕೇಶದಂತಿರುವ ಅಗ್ನಿಜಾ ಿಲೆಯೊಡನೆ ಹುಟ್ಟಿ ಬಂದಿರು 
ವುದರಿಂದ] ಹಿರಣ್ಯಕೇಶವಾಗಿರುವ; [ಆ ಪುನರ್ನವಾಥೂಮವು: ] ರಜಸಃ ವಿಸಾರೇ 
ಸತಿಷಮೋಡಗಳ a ದಲ್ಲಿ ಹರಡಿಕೊಳ್ಳಲಾಗಿ; ಅಹಿೀಃವಅಂತರಿಕ ಕ್ಷದಲ್ಲಿ ಸಂಚರಿ 
ಸುತ್ತಾ ಇರುವುದಾಗಿ; ವಾತಃ ಇವ ಧುನಿಃ =ವಾಯುವಿನಂತೆ eA 
ಧ್ರಜೀಮಾನ್‌-ಶೀಘ್ರಗತಿಯುಳ್ಳದ್ದಾಗಿ [ಆಗಲಿ]. ಶುಚಿಭ್ರಾಜಾಃ =ಮಿಂಚುಗಳಿಂದ 
ಪ್ರಕಾಶಿಸುತ್ತಿರಲಿ; ಉಷಸಃ ನವೇದಾಃ=[ಆಕಾಶವನ್ನು ಆವರಿಸಿ] ಉಷಃಕಾಲವೂ 
ತಿಳಿಯದಂತೆ ಮಾಡುವುದಾಗಿರಲಿ; ಯಶಸ್ವತೀಃ ಭೂಮಿಯನ್ನು ಸುಕ್ಬೇತ್ರವೆಂಬ 
ಕೀರ್ತಿಯನ್ನು ಪಡೆಯುವಂತೆ [ಮಾಡಲಿ]. ಅಪ ಪಸ್ಕುವಃ ನ ಸತ್ತಾ ನೀರನ್ನು ಅಪೇಕ್ಷಿ 
ಸುವಂತೆ ಪತ ಭೂಮಿಗೆ ನೀರನ್ನು ಒದಗಿಸಿ, ಸಸ್ಯಗಳ ಬೆಳೆಗೆ ee, ತೋ 
ವಾದ ಪ್ರಯತ್ನವುಳ್ಳವುಗಳಾಗಲಿ. 


ದೇವತೆಯಾಗಿದ್ದಾಳೆ. ಸಿನೀವಾಲಿದೇವಿಗೆ ತಿಳಿಸಿರುವ ವಿಶೇಷಣಪದಗಳು ವಿಶಿಷ್ಟ 
ಅರ್ಥವನ್ನು ನೀಡುತ್ತವೆ. ಒಳ್ಳೆಯ ಕೈಗಳು,ಒಳ್ಳೆಯ ಬೆರಳುಗಳು ಸಿನೀವಾಲಿಯ 


ಚ 77ರ773ತರ5ರಾರತಫತತತತ5ತೌ7ತರರತತತತಷತರಾಸಾಸರಾ್‌್ಸಾಾಾರಾ್ಸ? 


ತೈತ್ತಿರೀಯ ಸಂಹಿತಾ/೩-೧-೧೧/೧೩೯ 


I | 
ಆ ತೇ ಸುಪರ್ಣಾ ಅಮಿನಂತ ಏವೈಃ ಕೃಷ್ಣೋ ನೋನಾವ 


ವೃಷಭೋ ಯದೀದಮ್‌ । ಶಿವಾಭಿರ್ನ ಸ್ಮಯಮಾನಾಭಿ 


| [ 
ರಾತಗಾತ್ಸತಂತಿ ಮಿಹಃ ಸ್ತನಯಂತ್ಯಭ್ರಾ ll 


I | I 
ಏತಿ । ತೇ | ಸುಪರ್ಣಾ ಇತಿ ಸು-ಪರ್ಣಾಃ | ಅಮಿನಂತ | ಏವೈಃ | ಕೃಷ್ಣಃ | 


| | 
ನೋನಾವ । ವೃಷಭಃ । ಯದಿ ಇದಮ್‌ ॥ ಶಿವಾಭಿಃ | ನ | ಸ್ಮಯಮಾನಾಭಿಃ | ಏತಿ | 


I I | 
ಅಗಾತ್‌ | ಪತಂತಿ | ಮಿಹಃ | ಸ್ತನಯಂತಿ | ಅಭ್ರಾ ॥ 


ಮೂರು ಮಂತ್ರಗಳಲ್ಲಿ ಮೊದಲನೆಯದು. 


3 [ಎಲೈ! ಪುನರ್ನವಾಸ್ತಂಬವೇ!] ತೇನನಿನ್ನ [ಧೂಮಗಳು] ಸುಪರ್ಣಾಃ=ಒಳ್ಳೆಯ 
ರೆಕ್ಕೆಗಳುಳ್ಳ ಹಕ್ಕಿಗಳಂತೆ ಮೇಲಕ್ಕೆ ಹಾರಿ; ಏವೈಃ-ಮತ್ತೆ ಮೋಡವಾಗಿ ಬರುವಿಕೆ 
ಯಿಂದ; ಆ ಅಮಿನಂತ-ಎಲ್ಲ ಕಡೆಗಳಲ್ಲಿಯೂ ನೀರನ್ನು ಸುರಿಸಿದವು/ಸುರಿಸು 
ತ್ತವೆ; ಕೃಷ್ಣಃ-ಕಪ್ಪಾಗಿರುವ ಮೋಡವು; ವೃಷಭಃನೀರನ್ನು ಸುರಿಸುತ್ತದೆ; 
ನೋನಾವ-ಗುಡುಗಿನ ರೂಪದಲ್ಲಿ ಗರ್ಜಿಸುತ್ತದೆ; ಯದಿ ಇದಮ್‌[ಪ್ರವರ್ತತೇ] 
ಇಯಾವಾಗ ಇದು ಸಂಭವಿಸುತ್ತದೆಯೋ [ಆಗ] ಶಿವಾಭಿಃ ನ ಸ್ಮಯಮಾನಾಭಿಃ- ಅನು 
ಗ್ರಹಬುದ್ದಿ. ಯಿರುವಂತೆ ನಗುವಿನಿಂದ ಕೂಡಿದ/ಮಿಂಚುಗಳಿಂದ ಕೂಡಿದ [ಮೋಡಗಳು] ಆ 
ಅಗಾತ್‌-ಬರುತ್ತವೆ; ಮಿಹಃ-ಮೋಡಗಳು; ಪತಂತಿ=ಕೆಳಗೆ ಮಳೆಯನ್ನು ಸುರಿಸುತ್ತವೆ. 


ಅಭ್ರಾ:ಮೇಘಗಳು; ಸ್ತನಯಂತಿ-ಗುಡುಗುತ್ತವೆ. [ಇಂತಹ ಮಹಿಮೆಯ ನಿನ್ನದಾಗಿದೆ.] 


ದಾನಶೀಲತೆಯನ್ನು ತಿಳಿಸುತ್ತವೆ. ಸುಷೂಮಾ, ಬಹುಸೂವರೀ ಪದಗಳು ಆಕೆಯ 
ಪ್ರಜಾಸಂಪತ್ತಿಯ ಪ್ರದಾನವನ್ನೂ, ಯಜ್ಞಸಹಕಾರಿತ್ವವನ್ನೂ ಹೇಳುತ್ತವೆ. ಅಂತಹ 
ಪ್ರಜಾಪಾಲಕಳಿಗೆ ಹವಿಸ್ಸನ್ನು ಅರ್ಪಿಸಿ, ಇಷ್ಟಾರ್ಥಗಳನ್ನು ಪಡೆಯಿರಿ. 


XX 
XX 
XX 
Xx 
XX 
XX 
೫೫ 
೫೫ 
XX 
XX 
XX 
XX 
ಸ 
೫ 
Xx 
ಸ 
XX 
೫೫ 
೫೫ 
ಸಃ 
ಆ ತೇ..ಅಭ್ರಾ ll ಈ ಧೂಮಾಭಿಮಂತ್ರಣಕ್ಕಾಗಿ ವಿಕಲ್ಪವಾಗಿ ವಿಹಿತವಾಗಿರುವ ಜು 
XX 
XX 
ಸ 
XX 
7೫ 
Xx 
೫೫ 
XX 
7೫ 
XX 
4 
XX 
XX 
XX 
XX 
XY 
XX 
XX 
72೫ 
೫೫ 
XX 
ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೪೦ 


1X 
I 
ವಾಶ್ರೇವ ವಿದ್ಯುನ್ಮಿಮಾತಿ ವತ್ಸಂ ನ ಮಾತಾ ಸಿಷಕ್ತಿ | 


ಯದೇಷಾಂ ವೃಷ್ಟಿರಸರ್ಜಿ ॥ 


ಇ 


| 
ವಾಶ್ರಾ | ಇವ | ವಿದ್ಯುದಿತಿ ವಿ-ದ್ಯುತ್‌ । ಮಿಮಾತಿ । ವತ್ಸಮ್‌ | ನ । ಮಾತಾ | 


| 
ಸಿಷಕ್ತಿ ॥ ಯತ್‌ | ಏಷಾಮ್‌ | ವೃಷ್ಟಿಃ | ಅಸರ್ಜಿ ॥ 


I | 
ವಾಶ್ರೇವ..ಅಸರ್ಜಿ ॥ ಇದು ಎರಡನೆಯ ಪ್ರನರ್ನವಾಧೂಮಾಭಿಮಂತ್ರಣಮಂತ್ರ. 


ಆಚೆ 


"ಯತ್‌ ಏಷಾಮ್‌-ಯಾವಾಗ ಈ ಮರುತ್ತುಗಳಿಗೆ` ಸಂಬಂಧಿಸಿದ; ವೃಷ್ಟಿಃ 
ಅಸರ್ಜಿ-ಮಳೆಯು ಬೀಳುತ್ತದೆಯೋ; ತದಾಐಆಗ; ವಿದ್ಯುತ್‌-ಮಿಂಚು; ವಾಶ್ರಾ 
ಇವವ-ಗುಡುಗುಗಳೆಂಬ ಧ್ವನಿಯಿಂದ ವಾಯುಗಳನ್ನು ಕೂಗುತ್ತಿದೆಯೋ ಎಂಬಂತೆ; 
ಮಿಮಾತಿ-ತೋರುತ್ತದೆ; ಮಾತಾ=-ತಾಯಿಹಸುವು; ವತ್ಸಮ್‌ ನ-ಕರುವನ್ನು ಹೇಗೆ 
ಕೂಡಿಕೊಳ್ಳುತ್ತದೆಯೋ ಹಾಗೆ; ಸಿಷಕ್ತಿ-[ವಾಯುವಿನೊಡನೆ] ಕೂಡಿಕೊಳ್ಳುತ್ತ ದೆ. 
[ಇಂತಹ ಸುವೃಷ್ಟಿಯು ಉಂಟಾಗಲಿ] 


ಜ| ಎಲೈ! ಖತ್ವಿಗ್ಯಜಮಾನರೇ! ನಾವೆಲ್ಲರೂ ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚಾಗಿ 
| ಇಂದ್ರನನ್ನೇ ಆಹ್ವಾನಿಸುತ್ತೇವೆ. ಅವನು ಕೇವಲವಾಗಿ ನಮಗೇ ರಕ್ಷಕನಾಗಿರಲಿ. 
ಪರಲೋಕಸಾಧಕವಾದ ಕರ್ಮಗಳನ್ನು ಮಾಡುವಾಗ ಮನುಷ್ಯರು ಎಲ್ಲ ದೇವತೆಗಳ 
ಯಾಗಹವಿಸ್ಸುಗಳಲ್ಲಿಯೂ ಅರ್ಧಭಾಗಕ್ಕೆ ಅರ್ಹನಾದ ಇಂದ್ರನನ್ನೇ ಆಹ್ವಾನಿಸುತ್ತಾರೆ. 
ಇಂದ್ರನು ಶೂರನು. ಮನುಷ್ಯರಿಗೆ ಬಲವನ್ನು ಕೊಡತಕ್ಕವನು. ಅಂತಹ ಹೇ! ಇಂದ್ರನೇ! 
ನೀನು ನಮಗೆ ಗೋವುಗಳ ಕೊಟ್ಟಿಗೆಯಲ್ಲಿ ವೃದ್ಧಿ ಯನ್ನು ಮಾಡು. 
| ಸೂರ್ಯನ ಕಿರಣಗಳಿಂದ ನೀರು ಆವಿಯಾಗಿ ಸಂಗ್ರಹಿಸಲ್ಪಡುತ್ತದೆ. ಹೀಗೆ ಉತ್ತರಾ 
ಸ| ಯಣದಲ್ಲಿ ಸಂಗ್ರಹಿಸಲ್ಪಟ್ಟ ನೀರು ದಕ್ಷಿಣಾಯನದಲ್ಲಿ ಮಳೆಯಾಗಿ ಸುರಿಯುತ್ತದೆ. 
| [ಭ.ಭಾ.ಭಾ] | 
ಈ ಕರೀರಪಿಷ್ಟಪಿಂಡಿಯ ಹೊಗೆಗಳು ಕಪ್ಪಾಗಿ ನೀರನ್ನು ಸಂಗ್ರಹಿಸುತ್ತಾ ಮೋಡಗ 
ಛಾಗಿ ಆಕಾಶದಲ್ಲಿ ಸಂಚರಿಸುತ್ತಾ ಆಕಾಶದಲ್ಲಿ ಮೇಲಕ್ಕೆ ಏರುತ್ತವೆ. ಅನಂತರ ನೀರಿನ 
a ಸ್ಥಾ ನವಾಗಿ ಮಳೆಯನ್ನು ಸುರಿಸಲು ಬರುತ್ತವೆ. ಅನಂತರ ಭೂಮಿಯು ತುಪ್ಪದಂತೆ 


೫೫ 
XX 
೫೫ 
೫೫ 
XX 
೫೫ 
೫ 
XX 
XX 
XX 
XX 
XX 
YX 
ನ. 
೫೫ 
೫೫ 
Xx 
೫೫ 
XX 
2೫ 
9 
೫೫ 
XX 
bed 
XX 
XX 
೫೫ 
೫೫ 
೫೫ 
XX 
XX 
ಸ 
XX 
XX 
TX 
$4 
XX 
XX 
12 


ಭಸೌಸಾಸಾಸಸ ಸಸ ಸಸಾರ ಸಸ ಸಸಸ ಸರಸ ಸ ಸಸ ಸಸ ಸಸ ಸ 


ಹಷಾರಾರರಾರರಾಾರಾರಾಾರರರ್ತತರಾಾರರ್ಪಾರರರ್ಷ್ಪಾರಾವ 


ರ ರರಾಶಾಾಾ“ಾ“ಾ“*ಾ“ಾೀ೯ಾಾಾ೯ಾೀಾಾಾ೯“ಾ೯ಾ೯ಾ೯ಾ೯ೋಾ೯ೋೀಾೀಾೋಾ ಾ೯ೋೀಾ ಾರಾ“ಾ*'ಾ್ರಾ ಾೈಾ್ರಾಾಾೈ ಕ್ಷರ ಜಂ 


ತೈ ತ್ತಿರೀಯ ಸಂಹಿತಾ/೩-೧-೧೧/೧೪೧ 


LE 


ಪರ್ವತಶ್ಚಿ ನಹಿ ವೃದ್ಧೋ ಬಿಭಾಯ ದಿವಶ್ಚಿ: ತ್ಸಾನು ರೇಜತ 


ಸ್ನನೇ ವಃ | ಯತ್ಕೀಡಥ ಮರುತ [(ಮರುತಃ(೩೯)]ಯಪಷಿ - 


ರ ಟ 
ಮಂತ ಆಪ ಇವ ಸಧ್ರಿಯಂಚೋ ಧವಧ್ವೇ ॥ 

ಪರ್ವತಃ | ಚಿತ್‌ | ಮಹಿ | ವೃದ್ಧಃ ಬಿಭಾಯ ದಿವಃ | ಚಿತ್‌ | ಸಾನು | 
ರೇಜತ | ಸ್ವನೇ । ವಃ ॥ ಯತ್‌ | ಕ್ರೀಡಥ | ಮರುತಃ 1(೩೯) ಯಷ್ಟಿಮಂತ 


I Il I | 
ಇತ್ಯೃಷ್ಟಿ-ಮಂತಃ | ಆಪಃ । ಇವ। ಸಧ್ರಿಯಂಚಃ ಧವಧ್ವೇ ll 


ಪರ್ವತಃ...ಧವಧ್ವೇ ॥  ಪುನರ್ನವಾಧೂಮಾಭಿಮಂತ್ರಣದ ಮೂರನೆಯ ಮಂತ್ರ. 


3 ಮರುತಃ-ವಾಯುದೇವತೆಗಳೇ! ಖುಷ್ಟಿಮಂತಃ-ವಜ್ರಾಯುಧವನ್ನು [ಸಿಡಿಲನ್ನು] 
ಹೊಂದಿದ ನೀವು; ಯತ್‌ ಕ್ರೀಡಥ=ಯಾವಾಗ ಆಟವಾಡುತ್ತಿರೋ [ಆಗ] ವಃ 
ಸ್ವನೇ-ನಿಮ್ಮ ಗರ್ಜನೆಯಲ್ಲಿ/ಗುಡುಗಿನಲ್ಲಿ; ಮಹಿ ವೃದ್ಧಃ-ಅಡ್ಡಲಾಗಿಯೂ, 
ಎತ್ತರವಾಗಿಯೂ ದೊಡ್ಡದಾಗಿರುವ; ಪರ್ವತಃ ಚಿತ್‌-ಪರ್ವತವೂ ಕೂಡ; 
ಬಿಭಾಯ=ಹೆದರುತ್ತದೆ; ದಿವಃ ಚಿತ್‌-ಅಂತರಿಕ್ಷ/ದ್ಯುಲೋಕದಿಂದಲೂ ಮೇಲೆ 
ಇರುವಂತೆ ಎತ್ತರವಾಗಿರುವ; ಸಾನು-ಪರ್ವತಮಧ್ಯಪ್ರದೇಶವೂ; ರೇಜತ=ಕಂಪಿಸು 
ತ್ತದೆ; ಆಪಃ ಇವ=ವ್ಯಾಪಿಸಿರುವ ನೀರಿನಿಂತೆ; ಸಧ್ರಿಯಂಚಃ-ಜೊತೆಗೂಡಿದವ 
ರಾಗಿ; ಧವಧ್ವೇ-ನೀವು ಶಾ [ಹೀಗೆ ಧೂಮವು ಸುವೃಷ್ಟಿಯನ್ನು ಕರುಣಿಸಲಿ] 


ಪುಷ್ಟಿಕರವಾದ ನೀರಿನಿಂದ ಚೆನ್ನಾಗಿ ತೋಯಿಸಲ್ಪಡುತ್ತದೆ. ಈ ರೀತಿ ಸುವೃಷ್ಟಿ 
ಯಾಗಲಿ. 

ಪುನರ್ನವಾಧೂಮವು ಹಿರಣ್ಯವರ್ಣವುಳ್ಳ ಅಗ್ನಿಜ್ವಾಲೆಯೊಡನೆ ಜನಿಸಿದೆ. ಮೇಘ 
ರೂಪವಾಗಿ ಅಂತರಿಕ್ಚವನ್ನು ವ್ಯಾಪಿಸುತ್ತದೆ. ಚಲನಶೀಲವಾಗಿದೆ. ಗಾಳಿಯಂತೆ 
ಕಂಪನಶೀಲವಾಗಿಯೂ ಶೀಘ್ರಗತಿಯುಳ್ಳದ್ದಾಗಿಯೂ ಆಗಲಿ. ಆ. ಪುನರ್ನವ 
ಧೂಮವು ಮಿಂಚುಗಳಿಂದ ಪ್ರಕಾಶವುಳ್ಳದ್ದಾ ಗಿ, ಆಕಾಶವನ್ನು ವ್ಯಾಪಿಸಿ, ಉಷಃಕಾಲವು 


EEN 
5 35355ತತ್ತತರತರರತರರ್ಪರಫರಫಾರರಷರರರ್ಪಾಸರ್ಕಾರ್ಕಾರರಾಕತೆ 


ಚಚಷಷರರಾರರರ್ಷ್ಷರರ್ಪ್ಷಾರ್ಷಾಾರರ್ಸಾರರರ್ಟ್ಪಾರ್ಟಾರತ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೪೨ 


ಅಭಿಕ್ರಂದ ಸ್ತನಯ ಗರ್ಭಮಾಧಾ ಉದನ್ವತಾ 
ಪರಿದೀಯಾ ರಥೇನ | ದೃತಿಗ್‌ಂ ಸುಕರ್‌ಷ ವಿಷಿತಂ 
ನ್ಯಂಚೆಗ್‌ಂ ಸಮಾ ಭವಂತೂದ್ವತಾ ನಿಪಾದಾಃ । 
ಅಭೀತಿ | ಕ್ರಂದ | ಸ್ತನಯ | ಗರ್ಭಮ್‌ | ಏತಿ | ಧಾಃ | ಉದನ್ವತೇತ್ಯುದನ್ನ್‌-ವತಾ | 
ಪರೀತಿ । ದೀಯ । ರಥೇನ ॥ ದೃಷಿಮ್‌ | ಸತಿ | ಕರ್‌ಷ | ವಿಷಿತಮಿತಿ ವಿ-ಸಿತಮ್‌ | 
ನ್ಯಂಚಮ್‌ | ಸಮಾಃ | ಭವಂತು | ಉದ್ವತೇತ್ಯುತ್‌-ವರ। ನಿಪಾದಾ ಇತಿ ನಿ-ಪಾದಾಃ॥ 


ಅಭಿಕ್ರಂದ...ನಿಪಾದಾಃ W ಕಪ್ಪು ಕುದುರೆಗೆ ಕರಿಬಟ್ಟೆಯನ್ನು ಸುತ್ತಲೂ 
ಬಿಗಿಯಾಗಿ ಕಟ್ಟಲು. 


[ಎಲೈ!ಕೃಷ್ಣಾಶ್ವವೇ!] ಅಭಿಕ್ರಂದ-ಸುತ್ತಲೂ ಹೇಷಾರವವನ್ನು ಮಾಡು; ಸ್ತನಯ 
=ಗುಡುಗಿನಂತೆ ಗರ್ಜಿಸು; ಗರ್ಭಮ್‌ ಆಧಾಃಎಮೇಘಗಳಲ್ಲಿ ಜಲರೂಪವಾದ 
ಗರ್ಭವನ್ನು ಸ್ಥಾ ಪಿಸು; ಉದನ್ವತಾ-ಜಲಪೂರ್ಣವಾದ; ರಥೇನ-ಮೇಘವೆಂಬ ರಥ 
ದಿಂದ; ಪರಿದೀಯ-ಸುತ್ತಲೂ ಸಂಚರಿಸು; ವಿಷಿತಮ್‌-ಬಾಯಿ ತೆರೆದಿರುವ; 
ನ್ಯಂಚಮ್‌-ಅಧೋಮುಖವಾಗಿರುವ; ದೃತಿಮ್‌-ಜಲಪೂರ್ಣವಾದ ಚರ್ಮದ 
ಚೀಲದಂತಿರುವ ಮೋಡವನ್ನು; ಸುಕರ್‌ಷ=ಚೆನ್ನಾಗಿ ಆಕರ್ಷಿಸು,[ಈ ಮಳೆಯಿಂದ] 


ನಿಪಾದಾಃ=-ತಗ್ಗಾಗಿರುವ ಪ್ರದೇಶಗಳು; [ಜಲಪೂರ್ಣವಾಗಿ] ಉದ್ವತಾ-ಎತ್ತರ 


ವಾದ ಪ್ರದೇಶಗಳೊಡನೆ; ಸಮಾಃ ಭವಂತು-ಒಂದೇ ಸಮನಾಗಿರಲಿ. 


ತಿಳಿಯದಂತೆ ಮಾಡಲಿ. ನೀರನ್ನು ಬಯಸುವ ನೆಲಕ್ಕೆ ಮಳೆಯ ನೀರನ್ನು ಸುರಿಸಿ, ಸಸ್ಯ 
ವೃದ್ಧಿಗೆ ಕಾರಣವಾಗಿ ಭೂಮಿಯ ಸುಕ್ಷೇತ್ರವೆಂಬ ಕೀರ್ತಿಯನುಗಳಿಸುವಂತೆ ಮಾಡಲಿ. 
ಪುನರ್ನವಾಸ್ತಂಬವೇ! ನಿನ್ನ ಧೂಮವು ಹಕ್ಕಿಯಂತೆ ಮೇಲೆ ಹೋಗಿ ಮೋಡವಾ 
ಗುತ್ತದೆ. ಜಲಭರಿತವಾಗಿ ಕೆಳಕ್ಕೆ ಬರುತ್ತದೆ. ಕಪ್ಪಾದ ಮೋಡವು ಮಿಂಚು-ಗುಡುಗುಗ 
ಳಿಂದ ಕೂಡಿ ಲೋಕಾನುಗ್ರಹಬುದ್ಧಿಯಿಂದ ಮಳೆಯನ್ನು ಸುರಿಸುತ್ತದೆ. 


ತೈತ್ತಿರೀಯ ಸಂಹಿತಾ/೩-೧-೧೧/೧೪೩ 


ವ 


I I 
ಯತ್ತೇ ಅಜರ ವನಾ ವೃಶ್ಚಂತಿ ಶಿಕ್ಕಸಃ ॥ ಅಗ್ನೇ ಭೂರೀಣಿ 


| i I 
ತವ ಜಾತವೇದೋ ದೇವ ಸ್ವಧಾವೋಮೃತಸ್ವ್ಯ ಧಾಮ | 


A SR | 
ತ್ವಮ್‌ 1 ತ್ಯಾ | ಚಿತ್‌ | ಅಚ್ಯುತಾ | ಅಗ್ನೇ | ಪಶುಃ | ನ | ಯವಸೇ ॥ ಧಾಮ।ಹ! . 


ಯತ್‌ | ತೇ । ಅಜರ | ವನಾ | ವೃತ್ಚಂತಿ | ಶಿಕ್ವಸಃ ॥ ಅಗ್ನೇ । ಭೂರೀಣಿ । ತವ | 


ಜಾತವೇದ ಇತಿ ಜಾತ-ವೇದಃ ದೇವ ಸ್ವದ್ದಾವ ಇತಿ ಸ್ವಧಾ-ಮ | ಅಮೃತಸ್ಯ | ಧಾಮ W 


ತ್ವಂ ತ್ಯಾ.ಶಿಕ್ವಸಃ ॥ ಜಾಟ್‌ 0 ಹವಿಸ್ಸಿನ ಪ್ರರೋನುವಾಕ್ಕೆ. 


ಆಗ್ನೇ...ಪೃಷ್ಟಬಂಧೋ ॥ ಧಾಮಚ್ಛ ಸೈದಗ್ನಿಯಾಗದ ಯಾಜ್ಯಾ ನುವಾಕ್ಕೆ. 


43 ಅಜರ-ವಿನಾಶರಹಿತನಾದ; ಅಗ್ನೇ-ಅಗ್ನಿದೇವನೇ! ತ್ವಮ್‌-ನೀನು; ಯತ್‌ 
ವನಾ-ಯಾವ ನೀರುಗಳು; ತೇ-ನಿನ್ನ ಧಾಮ-೮ಆಶ್ರಯವಾದ ಆಹವನೀಯಸ್ಥಾನ 
ವನ್ನೂ ಶಿಕ್ಟಸಃ-ಜ್ವಾಲೆಗಳನ್ನೂ; ವೃಶ್ವ ೦ತಿ -ಹಐನಾಶಗೊಳಿಸುತ್ತವೆಯೋ; ತಾ 
ಚಿತ್‌-ಅವುಗಳನ್ನು; ಅಚ್ಯುತಾ-ನಾಶರಹಿತವನ್ನಾಗಿ/ಆಹುತಿಯ ಮೂಲಕ ಮೋಡಗ 
ಛಾಗಿ ಮಾರ್ಪಟ್ಟು ಅದರಿಂದ ಮಳೆಯಾಗುವಂತೆ ಮಾಡುತ್ತೀಯೆ; ಪಶುಃ ನ 
ಯವಸೇ-ಹಸುವು ಹುಲ್ಲನ್ನು ತಿನ್ನಲು [ಆ ಹುಲ್ಲು ಹಾಲಾಗಿ ಪರಿಣಮಿಸುವಂತೆ 
ಮಾಡುತ್ತದೆ. ಹಾಗೆಯೇ ನೀನೂ ಮಳೆಗೆ ಕಾರಣವಾಗು] *ಜಾತವೇದಃ-ಜಗತ್ತೆ 
ಲ್ಲವನ್ನೂ ತಿಳಿದಿರುವ; ಅಗ್ನೇ ದೇವ ಅಗ್ನಿದೇವನೇ! ಅಮೃತಸ್ಯ ತವ-ನಾಶರಹಿತ 
ನಾದ ನಿನ್ನ; ಧಾಮ-ಸ್ಥಾನಗಳ್ಳು; ಭೂರೀಣಿ-ಹಲವು ಇವೆ. ದೇವ-ಪ್ರಕಾಶಮಾ 
ನನಾದ; ಸ್ವಧಾವಃ-ಅನ್ನವನ್ನು ಹೊಂದಿರುವ; 


ತಾಯಿ ಹಸುವು ಕರುವನ್ನು ಕೂಗಿ ಕರೆಯುವಂತೆ ಮಳೆಯು ಸುರಿಯುವಾಗ 


* ವೃಷ್ಟಿಗಾಗಿ ವಿಹಿತವಾದ ಮೂರು ಹವಿರ್ಯಾಗದಲ್ಲಿ ಮೊದಲನೆಯದು. 


ಸಾಬ ಸಾಸಾಸಾಸಾಸುಸಾಸುಸುಸುಸುಸಾಸಾಸೇಸು ಸು ಸಾಸಂ ಸು ಸೇ ಭೀಸೇ ಸುಸು ೫ನ 


XX 
XX 
೫೫ 
೫೫ 
XX 
XX 
XX 
7೫ 
೫೫ 
XX 
XX 
ಸ 
ಸ 
೫೫ 
XY 
XY 
xy 
XY 
೫೫ 
೫೫ 
XX 
೫೫% 
೫೫ 
XX 
XX 
೫೫% 
೫೫ 
೫೫ 
೫೫ 
XX 
೫% 
ಸ? 


| 

| 
1 

| 


ದ 


ಸರಕರರ್ಷರ್ಕರ್ಮಾಾ 


ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೪೪ 
I | Il 
ಯಾಶ್ಚ(೩೯)ಮಾಯಾ ಮಾಯಿನಾಂ ವಿಶ್ವಮಿನ್ವ ತ್ವೇ ಪೂರ್ವೀ 


ಗು 


I I 
ಸ್ಪಂದಧುಃ ಪೃಷ್ಟಬಂಧೋ ॥ ದಿವೋ ನೋ ವೃಷ್ಣಿಂ ಮರುತೋ 
I I || 
ರರೀಧ್ವಂ ಪ್ರಪಿನ್ವತ ವೃಷ್ಣೋ ಅಶ್ವಸ್ಯ ಧಾರಾಃ | ಅರ್ವಾಜೌೇ 
| 
ತೇನ ಸ್ತನಯಿತ್ನುನೇಹ್ಯಪೋ ನಿಷಿಂಚನ್ನಸುರಃ ಪಿತಾ ನಃ ॥ 


Il 
ಯಾಃ! ಚ [(೩೯)] ಮಾಯಾಃ | ಮಾಯಿನಾಮ್‌ ವಿಶ್ವಮಿನ್ಹೇತಿ ವಿಶ್ವಂ-ಇನ್ವ | ತ್ವೇ 


| | 
ಇತಿ । ಪೂರ್ವೀಃ | ಸಂದಧುರಿತಿ ಸಂ-ದಧುಃ | ಪೃಷ್ಟಬಂಧೋ ಇತಿ ಪೃಷ್ಟ- 


ಬಂಧೋ ॥ ದಿವಃ । ನಃ | ವೃಷ್ಟಿಮ್‌ । ಮರುತಃ । ರರೀಧ್ವಮ್‌ | ಪ್ರೇತಿ । ಪಿನ್ನತ | 
I I I 
ವೃಷ್ಟ $ | ಅಶ್ವಸ್ಯ । ಧಾರಾಃ ॥ ಅರ್ವಾಜ್‌ ಏತೇನ ಸ್ವ ನಯಿತ್ನುನಾ ಏತಿ 1 ಇಹಿ | 


| | 
ಅಪಃ | ನಿಷಿಂಚನ್ನಿತಿ ನಿ-ಸಿಂಚನ್ನ್‌ । ಅಸುರಃ । ಪಿತಾ। ನಃ! 


[ದ | 
ದಿವೋ ನೋ...ನಃ॥ ಎರಡನೆಯದಾದ ಮಾರುತಯಾಗದ ಪ್ರರೋನುವಾಕ್ಕಿ. 


ವಿಶ್ವಮಿನ್ವ-ಎಲ್ಲರಿಗೂ ಪ್ರಿಯನಾದ; ಪೃಷ್ಟಬಂಧೋನಕೇಳಿದವರಿಗೆ ಬಂಧುವಿನಂತೆ 
ನೆರವಾಗುವ ಅಗ್ನಿದೇವನೇ! ಪೂರ್ವೀಃ-ಪ್ರಾಚೀನವಾಗಿರುವ; ಮಾಯಿನಾಮ್‌- 
ಐಂದ್ರಜಾಲಿಕರ; ಯಾಃ ಚ ಮಾಯಾಃ-ಯಾವ ಮಾಯೆಗಳಿವೆಯೋ; ಐಅವುಗಳನ್ನು; 
ತ್ವೇವನಿನ್ನಲ್ಲಿ; ಸಂದಧುಃ-[ದೇವತೆಗಳು] ಇಟ್ಟಿದ್ದಾರೆ. ಮರುತಃ-ಮರುದ್ದೇವತೆಗಳೇ! 
ವಃ-ನಮಗಾಗಿ; ದಿವಃ-ದ್ಯುಲೋಕ/ಅಂತರಿಕ್ಷದಿಂದು ವೃಷ್ಟಿಮ್‌ ರರೀಧ್ವಮ್‌- 
ಮಳೆಯನ್ನು ಸುರಿಸಿರಿ; ಅಶ್ವಸ್ಯ-ವ್ಯಾಪಕನಾದ; ವೃಷ್ಣಃ-ಮಳೆಯನ್ನು ಸುರಿಸುವ ಇಂದ್ರನಿಗೆ 
ಸಂಬಂಧಿಸಿದ; ಧಾರಾಃ-ಮಳೆಯ ಜಲಧಾರೆಗಳನ್ನು; ಪ್ರ ಪಿನ್ವತಾಹೆಚ್ಚಾಗಿ ಸುರಿಸಿರಿ; 
[ಮರುತ್ತಖನಾದ ಇಂದ್ರದೇವನೇ!] ಅಸುರಃ-ಪ್ರಾಣದಾತನಾದ ನೀನು; ನಃ ಪಿತಾಎ 
ನಮ್ಮ ಪಾಲಕನು; [ನೀನು] ಅಪಃ ನಿಷಿಂಚನ್‌-ನೀರನ್ನು ಸುರಿಸುತ್ತಾ; ಏತೇನ 


ತ 


ಕಷಾತಷಾತಾರರಾರ್ತಾರಾರರ್ಪಾರ್ವಾರ್ಣಾಾರರ್ಣಾರ್ಟ್ಸಾರ್ತಾಷ್‌ 


” 
A 


ದಿಭಭರ ಕಜ ರಜ ಭರ ಜಿಟಿ ಭರ ಜರ ಜಿ ಜಿಬಿದ ಡಿ ಜಜಿ ಭಜಿಭರ ಅಜಿ ಜಭ ಟರ ಜಭಧ ಜಟ ಚರ ಟಿ ರಜ ರಜ ರಜ 


“A ಬ್‌ 


| 
ಪಿನ್ವಂತೃಪೋ...ಅಕ್ಷಿತಮ್‌ ॥ 


ತೈತ್ತಿರೀಯ ಸಂಹಿತಾ/೩-೧-೧೧/೧೪೫ 


ಪಿನ್ವಂತ್ಯಪೋ ಮರುತಸ್ಸುದಾನವಃ ಪಯೋ ಫೃತವದ್ವಿ 
ದಥೇಷ್ಟಾಭುವಃ | ಅತ್ಯಂ ನ ಮಿಹೇ ವಿನಯಂತಿ ವಾಜಿನ 
ಮುತ್ಸಂ ದುಹಂತಿ ಸ್ತನಯಂತಮಕ್ಷಿತಮ್‌ ॥ 

ಪಿನ್ವಂತಿ । ಅಪಃ । ಮರುತಃ । ಸುದಾನವ ಇತಿ ಸು-ದಾನವಃ । ಪಯಃ । ಫೃತವದಿತಿ 
ಘೃತ-ವತ್‌ | ವಿದಥೇಷು | ಆಭುವ ಇತ್ಯಾ-ಭುವಃ ॥ ಅತ್ಯಮ್‌ | ನ। ಮಿಹೇ। ವೀತಿ। 
ನಯಂತಿ । ವಾಜಿನಮ್‌ । ಉತ್ಸಮ್‌ | ದುಹಂತಿ | ಸ್ತನಯಂತಮ್‌ | ಅಕ್ಷಿತಮ್‌ ॥ 


ಎರಡನೆಯ ಯಾಗವಾದ ಮಾರುತ 
ಯಾಗದ ಯಾಜ್ಯಾನುವಾಕ್ಕೆ. 


ಸ್ತನಯಿತ್ನುನಾ-ಗುಡುಗುತ್ತಿರುವ ಈ ಮೋಡದೊಡನೆ; ಅರ್ವಾಜ್‌ ಏಹಿ-ನಮಗೆ 


ಅಭಿಮುಖನಾಗಿ ಬಾ. 4 ಸುದಾನವಃ-ಒಳ್ಳೆಯ ಜಲದಾತರಾಗಿರುವ; ಮರುತಃ-ಮರು 
ದೇವತೆಗಳು; ಆಭುವಃ-ಖತ್ವಿಗ್ಯಜಮಾನರು; ವಿದಥೇಷು-ಯಜ್ಞಗಳಲ್ಲಿ ಸಮರ್ಪಿ 
ಸುವ; ಪಯಃ-=ಹಾಲಿನಂತೆಯೂ; ಘೃತವರ್ತ್‌ತುಪ್ಪ ದಂತೆಯೂ [ಮಧುರವಾದ]; ಅಪಃ 
ನೀರುಗಳನ್ನು; ಪಿನ್ವಂತಿ-ಸುರಿಸುತ್ತಾರೆ; ಅತ್ಯಮ್‌ ನ-ವೇಗವಾಗಿ ಓಡುವ ಕುದುರೆ 
ಯನ್ನು [ಸವಾರರು ಪಳಗಿಸುವಂತೆ] [ಮರುತರು] ವಾಜಿನಮ್‌-ವೇಗವುಳ್ಳ ಮೇಘ 
ವನ್ನು; ಮಿಹೇ-ವಳೆಗಾಗಿ/ಮಳೆಯನ್ನು ಸುರಿಸಲು; ವಿನಯಂತಿ-ಪಳಗಿಸುತ್ತಾರೆ. 
ಅಕ್ಷಿತಮ್‌-ಕ್ಟಯವಿಲ್ಲದ; ಸ್ವನಯಂತಮ್‌-ಗುಡುಗುತ್ತಿರುವ ಮೇಘವನ್ನು; ಉತ್ಸಮ್‌ 
ದುಹಂತಿ:ನೀರಿನ ಪ್ರವಾಹವು ಒಂದೇ ಸಮನಾಗಿ ಇರುವಂತೆ ಕರೆಯುತ್ತಾರೆ/ 
ಮಳೆಯನ್ನು ಸುರಿಸುವಂತೆ ಮಾಡುತ್ತಾ ರೆ. 


ಮಿಂಚು ಗುಡುಗಿನ ಧ್ವನಿಯಿಂದ ಕರುವಿನಂತಿರುವ ವಾಯುವನ್ನು ಕರೆಯುವಂತೆ 
ತೋರುತ್ತದೆ. ತಾಯಿಹಸುವು ಕರುವಿನೊಡನೆ ಕೂಡಿದಾಗ ಒಳ್ಳೆಯ ಹಾಲನ್ನು ಕರೆಯುವಂತೆ 
ಮಿಂಚುಗಾಳಿಯಿಂದ ಕೂಡಿ ಸುವೃಷ್ಟಿಯನ್ನು ತರುತ್ತದೆ. ಇಂತಹ ಲೋಕಪೋಷಕವಾದ 
ಸುವೃಷ್ಟಿಯು ಪ್ರನರ್ನವಾಧೂಮದಿಂದ ನಮಗೆ ಲಭಿಸಲಿ. 

ಗಾಳಿಯು ಸಿಡಿಲಿನಿಂದ ಕೂಡಿದ್ದಾಗಿ ಮಳೆಯನ್ನು ಸುರಿಸುತ್ತದೆ. ಆಗ ಉಂಟಾಗುವ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೪೬ 


4 
4 
ಇ 
4 
+ 
1 
1 
+ 
41 
I; 
ಇ 
4 
ಇ 
1 
ಇ 
ಜಿ 
4 
ಇ 
4 
4 
+ 
4 
4% 
Is 
4 
ls 
++ 
4 


ಉದಪ್ರತೋ ಮರುತಸ್ತಾಗ್‌ಂ ಇಡರ್ತ ವೃಷ್ಟಿಂ [ವೃಷ್ಟಿಮ್‌ 


pe 


I I I 
(೪೦)] ಯೇ ವಿಶ್ವೇ ಮರುತೋ ಜುನಂತಿ | ಕ್ರೋಶಾತಿ ಗರ್ದಾ 


I 
ಕ ೀವ ತುನ್ನಾ ಪೇರುಂ ತುಂಜಾನಾ ಪತ್ಯೇವ ಜಾಯಾ ॥ 


I | || 
ದಪ್ಪುತ ಇತ್ಯುದ-ಪ್ಪುತಃ | ಮರುತಃ | ತಾನ್‌ । ಇಯರ್ತ | ವೃಷ್ಟಿಮ್‌ । 


ತ್ರ 


|| | I 
ಯೇ । ವಿಶ್ವೇ । ಮರುತಃ । ಜುನಂತಿ ॥ ಕ್ರೋಶಾತಿ । ಗರ್ದಾ । ಕ್ಯಾ ಇವ | 


|| 
ತುನ್ನಾ | ಪೇರುಮ್‌ | ತುಂಜಾನಾ | ಪಠ್ಕಾ । ಇವ | ಜಾಯಾ ॥ 


ಉದಪ್ಪುತೋ...ಜಾಯಾ ॥ ಮಾರುತಯಾಗದ ವಿಕಲ್ಪಿತವಾದ ಮತ್ತೊಂದು 
ಪುರೋನುವಾಕ್ಕೆ ಕ 


*ಮರುತಃ-ಮರುದ್ದೇವತೆಗಳೇ! [ನೀವು] ಉದಪ್ಪುತಃ-ನೀರನ್ನು ಕೊಡುವವರು; 
[ಆದುದರಿಂದ] ಯೇ ವಿಶ್ವೇ:ಯಾವ ಜನರೆಲ್ಲರೂ [ಯತಿ ಶಿ ಗೃಜಮಾನಾದಿಗಳು] 
ಮರುತಃ-ಮರುದ್ದೇವತೆಗಳನ್ನು; ಜುನಂತಿ-ವಳೆಗಾಗಿ ಪ್ರಾರ್ಥಿಸುತ್ತಾರೆಯೋ; 
ತಾನ್‌[ಪ್ರತಿ]-ಅವರನ್ನು ಕುರಿತು; ಗರ್ದಾ-ಹಸಿದಿರುವ; ಕನ್ಯಾ-ಕನ್ಯೆಯು/ಮಗಳು; 
ತುನ್ನಾ-ಪೀಡಿತಳಾಗಿ; ಕ್ರೋಶಾತಿ ಇವಾಹೇಗೆ ಕೂಗಿಕೊಳ್ಳುವಳೋ ಹಾಗೆ; 
[ಮಳೆಯಿಲ್ಲದೆ ಇರುವಾಗ 'ಪ್ರಜೆಯು ಕೂಗಿಕೊಳ್ಳುತ್ತ ತದೆ]ಪೆ ಪೇರುಮ್‌ ತುಂಜಾನಾ-= 
ಹಸಿವು ಬಾಯಾರಿಕೆಗಳಿಂದ ಕೂಡಿದ ಮಗಳನು  ಸಮಾಧಾನಪ ಡಿಸುತ್ತಾ; ಪತ್ಕಾ ಇವ 
ಜಾಯಾಇಕೇಳಿದ್ದನ್ನು ಕೊಡುವ ಗಂಡನಿಂದ. ಕೂಡಿದ ಹೆಂಡತಿಯಂತೆ/ತಾಯಿ- 
ತಂದೆಗಳಂತೆ; ವೃ ಹ್ಹಮ್‌ ಇಯರ್ತ- [ಪ್ರಜೆಗಳಿಗೆ ಬೇಕಾದ] ಮಳೆ-ಬೆಳೆಗಳನ್ನು 
ಕೊಟ್ಟು ಮಾನ) 


» 


ಬವ ತಸ 22:22225222ಫ2 722: 2:5212722777272727722233 3 -ಸ:8 ಎನ್ನ 


ಗುಡುಗಿನ ಶಬ್ದ ದಿಂದ ಸರ್ವತೋಮುಖವಾಗಿ ಬೆಳೆದಿರುವ ಪರ್ವತವೂ ಹೆದರುತ್ತದೆ. 
ಅಂತರಿಕ್ಷದಂತೆ ಎತ್ತರವಾಗಿರುವ ಪರ್ವತಸಾನುಪ್ರದೇಶವೂ ನಡುಗುತ್ತದೆ. ಎಲ್ಲೆಲ್ಲಿಯೂ 
ವ್ಯಾಪಿಸಿರುವ ಮಳೆಯ ನೀರಿನಂತೆ ವಾಯುವೂ ಸಹ ಎಲ್ಲೆಲ್ಲಿಯೂ ನೀರಿನೊಡನೆ 
ಓಡುತ್ತದೆ. ಹೀಗೆ ಪ್ರನರ್ನವಾಧೂಮವು ನಮಗೆ ಮಳೆಯನ್ನು ಅನುಗ್ರಹಿಸಲಿ. 


ಬೋಜ 2 2222222525: 5:2: ಕಾಶಾಶಾ ಕು ಕುಕು ಕುತ್ರ ಕಾಶ ಕಶಕ ಕರಾ ಶಾಶಕಾಶಕಾಕಾಕಾಕಾಕಾಕಾಕಾಕಾಕಾರಾಕಾರಕರಾಕಾಕ್‌. 


ವಎಭಬಬನದದಬಜದಬುದದರನನ 


ತೈ ತ್ತಿರೀಯ ಸಂಹಿತಾ/೩-೧-೧೧/೧೪೭ 


I I 
ಪಿನ್ವಥ ಯತ್ರಾ ನರೋ ಮರುತಃ ಸಿಂಚಥಾ ಮಧು! 


I I | | | I 
ಘೃತೇನ ದ್ಯಾವಾಪೃಥಿವೀ ಇತಿ ದ್ಯಾವಾ-ಪೃಥಿವೀ | ಮಧುನಾ | ಸಮಿತಿ | ಉಕ್ಷತ 


| | | 
ಪಯಸ್ಸತೀಃ | ಕೃಣುತ | ಆಪಃ | ಓಷಧೀಃ ॥ ಊರ್ಜಮ್‌ । ಚ। ತತ್ರ | ಸುಮತಿಮಿತಿ 


I 
ಸು-ಮತಿಮ್‌ । ಚ। ಪಿನ್ವಥ। ಯತ್ರ | ನರಃ। ಮರುತಃ । ಸಿಂಚಥ ಮಧು ॥ 
ಫೃತೇನ...ಮಧು ॥ ಈ ಯಾಗದ ವಿಕಲ್ಪಿತವಾದ ಮತ್ತೊಂದು ಯಾಜ್ಯಾನುವಾಕ್ಕೆ. 


ನರಃ ಮರುತಃ=ನೀರನ್ನು ಒಯ್ಯುವ ಮರುದ್ದೇವತೆಗಳೇ! ಫೃತೇನ-ತುಪ್ಪದಂತೆ 
ಪ್ರಷ್ಟಿಕರವಾದ; ಮಧುನಾ-ಮಧುರವಾದ ನೀರಿನಿಂದ; ದ್ಯಾವಾಪೃಥಿವೀ-ದ್ಯುಲೋಕ- 
ಭೂಲೋಕಗಳನ್ನು; ಸಮುಕ್ಷತ-=ಬೆನ್ನಾಗಿ ತೋಯಿಸಿರಿ. ಯತ್ರ-ಎಲ್ಲಿ; ಮಧು 
=ಮಧುರವಾದ ನೀರನ್ನು; ಸಿಂಚಥ-ಸುರಿಸುತ್ತಿ "ರೋ; ತತ್ರವಅಲ್ಲಿ; ಆಪಃ ಓಷಧೀಃ- 
ನೀರುಗಳನ್ನೂ ಸಸ್ಯಗಳನ್ನೂ; ಪಯಸ್ವತೀಃ ಕೃಣುತ-ಸಾರವುಳ್ಳವುಗಳನ್ನಾಗಿ ಮಾಡಿರಿ; 
ಊರ್ಜಮ್‌ ಚ-ಅನ್ನವನ್ನೂ/ಬಲವನ್ನೂ; ಸುಮತಿಮ್‌ ಚ-ಒಳ್ಳೆಯ ಬುದ್ಧಿಯನ್ನೂ; 
ಪಿನ್ಹಥ-ಉಂಟುಮಾಡಿರಿ. 


[ಇಲ್ಲಿ ಅಶ್ವವನ್ನು ಅಗ್ನಿರೂಪವಾಗಿ ವರ್ಣಿಸಲಾಗಿದೆ. ಭ.ಭಾ.ಭಾ] ಎಲೈ! 
ಕುದುರೆಯೇ! ನೀನು ಕರಿಯ ಬಟ್ಟೆಯಿಂದ ಪೀಡಿಸಲ್ಪಟ್ಟು ಹೇಷಾಧ್ವನಿಯನ್ನು ua. 
ಗುಡುಗಿನಂತೆ ಗರ್ಜಿಸು. ಮೇಘಗಳು ಜಲಪೂರ್ಣವಾಗುವಂತೆ ಡು. ಆ ಮೋಡ 
ಗಳು ಎಲ್ಲೆಡೆಯಲ್ಲಿಯೂ ಸಂಚರಿಸಲಿ. ದ್ವಾರವನ್ನು ತೆರೆದು ಅಧೋಮುಖವಾಗಿ ಹಿಡಿ 
ದಿರುವ ಜಲಪೂರ್ಣವಾದ ಚರ್ಮದ ಲ ನೀರನ್ನು ಸುರಿಸುವಂತೆ ಮೋಡವು 
ಮಳೆಯನ್ನು ಸುರಿಸಲಿ. ಜಲಪೂರ್ಣವಾಗಿ ಹಳ್ಳ-ತಿಟ್ಟುಗಳು ಸಮಾನವಾಗಿ ಕಾಣಿಸು 


ರಾ 
ಸಾರಾ 


TESST ATO TSNNNHONAAY 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೪೮ 


ಉದು ತ್ಯ೦* ಚಿತ್ರಮ್‌ I+ 
ಉದಿತಿ 1 ಉ। ತ್ಯಮ್‌ | ಚಿತ್ರಮ್‌ ॥ 


*ಉದು ತ್ಯಮ್‌...ಸೂರ್ಯಮ್‌॥ ಮೂರನೆಯ ಯಾಗವಾದ ಸೌರ್ಯಯಾಗದ 
§ ಪುರೋನುವಾಕ್ಕೆ. 


*ಚಿತ್ರಂ...ತಸ್ಸುಷಶ್ಚ॥ ಸೌರಯಾಗದ ಯಾಜ್ಯಾನುವಾಕ್ಕೆ. 


ಅಗ್ನಿಯು ನಾಶರಹಿತನು. ತನ್ನನ್ನು ಶಾಂತಗೊಳಿಸುವ ನೀರನ್ನೂ ಮತ್ತೊಂದು ರೂಪ 
ದಿಂದ ತೋರುವಂತೆ ಮಾಡುತ್ತಾನೆ. ಹಸುವು ತಿಂದ ಹುಲ್ಲು ನಾಶ ಹೊಂದಿದಂತೆ 
ತೋರಿದರೂ ಅದು ಹಾಲಾಗಿ ಮತ್ತೊಂದು ರೂಪದಿಂದ ಹೊರಹೊಮ್ಮುತ್ತದೆಯಷ್ಟೆ. 
ಹಾಗೆಯೇ ಅಗ್ನಿದೇವನೇ! ನೀನು ಆಹುತಿಗಳನ್ನು ಸ್ವೀಕರಿಸಿ ಮಳೆಗೆ ಕಾರಣನಾಗು. 
ಅಗ್ನಿಯೇ! ನೀನು ಪ್ರಕಾಶಮಾನನು. ಎಲ್ಲವನ್ನೂ ತಿಳಿದವನು. ಅನ್ನವುಳ್ಳವನು. 
ಮಳೆಯಿಂದ ಅನ್ನವನ್ನು ಕೊಡತಕ್ಕವನು. ವಿಶ್ವವನ್ನು ಸಂತೋಷಪಡಿಸುವವನು. 
ನೆರವನ್ನು ಕೇಳಿ ಆಶ್ರಯಿಸಿದವರಿಗೆ ಬಂಧುವಾದವನು. ನಿನ್ನ ಸ್ಥಾ ನಗಳು ಹಲವು. ನೀನು 
ಐಂದ್ರಜಾಲಿಕನ ಎಲ್ಲ ವಿದ್ಯೆಗಳನ್ನೂ ಅರಿತಿರುವೆ. ಇದರಿಂದ ನಾನಾರೂಪನಾದ ನೀನು 
ಮಳೆಯನ್ನು ನೀಡಬಲ್ಲವನು. ನೀನು ನಮಗೆ ಸುವೃಷ್ಟಿಯನ್ನು ಕರುಣಿಸು. 
ಮರುತರೇ! ನೀವು ಅಂತರಿಕ್ಷದಿಂದ ನಮಗಾಗಿ ಮಳೆಯನ್ನು ಸುರಿಸಿರಿ. ನಿಮ್ಮ 
ಸ್ನೇಹಿತನಾದ ಸರ್ವವ್ಯಾಪಕನಾದ ಇಂದ್ರನೊಡಗೂಡಿ ಧಾರಾಕಾರವಾಗಿ ಮಳೆಯನ್ನು 
ಸುರಿಸಿರಿ. ಪ್ರಾಣದಾತನಾಗಿ ನಮ್ಮನ್ನು ಪಾಲಿಸುವ ಇಂದ್ರದೇವನೇ! ಗುಡುಗುತ್ತಿರುವ 
ಮೋಡಗಳೊಡನೆ ನಮಗೆ ಎದುರಾಗಿ ಬಾ. ಮಳೆಯನ್ನು ಸುರಿಸು. 
ಮರುತರು ಒಳ್ಳೆಯ ಜಲಪ್ರದರು. ಅವರು ಯಜ್ಞಃ ದಲ್ಲಿ ಯತ್ತಿಜರೂ ಯಜಮಾನರೂ 
ಅರ್ಪಿಸುವ ಹಾಲಿನಂತೆಯೂ ತುಪ್ಪದಂತೆಯೂ ಇರುವ ಲೋಕಪೋಷಕವಾದ 
ನೀರನ್ನು ಸುರಿಸುತ್ತಾರೆ. ಮೋಡಗಳು ಅತಿವೇಗವಾಗಿ ಓಡುತ್ತಿರುವ ಕುದುರೆಯಂತೆ. 
ಒಳ್ಳೆಯ ಸವಾರನು ಕುದುರೆಯನ್ನು ಪಳಗಿಸುವಂತೆ ಮರುತರು ಮೋಡಗಳನ್ನು 
ಹತೋಟಿಗೆ ತೆಗೆದುಕೊಂಡು ನೀರನ್ನು ಒಂದೇ ಸಮನಾಗಿ ಧಾರಾಕಾರವಾಗಿ 
ಸುರಿಸುತ್ತಾರೆ. ಮರುತರ ಅನುಗ್ರಹದಿಂದ ಸುವೃಷ್ಟಿಯುಂಟಾಗಲಿ. 


* ಈ ಎರಡು ಮಂತ್ರಗಳ ಪದಶಃ ಅರ್ಥವು ಪ್ರಥಮಕಾಂಡದಲ್ಲಿ ವಿವರಿಸಲ್ಪಟ್ಟಿದೆ. [1.4.43] ಇಲ್ಲಿ 
ಪ್ರತೀಕಗ್ರಹಣವಿದೆ. ಈ ಮಂತ್ರಗಳ ತಾತ್ಪರ್ಯವನ್ನು ಮಾತ್ರ ಇಲ್ಲಿ ನೀಡಿದೆ. 


ವ ಸತಂ ಕಜೆ EEE 


~—— 


ಜೀಡರರರರಾರರ್ಫ್ವಾರ್ವಾರ್ಪಾರರಾರರ್ಪಾರ್ತ್ಸಾರ್ಪರಾಾರ್ಪಾಷ್‌್‌ 


145 


EET ETETTETEET ETE ESTEE ESTEE 


TEETER TEE TEETER ಭಜ ಜಟ ಜಟ ಭಜ ಜಟ ಟಿ 


ತೈತ್ತಿರೀಯ ಸಂಹಿತಾ/೩-೧-೧೧/೧೪೯ 


I 
ಔರ್ವಭೃಗುವಚ್ಚುಚಿಮಪ್ಪವಾನವದಾ ಹುವೇ | 


I | 
. ಅಗ್ನಿಗ್‌ಂ ಸಮುದ್ರವಾಸಸಮ್‌ ॥ 


Il || I 
ಔರ್ವಭೃಗುವದಿತ್ಯೌರ್ವಭೃಗು-ವತ್‌ । ಶುಚಿಮ್‌ । ಅಪ್ನವಾನವದಿತೃಪ್ಪವಾನ- 


“ I | | 
ವತ್‌ । ಏತಿ । ಹುವೇ ॥ ಅಗ್ನಿಮ್‌ | ಸಮುದ್ರವಾಸಸಮಿತಿ ಸಮುದ್ರ-ವಾಸಸಮ್‌ ॥ 


| I 
ಔರ್ವಭೃಗುವತ್‌...ಸಮುದ್ರವಾಸಸಮ್‌ ॥ ಸ್ವಿಷ್ಟಕೃದ್ಧೋಮಕ್ಕೆ ಮೊದಲು ಮಾಡ 
_ ಬೇಕಾಗಿರುವ ಮೂರು ಸ್ರುವಾಹುತಿ 
ಗಳಲ್ಲಿ ಮೊದಲನೆಯ ಸ್ರುವಾಹುತಿಗಾಗಿ 


3 ಔರ್ವಭೃಗುವತ್‌-ಔರ್ವಮುನಿ, ಭೃಗುಮುನಿಗಳಂತೆಯೂ; ಅಪ್ನವಾನವತ್‌ 
ಇಅಪ್ನವಾನಮುನಿಯಂತೆಯೂ; ಶುಚಿಮ್‌-ಶುದ್ದನಾದ; ಸಮುದ್ರವಾಸಸರ್ಮ್‌- 
ಸಮುದ್ರದಲ್ಲಿ ವಾಸಿಸುವ/ಸಮುದ್ರವನ್ನು ಆಚ್ಛಾದಿಸುವ; ಅಗ್ನಿಮ್‌ ಅಗ್ನಿಯನ್ನು ಆ 
ಹುವೇ-ಆಹ್ವಾನಿಸಿ ಹೋಮವನ್ನು ಮಾಡುತ್ತೇನೆ. 


ಮರುದ್ದೆ ೇೀವತೆಗಳು ಮಳೆಯಿಂದ ನೀರನ್ನು ಕೊಡತಕ್ಕವರು- ಖತ್ತಿಗ್ಯಜಮಾನರೇ! 
ನೀವು ಆ ಮರುತರನ್ನು ಪ್ರಾರ್ಥಿಸಿರಿ. ತಾಯಿ ತಂದೆಯರು ಹಸಿವು ಬಾಯಾರಿಕೆಯಿಂದ 
ಸಂಕಟಪಡುತ್ತಾ, ಕೂಗಿಕೊಳ್ಳುತ್ತಿ ರುವ ಮಗಳಿಗೆ ಬೇಕಾದುದನ್ನು ಕೊಟ್ಟು ಸಮಾಧಾನ 
ಪಡಿಸುವಂತೆ ಆ ಮರುತರು ಮಳೆಯಿಲ್ಲದೆ ಪೀಡಿತರಾಗಿರುವ ಪ್ರಜೆಗಳಿಗೆ ಮಳೆಯನ್ನು 
ಕೊಟ್ಟು ಅನುಗ್ರಹಿಸಲಿ*. 

ನೀರನ್ನು ಒಯ್ಯುವ ಮರುದ್ದೆ ವತೆಗಳೇ! ಪ್ರಷ್ಟಿಕರವಾದ ಮಧುರವಾದ ನೀರಿನಿಂದ 
ಲೋಕವೆಲ್ಲವನ್ನೂ ತುಂಬಿರಿ. ನೀರನ್ನೂ, ಸಸ್ಯಗಳನ್ನೂ ಸಾರವುಳ್ಳವುಗಳನ್ನಾಗಿ ಮಾಡಿ. 
ಒಳ್ಳೆಯ ಅನ್ನವನ್ನೂ ಕೊಡಿ. ಪ್ರಜೆಗಳಲ್ಲಿ ಸುಬುದ್ಧಿ ಯುಂಟಾಗುವಂತೆ ಮಾಡಿರಿ. 

ಎಲ್ಲವನ್ನೂ ತಿಳಿದಿರುವ ಸೂರ್ಯದೇವನನ್ನು ವಿಶ್ವವೆಲ್ಲವೂ ನೋಡುವಂತೆ 

ಕಿರಣಗಳು ಮೇಲಕ್ಕೆ ತರುತ್ತವೆ. ' 


* ಇಲ್ಲಿ ಭಾಷ್ಯಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಅದನ್ನು ಗಮನಿಸಿ ಹೀಗೆ ಅರ್ಥಮಾಡಲಾಗಿದೆ. 


ಕೃ ಷ್ಲಯಜುರ್ವೇದ ಕನ್ನಡ ಪ್ರಕಾಶನ/೧೫೦ 
ETETCETTTETETTEETCTEECTECECECECEECE 


ಆ ಸವಗ್‌ಂ ಸವಿತುರ್ಯಥಾ ಭಗಸ್ಕೇವ ಭುಜಿಗ್‌ಂ 


ಕ 


EET TEETER TTT ETE TET 


| 
ಹುವೇ । ಆಗ್ನಿಗ್‌ಂ ಸಮುದ್ರವಾಸಸಮ್‌ ॥ 


| I 
ಏತಿ । ಸವಮ್‌ । ಸವಿತುಃ ಯಥಾ | ಭಗಸ್ಯ | ಇವ | ಭುಜಿಮ್‌ | ಹುವೇ ॥ 


ಅಗ್ನಿ] ಮ್‌ । ಸಮುದ್ರ ವಾಸಸಮಿತಿ ಸಮುದ್ರ- ವಾಸಸಮ್‌ l 


*ಸವಿತುಃ-ಸವಿತೃದೇವನ; ಸವಮ್‌-ಅನುಜ್ಜೆ ಕ್ಲೆಯನ್ನು; ಯಥಾ-ಹೇಗೆ; ಆ ಹುವೇ 
ಎಪ್ರಾರ್ಥಿಸುತ್ತೇನೆಯೋ; ಭಗಸ್ಯವಆದಿತ್ತ ;ದೇವನ/ಭಗನ: ಭುಜಿಮ್‌ ಇವಾಹವಿಃ 
ಸ್ವೀಕಾರವನ್ನು; [ಹೇಗೆ] ಆ ಹುವೇಎ ಪ್ರಾರ್ಥಿಸುವೆನೋ; [ತಹಾ=ಹಾಗೆಯೇ] 
ಸಮುದ್ರವಾಸಸಮ್‌-ಸಮುದ್ರವಾಸಿಯಾದ; ಅಗ್ನಿಮ್‌-ಅಗ್ನಿದೇವನನ್ನು ಆ ಹುವೇ 


=ಆಹ್ವಾ ನಿಸಿ ಹೋಮವನ್ನು ಅನುಷ್ಠಿ ಸುತ್ತೇನೆ. 


ಸೂರ್ಯನು ಎಲ್ಲರಿಗೂ ಬೇಕಾದವನು. ದೇವತೆಗಳ ಸೈನ್ಯದಂತೆ ಲೋಕರಕ್ಷಕನು. 
ಮಿತ್ರನಿಗೂ, ವರುಣನಿಗೂ, ಅಗ್ನಿಗೂ ಕಣ್ಣಾಗಿರುವವನು. ಸ್ಥಾವರ-ಜಂಗಮಾತ್ಮಕ 
ಲೋಕಕ್ಕೆ ಆತ್ಮಸ್ಪರೂಪನು. ಈತನು ಹುಟಿ ಕ್ರಿದೊಡನೆಯೇ ಭೂಮ್ಯಂತರಿಕ್ಷ- 
ದ್ಯು ep, ತನ್ನ ಕಿರಣದಿಂದ ತುಂಬಿಬಿಡುತಾ ನೆ. ಅಂತಹ We ನಮಗೆ 
ಸುವೃ ಷ್ಟಿಯನ್ನು ಕೊಡಲಿ. 
ಔರ್ವ. ಭೃಗು, ಅಪ್ನವಾನರೆಂಬ ಭೃಗುವಂಶದ ಮುನಿಗಳು ಶುದ್ಧನಾದ ಸಮುದ್ರ 
ದಲ್ಲಿ ವಾಸಿಸುವ ಅಗ್ನಿಯನ್ನು ಆಹ್ವಾನಿಸಿ, ಹೋಮವನ್ನು ಮಾಡಿದಂತೆ ನಾನೂ ಅಗ್ನಿ 
ಯನ್ನು ಕರೆದು ಹೋಮವನ್ನು ಮಾಡುತ್ತೇನೆ. 
ಸವಿತೃದೇವನ ಅನುಜ್ಞೆ! ಯನ್ನು ಪ್ರಾರ್ಥಿಸುವಂತೆ, ಆದಿತ್ಯದೇವನನ್ನು ಹವಿಸ್ಸನ್ನು 
ಸ್ನೀಕರಿಸೆಂದು ಪ್ರಾರ್ಥಿಸುವಂತೆ ಸಮುದ್ರವಾಸಿಯಾದ ಅಗ್ನಿದೇವನನ್ನು ಆಹ್ವಾನಿಸಿ 


ವ 
ಹೋಮವನ್ನು ಮಾಡುತ್ತೇನೆ. 


12 
Xx 
10 
ಸ 
ಸ 
ಸಃ 
ಸ 
ಸಃ 
ಸಃ 
ಸಃ 
XX 
4 
XX 
7೫ 
ಸ ; ; 
ವ ಆ ಸವಗ್‌ಂ...ವಾಸಸಮ್‌ ॥ ಎರಡನೆಯ ಸ್ರುವಾಹುತಿಯನ್ನು ಅನುಷ್ಠಿಸಲು 
XX 
೫೫ 
೫೫ 
ಸ 
ಸ 
ಸ 
ಸ 
ಸಃ 
ಸಃ 
ಸಃ 
ಸ 
ಸ 
ಸ 
XX 


EEETTEETTETETEETETETT ETE TET 


ತೈತ್ತಿರೀಯ ಸಂಹಿತಾ/೩-೧-೧೧/೧೫೧ 


I | i | I 
[ವೀರ ಇಷಗ್‌ಂ ಹವ್ಯಮುಷಸೋ ಮರುತಶ್ವ ವೃಷ್ಟಿಂ ಭಗಸ್ಥ ದ್ವಾದಶ ಚ ॥] 


i il EE AR 1 |. (| 
ಹುವೇ ವಾತಸ್ವನಮಿತಿ ವಾತ-ಸ್ವನಮ್‌ | ಕವಿಮ್‌ \ ಪರ್ಜನ್ಯಕ್ತಂದ್ಯಮಿತಿ ಪರ್ಜನ್ಯ- : 


| | 
ಕ್ರಂದ್ಯಮ್‌ । ಸಹಃ ॥ ಅಗ್ನಿಮ್‌ | ಸಮುದ್ರವಾಸಸಮಿತಿ ಸಮುದ್ರ-ವಾಸಸಮ್‌ ॥ ೪೨॥ 
_ | ತೆ 
ಹುವೇ...ವಾಸಸಮ್‌ 44 ಯು ಮಾಷ ್ಲಿ ಅನುಷ್ಠಿಸಲು 


-ವಾತಸ ಕಾ kc ಶಬ್ದ ವನ್ನು ಮಾಡುವ; ಕವಿಮ್‌- 
ವಿದ್ವಾಂಸನಾದ; ಪ ಪರ್ಜನ್ಯಕ್ರ ಕ್ರಂದ್ಯ ಮ್‌-ಎಲ್ಲ ರಿಂದಲೂ "ಪರ್ಜನ್ಯನಂತೆ ಪ ಪ್ರಾರ್ಥಿಸುವ; 
ಸಹಃ-ಬಲವಂತನಾದ; ಸಮುದವಾಸಸಮ್‌-ಸಮುದ್ರದಲ್ಲಿ ವಾಸಿಸುವ; ಅಗ್ನಿಮ್‌ 
=ಅಗ್ನಿಯನ್ನು ಆ ಹುವೇ-ಆಹ್ವಾ: ನಿಸಿ ಹೋಮವನ್ನು ಮಾಡುತ್ತೆ ನೆ. 


ಅಗ್ನಿದೇವನು ತನ್ನ ಜ್ವಾ ಲೆಗಳಿಂದ ವಾಯುವಿನಂತೆ ಶಬ ವಿವನ್ನು ಮಾಡುತ್ತಾನೆ. ಈ 
ಅಗ್ನಿಯನ್ನು ಎಲ್ಲರೂ ಪರ್ಜನ್ಯ ನನ್ನು ಪ್ರಾರ್ಥಿಸುವಂತೆ ಪ್ರಾರ್ಥಿಸುತ್ತಾರೆ. ಇಂತಹ 
ಸಮುದ್ರವಾಸಿಯಾದ ಅಗ್ನಿಗೆ * ಹೋಮವನ್ನು ಮಾಡುತ್ತೇನೆ. ಅವನು ನಮ್ಮ 
ಇಷ್ಟಾರ್ಥಗಳನ್ನು ಕೊಡಲಿ. 

ಔರ್ವಾಗ್ನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆ 

ಒಬ್ಬ ಪತಿವ್ರತೆಯು ಶತ್ರುಗಳಿಂದ ಗರ್ಭವನ್ನು ರಕ್ಷಿಸುವ ಸಲುವಾಗಿ ಅದನ್ನು 
ತೊಡೆಯಲ್ಲಿ ಬಚ್ಚಿಟ್ಟಿದ್ದಳು. ಇದನ್ನು ತಿಳಿದ ಶತ್ರುಗಳು ಅದನ್ನು ನಾಶಪಡಿಸಲು 
ಬಂದರು. ಆಗ ಹುಟ್ಟಿ? ದ ಆ ಮಗುವಿನ ತೇಜಸ್ಸಿ ನಿಂದ ಆ ಶತ್ರುಗಳು ಸರದಾರ. 
ಆಗ ಆ ಪತಿವ್ರತೆಯನ್ನೇ ಶರಣು ಹೊಂದಿ ಮತ್ತೆ ಕಣ್ಣು ಗಳನ್ನು ಪಡೆದು ಕೊಂಡರು. 
ತಾಯಿಯ ತೊಡೆಯಿಂದ ಜನಿಸಿದ ಔರ್ವನು ತಾಯಿಯ ಮಾತಿನಂತೆ ತನ್ನ 
ಕೋಪಾಗ್ನಿಯನ್ನು ಸಮುದ್ರದಲ್ಲಿ ಬಿಟ್ಟನು. ಅದೇ ಔರ್ವಾಗ್ನಿಯಾಯಿತು. 


ಕೃ ಷ್ಹಯಜುರ್ವೇದ ಕನ್ನಡ ಪ್ರಕಾಶನ/೧೫೨ 


I; 


ಪ್ರಜಾಪತಿರಕಾಮಯತೈಷ ತೇ ಗಾಯತ್ರೋ ಯಜ್ಞಃ ೦ ವೈ ಪ್ರಜಾಪತೇ 


| | 
ರ್ಜಾಯಮಾನಾಃ ಪ್ರಾಜಾಪತ್ಯಾ ಯೋ ವಾ ಅಯಥಾದೇವತಮಿಷ್ಟರ್ಗೋ 


7 | | 
ಭ್ಯಾಸ್ಕ ಯೋವೈ ದೇವಾಣ್ಣು ಷ್ಟೋಇಗ್ನಿನಾ ರಯಿಮೇಕಾದಶ ॥11॥ 


₹೨ 
(ಪೆ 


[| | 
ಪ್ರಜಾಪತಿರಕಾಮಯತ ಪ್ರಜಾಪತೇರ್ಜಾಯಮಾನಾ ವ್ಯಾಯಚ್ಛಂತೇ 
| | 
ಮಹ್ಯಮಿಮಾನ್ಮಾಯಾ ಮಾಯಿನಾಂ ದ್ವಿಚತ್ವಾರಿಗ್‌ಂಶತ್‌ 1421 
1 
॥ ಪ್ರಜಾಪತಿರಕಾಮಯತಾಗ್ನಿಗ್‌ಂ ಸಮುದ್ರವಾಸಸಮ್‌ ॥ 


ಹರಿಃ ಓಮ್‌ 
ಶ್ರೀ ಕೃಷ್ಣಾ ರ್ಪಣಮಸ್ತು 


REET TSS RRR 


ವಿನಿಯೋಗಸಂಗ್ರಹ 

೫ ಯಾಜ್ಯಾನುವಾಕ್ಕೇ ಚಿತ್ರಾಯಾಂ ಕ್ರಮಾತ್ಸಪ್ಪೇಷ್ಟಿಷು ಸ್ಥಿ ಸಿತೇ। 

೫೫ 1೨ಗ್ನಾ, ಗ್ನೇಯೇಂಥ ಸೌಮ್ಯೇ ಸ್ಯಾದಾಪ್ಯಾ3 ಸಂತ* ಇತಿ ದ್ವಯಮ್‌ ॥ 
Xr ಇಹತತ್ವಾಪ್ಟೇ ಚತಸ್ತಃ ಸ್ಯುಃ ಇಪ ಣ ಆ ನಸ ಇತಿ ದ್ವಯಮ್‌ | 

| ಸರಸ್ವತ್ಯಾ ಃ ಸ್ತ್ರಿಯಾಃ ಪೀಪಿ; ಚತಸ್ರಃ ಪುಂಸರಸ್ವ ತಃ ll 

0] 15162 ನೀವಾ ದ್ವೇ ಸಿನೀವಾಲ್ಯಾ 1?ಇಂದ್ರ ಮಿಂದ್ರ ois ತಥೈಂದ್ರಕೇ । 
ಕಾರೀರ್ಯಾಮಸಿತೇಔತ್ಯು ಕ್ರಂ ಪಿಂಡೀಧೂಮಸ್ಯೆ ಮಂತ್ರ ಹ [ 

| ವಿಕಲ್ಬಾತ್‌ -ಚಿಹಿರ ಚತ್ವಾ ರೋ ವರ್ಷಾಹ್ವಾ ಧೂಮಮಂತ್ರ ಣೇ। 

ಸಃ ಸ4ಅಭ್ಯಃ ಶ್ವಂಕ ಷ್ಣವಸ್ತ್ರೇಣ. ಪಿನಷ್ಟಿ ಕ್ರಂದನಾಯ ಹಿ॥ 

ಸ 25.4 ೦  ಧಾಮಚ್ಛ ದಿ ಯಾಜ್ಯಾಃ ಸು ್ಯರ್ದಿವೋ27 ಮಾರುತಯಾಗಕೇ | 
1 ವೈಕಲ್ಪಿ ಕಂ ತತ್ರ ಯುಗ್ಮಮುದು'! ಚಿತ್ರಂೆ? ಚ ಸೌರ್ಯಕೇ | 


ಸ ೨ಣರ್ವತ್ರಯಾಚ್ಚೊ ೇಪಹೋಮಾಃ ಪಂಚತ್ರಿ ೦ಶದಿಹೋದಿತಾಃ ॥ 


೫೫ 

೫೫ 

2೫ ಅನುವಾಕದಲಿ ರುವ ಮಂತ್ರಗಳ ಸಂಖ್ಯೆ-35 
XX ee) 

೫೫ 

ಸ 


EEE ETE TTT TERETE TET ETE TEE 


EEE EE EET TE TTT TTT ETE 


DETTE EEE ETT ATT TTT TTT 


ತೈತ್ತಿರೀಯ ಸಂಹಿತಾ/೩-೧-೧೧/೧೫೩ 


ಅನುವಾಕದ ವಿಶೇಷ ವಿಷಯಗಳು 
ಅ) ಛಂದಸ್ಸು 


೧) ಅಗ್ನಿನಾ...ವೀರವತ್ತಮಮ್‌ ॥ 
೨) ಗೋಮಾಗ್‌ಂ...ಸಭಾವಾನ್‌ 11 
೩) ಆಪ್ಯಾಯಸ್ತ...ಸಂಗಥೇ \l 

೪) ಸಂತೇ...ಧಿಷ್ಟ ॥ 


೫) ಇಹ...ಕೇವಲಃ ll 


| 
೬) ತನ್ನಸ್ತುರಿಪ...ದೇವಕಾಮಃ ॥ 


೭) ಶಿವಸ್ತೈಷ್ಟ...ಉದವ ॥ 

೮) ಪಿಶಜ್ಗ ರೂಪಃ...ಪಾಥಃ \l 

೯) ಪ್ರ ಣೋ...ಅವತು ॥ 

೧೦) ಆ ನೋ...ಶೃಣೋತು Wl 

೧೧) ಪೀಪಿವಾಗ್‌ಂಸಂ...ಇಷಮ್‌ ll 
೧೨) ಯೇ ತೇ... ಈಮಹೇ ॥ 


| 
೧೩) ಯಸ್ಯ ವ್ರತಂ...ಹುವೇಮ ॥ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೫೪ 


೧೫) ದಿವ್ಯಂ...ಹುವೇಮ ॥ 


| 
೧೬) ಸಿನೀವಾಲಿ...ನಃ ॥ 


೧೭) ಯಾ ಸುಪಾಣಿಃ...ಜುಹೋತನ W 
೧೮) ಇಂದ್ರಂ ವೋ...ಕೇವಲಃ ॥ 

೧೯) ಇಂದ್ರಂ ನರೋ...ನಃ ॥| 

೨೦) ಅಸಿತವರ್ಣಾ...ವ್ರು ದೃತೇ || 
೨೧) ಹಿರಣ್ಯಕೇಶೋ...ಸತ್ಯಾಃ \l 

೨೨) ಆ ತೇ ಸುಪರ್ಣಾ...ಅಭ್ರಾ ॥ 
೨೩) ವಾಶ್ರೇವ...ಅಸರ್ಜಿ ॥ 

೨೪) ಪರ್ವತಶ್ಚಿ ನ್ಮಹಿ...ಧವಧ್ಹೇ I 
೨೫) ಅಭಿಕ್ರಂದ...ನಿಪಾದಾ: ॥ 

೨೬) ತ್ವಂ ತ್ಯಾ...ಶಿಕ್ಕಸಃ W 

೨೭) ಅಗ್ನೇ ಭೂರೀಣಿ...ಪೃಷ್ಟಬಂಧೋ I 
೨೮) ದಿವೋ ನೋ...ಪಿತಾ ನಃ ॥| 
೨೯) ಪಿನ್ವಂ ಪೋ... ಅಕ್ಷಿತಮ್‌ ॥ 
೩೦) ಉದಪ್ರ್ರತೋ...ಜಾಯಾ WW 
೩೧) ಫೃತೇನ...ಮಧು ॥ 


|| 
೩೨) ಉದುತ್ಯಂ...ಸೂರ್ಯಮ್‌ ॥ 


ತೈತ್ತಿರೀಯ ಸಂಹಿತಾ/೩-೧-೧೧/೧೫೫ 


| 
೩೩) ಚಿತ್ರಂ...ತಸ್ಥು ಷಶ್ಚ॥ 
I 
೩೪) ಔರ್ವಭೃಗುವತ್‌...ವಾಸಸಮ್‌ ॥ 


೩೫ ) ಆ ಸವಗ್‌ಂ... ವಾಸಸಮ್‌ ॥ 


I ) 
೩೬) ಹುವೇ ವಾತಸ್ವನಂ...ವಾಸಸಮ್‌ ॥ 


ಇತಿ ತೃತೀಯಕಾಂಡೇ ಪ್ರಥಮಃ ಪ್ರ 


HEARNE 


ತೃತೀಯಕಾಂಡಃ ದ್ವಿತೀಯಃ 
ಪ್ರಥಮೋಇನುವಾಕಃ 


ಯೋ ವೈ 


ಯಃಟ। ವೈ! 


ಮೊದಲನೆಯ ಪ್ರಪಾಠಕದಲ್ಲಿ ಪ್ರಕೃತಿಯಾಗವಾದ ಅಗ್ನಿಷ್ಟೋಮದಲ್ಲಿ ದೀಕ್ಷೆ 
ಯನ್ನು ಮೊದಲುಗೊಂಡು ಬಹಿಷ್ಟವಮಾನದವರೆಗೆ ಬೇರೆಯೆಡೆಗಳಲ್ಲಿ ಕಡಿಮೆ 
ಯಾಗಿರುವ ಕೆಲವು ವಿಷಯಗಳನ್ನು ಹೇಳಲಾಯಿತು. ಈ ಎರಡನೆಯ ಪ್ರಪಾಠಕ 
ದಲ್ಲಿ ಪವಮಾನಗ್ರಹಾದಿಗಳಿಂದ ಮೊದಲುಗೊಂಡು ಪ್ರತಿನಿರ್ಗ್ಯಾಹ್ಯದವರೆಗಿನ 
ಪ್ರಯೋಗದಲ್ಲಿ ನ್ಯೂನವಾಗಿರುವ ವಿಷಯಗಳು ಹೇಳಲ್ಪಟ್ಟಿವೆ. 
ಅನ್ವಾರೋಹವಿಧಿಗೆ ಸಂಬಂಧಿಸಿದ ಅರ್ಥವಾದ 
ಇಲ್ಲಿಯ ಪ್ರಯೋಗಕ್ರಮವನ್ನು ಆಪಸ್ತಂಬರು ಹೀಗೆ ಹೇಳಿರುತ್ತಾರೆ. “ವಸ್ವ್ಯೈ ಹಿಂ 


ಕುರು, ತಸ್ಕೈ ಪ್ರಸ್ತುಹಿ, ತಸ್ಕೈ ಸ್ತುಹಿ, ತಸ್ಕೈ ಮೇಂವರುಧೈೈ' ಇತಿ ಪುರಸ್ತಾ 


ದೃಹಿಷ್ಟವಮಾನಾದ್ಯಜಮಾನೋ ಜಪತಿ, ದಶಹೋತಾರಂ ಚ ವ್ಯಾಚಷ್ಟೇ, 
ಸ್ಲೂಯಮಾನೇ ಚ ದಶಹೋತಾರಂ ಜಪತಿ, ಶ್ಯೇನೋಂಸಿ ಗಾಯತ್ರಛಂದಾ 
ಇತಿ ಮಧ್ಯಮಾಯಾಂ ಚ ಸ್ತೋತ್ರೀಯಾಯಾಮನ್ವಾರೋಹಮ್‌; ದ್ವಿತೀಯೇ 
ಪವಮಾನೇ ದ್ವಿತೀಯೇನ ಮಂತ್ರೇಣ, ತೃತೀಯೇ ತೃತೀಯೇನ ಇತಿ ॥ 

ವಿವರಣೆ:- ಬಹಿಷ್ಟವಮಾನಸ್ತೋತ್ರಕ್ಕೆ ಮೊದಲು "ವಸ್ತೈ...ಮುಂತಾದ ನಾಲ್ಕು 
ಮಂತ್ರಗಳನ್ನು ಯಜಮಾನನು ಜಪಿಸಬೇಕು. ದಶಹೋತೃಮಂತ್ರಗಳನ್ನು ಹೇಳಬೇಕು. 
ಸ್ತೋತ್ರವನ್ನು ಮಾಡುವಾಗ ದಶಹೋತ್ಸಮಂತ್ರಗಳನ್ನು ಜಪಿಸಬೇಕು. ಬಳಿಕ 
ಅನ್ವಾರೋಹ ಮಂತ್ರಗಳನ್ನು ಜಪಿಸಬೇಕು. ಈ ಪ್ರಯೋಗದ ವಿಧಿಯು ಇಲ್ಲಿದೆ; 


ಅದರ ಅರ್ಥವಾದವೂ ಇಲ್ಲಿದೆ. 


ವಿವರಣೆ 
ಯಾವ ಯಜಮಾನನು 


CETTE ECT TET ETE TEE TE TET 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೫೮ 
EEE ಸು ೫೫ ಸಃ ಸು! ೫೫ 2೫ ಸ! ಸ ೫೫ ಸ ೫೫ ಸ ೫೫ ಸ ೫ 0 ಇ ೫ 7೫ ೫೫ 


ಪವಮಾನಾನಾಮನ್ವಾರೋಹಾನ್‌ ವಿದ್ವಾನ್‌ ಯಜತೇಇನು 
ಪವಮಾನಾನಾರೋಹತಿ ನ ಪವಮಾನೇಭ್ಯೋತವಚ್ಚಿದ್ಯತೇ 
ಶ್ಯೇನೋಸಿ ಗಾಯತ್ತಛಂದಾ 
ಪವಮಾನಾನಾಮ್‌ । ಅನ್ವಾರೋಹಾನಿತ್ಯನು-ಆರೋಹಾನ್‌ | ವಿದ್ವಾನ್‌ । ಯಜತೇ | 


I | | I | 
ಅನ್ವಿತಿ। ಪವಮಾನಾನ್‌ | ಏತಿ । ರೋಹತಿ | ನ । ಪವಮಾನೇಭ್ಯಃ | ಅವೇತಿ ಛಿದ್ಯತೇ। 


I 
ಶ್ಯೇನಃ \ ಅಸಿ ಗಾಯತ್ರಛಂದಾ ಇತಿ ಗಾಯತ್ರ-ಛಂದಾಃ 


ಪವಮಾನಾನಾಮ್‌ ಬಹಿಷ್ಟವಮಾನಾದಿಸ್ತೋತ್ರಗಳ 
ಅನಾ ರೋಹಾನ್‌ ಅನುಕ್ರಮವಾಗಿ ಹೊಂದುವ ಮಂತ್ರಗಳನ್ನು 
ವಿದ್ವಾನ್‌ ಯಜತೇ ತಿಳಿದವನಾಗಿ ಯಾಗ ಮಾಡುತ್ತಾನೆಯೋ 
'ಪವಮಾವಾನ್‌ ಅನು ಪವಮಾನಗಳನ್ನು ಅನುಕ್ರಮವಾಗಿ ಹೊಂದು 
ಆರೋಹತಿ ತ್ತಾನೆ. 
ಪವಮಾನೇಭ್ಯಃ ನ ಅವ ಪವಮಾನಗಳಿಂದ ವಿಚ್ಛೇದವನ್ನು ಹೊಂದು 
ಚೈದ್ಯತೇ * ವುದಿಲ್ಲ. 

ಮಂತ್ರ ವಿನಿಯೋಗ 


ಶ್ಯೇನೋಸಿ...ಸಂಪಾರಯ ॥ ಬಹಿಷ್ಟವಮಾನಸ್ತೋತ್ರದ ಅನ್ವಾರೋಹಮಂತ್ರ. 
ಎಲೈ ಬಹಿಷ್ಟವಮಾನವೇ! [ನೀನು];ಶ್ಯೇನಃ ಅಸಿ-ಗಿಡಗದಂತೆ ಹಾರಲು 
ಸಮರ್ಥನಾಗಿರುವೆ. ಗಾಯತ್ರ ಛಂದಾಃ-ಗಾಯತ್ರೀಛಂದಸ್ಸುಳ್ಳವನಾಗಿರುವೆ. 


ಬಹಿಷ್ಟವಮಾನಾದಿಸ್ತೋತ್ರಗಳ ಅನ್ವಾರೋಹಮಂತ್ರಗಳನ್ನು ತಿಳಿದು ಯಾಗವನ್ನು 


XX 
XX 
೫೫ 
XX 
1X 
XX 
1X 
೫೫ 
IX 
ಸು 
ಸು 
XY 
yy 
yy 
XX 
1X 
ಸಃ 
ಸಃ 
XY 
XY 
೫೫ 
1X 
XX 
1X 
೫೫ 
1X 
XX 
೫೫ 
ZY 
೫೫ 
೫೫ 
XX 
1% 
೫೫ 
೫೫ 
೫೫ 
೫೫ 
೫೫ 
6.1 
೫೫ 
XX 
ಸ 
3. 


ಜರರರರರರ್ಸತರ ಕರರ ರರ ETE TTT ರರ ರರ ರಟ ರರ ಭರ ಜಟ ರಟ ಜಡ ಜರ ಜಜ ಜಟ ಜಟ 


ತೈತ್ತಿರೀಯ ಸಂಹಿತಾ/೩-.೨-೧/೧೫೯ 


| I 
ಅನು ತ್ವಾಂ5ರಭೇ ಸ್ವಸ್ತಿ ಮಾ ಸಂಪಾರಯ 
I 


ಎಣ! 9 ಇ “ಬಿ 
ಸುಪರ್ಣೊ ಸಿ ತ್ರಿಷ್ಟುಪ್ಪಂದಾ ಅನು ತ್ವಾಂ5ರಭೇ ಸ್ವಸ್ತಿ 


| I 
ಮಾ ಸಂಪಾರಯ ಸಘಾಂಸಿ ಜಗತೀಛಂದಾ 


| | | 
ಅನ್ವಿತಿ | ತ್ವಾ | ಏತಿ | ರಭೇ। ಸ್ವಸ್ತಿ! ಮಾ। ಸಮಿತಿ | ಪಾರಯ। ಸುಪರ್ಣ ಇತಿ ಸು- 


I I I I 
ಪರ್ಣಃ ಅಸಿ ತ್ರಿಷ್ಟುಪ್ಫಂದಾ ಇತಿ ತ್ರಿಷ್ಟುಪ್‌-ಛಂದಾಃ ಅನ್ವಿತಿ ತ್ವಾ 1 ಏತಿ | 


[| | 
ರಭೇ । ಸ್ವಸ್ತಿ | ಮಾ । ಸಮಿತಿ | ಪಾರಯ | ಸಘಾ | ಅಸಿ | ಜಗತೀಛಂದಾ ಇತಿ 


` ವಿವರಣೆ 
ಸುಪರ್ಣ..ಪಾರಯ ॥  ಮಾಧ್ಯಂದಿನಪವಮಾನಸ್ತೋತ್ರದ ಅನ್ವಾರೋಹಮಂತ್ರ. 
ಸಫಾಸಿ.ಪಾರಯ॥  ಆರ್ಭವಪವಮಾನಸ್ತೋತ್ರದ ಅನ್ವಾರೋಹಮಂತ್ರ. 


ತ್ವಾಂನಿನ್ನನ್ನು; ಅನು ಆರಭೇ-ಅನುಸರಿಸಿ ಹೊಂದುತ್ತೇನೆ; ಮಾ-ನನ್ನನ್ನು; ಸ್ವಸ್ಪಿವ 


ತೊಂದರೆಯಿಲ್ಲದಂತೆ; ಸಂಪಾರಯ-ಯಾಗದ ಕೊನೆಯನ್ನು ಹೊಂದಿಸು. 
3 [ಎಲ್ಫ ಮಾಧ್ಯಂದಿನಪವಮಾನವೇ! ನೀನು]ಸುಪರ್ಣಃ ಅಸಿವ[ಗಿಡಗಕ್ಕಿಂತಲೂ 
ವೇಗವಾಗಿ ಹಾರಬಲ್ಲ] ಗರುಡನಂತಿರುವೆ. ತ್ರಿಷ್ಟುಪ್‌ಛಂದಾಃ-ತ್ರಿಷ್ಟುಪ್‌ 
ಛಂದಸ್ಸುಳ್ಳವನು; ತ್ವಾ-ನಿನ್ನನ್ನು ಅನು ಆರಭೇ-ಅನುಕ್ರಮವಾಗಿ ಹೊಂದುತ್ತೇನೆ. 
[ನೀನು] ಮಾನನನ್ನನ್ನು; ಸ್ವಸ್ತಿ-ನಿರ್ವಿಪ್ಲವಾಗಿ; ಸಂಪಾರಯ:ಯಜ್ಞಾಂತವನ್ನು 
ಮುಟ್ಟಿಸು; 4ಎಲೈ! ಆರ್ಭವಪವಮಾನವೇ! ನೀನು]ಸಘಾ ಅಸಿ-ಗರುಡನಿಗಿಂತಲೂ 
ವೇಗವಾಗಿ ಹೋಗುವ ಭಾಸಪಕ್ಷಿಯಂತೆ ಇರುವೆ; ಜಗತೀಛಂದಾಃ=- ಜಗತೀ 
ಛಂದಸ್ಸುಳ್ಳವನಾಗಿರುವೆ; 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೬೦ 


ತಾರ STS 
ಅನು ತಾ ್ರಾಂsರಭೇ ಸ್ನ ಸ್ತಿ ಮಾ ಸಂಪಾರಯೇತ್ಯಾ ಹೈ ತೇ 


[(೧)] ವೈ ಪವಮಾನಾನಾಮನ್ನಾ ರೋಹಾಸ್ತಾ ಶಿನ್‌, ಯ 
ಏವಂ ವಿದ್ವಾನ್‌ ಯಜತೇ 


ಅನ್ವಿತಿ | ತ್ವಾ |ಐತಿ! ರಭೇ ಸ್ವಸ್ತಿ | ಮಾ। ಸಮಿತಿ । ಪಾರಯ | ಇತಿ | ಆಹ | 


ಏತೇ ॥(೧)॥ ವೈ | ಪವಮಾನಾನಾಮ್‌ | ಅನ್ವಾರೋಹಾ ಇತ್ಯನು- 


ತ್ವಾ ಅನು ಆರಭೇನನಿನ್ನನ್ನು ಅನುಕ್ರಮವಾಗಿ ಹೊಂದುತೆ ಶೇನೆ; ಸ್ತಿ ಮಾ 
ಸಂಪಾರಯನನನ್ನನ್ನು ಕೆ ಶ್ಲೇಮವಾಗಿ ಯಾಗದ ಅಂತವನ್ನು ಸಾತ 


ಅನ್ವಾರೋಹಗಳ ವಿಧಿ;ಅರ್ಥವಾದ 
ಬ್ರಾಹ್ಮಣಭಾಗ ವಿವರಣೆ 
ಇತಿ ಆಹ ಹೀಗೆ ಶ್ರುತಿಯು ಹೇಳುತ್ತದೆ. 


ಏತೇ ವೈ "ಶ್ಯೇನೋಸಸಿ' "ಸುಪರ್ಣೋಸಿ' “ಸಘಾಸಿ' 
ಪವಮಾನಾನಾಮ್‌ ಪೆ ಪ್ಯೂ ಮಂತ್ರಗಳು ಪವಮಾನಗಳ ಅನ್ವಾ 
ಅನ್ವಾರೋಹಾಃ ರೋಹಗಳಾಗಿವೆ. 

ತಾನ್‌ ಏವಮ್‌ ವಿದ್ವಾನ್‌ ಅವುಗಳನ್ನು ಈ ರೀತಿಯಾಗಿ ತಿಳಿದವನಾಗಿ 
ಯಃ ಯಜತೇ ಯಾರು ಯಾಗವನು ್ನಿ ಅನುಷ್ಠಿಸುತ್ತಾ ನೆಯೋ 


ಅನುಷ್ಠಿಸುವ ಯಜಮಾನನು ಅನುಕ್ರಮವಾಗಿ ಪವಮಾನಸೊ ೀತ್ರಗಳನ್ನು ಹೊಂದು 


೫೫( 
೫೫ 
XX 
XX 
೫೫ 
೫ 
XX 
೫೫ 
XX 
XX 
7% 
XX 
XX 
YX 
೫೫ 
XX 
ವೇ ಆರೋಹಾಃ । ತಾನ್‌ | ಯಃ | ಏವಮ್‌ | ವಿದ್ವಾನ್‌ । ಯಜತೇ \ 
XX 
XX 
೫೫ 
೫೫ 
೫೫ 
೫೫ 
XX 
XX 
೫೫ 
XX 
೫3 
೫೫ 
೫೫ 
XX 
೫೫ 
XX 
೫೫ 
೫೫ 


ತ್ತಾನೆ. ಆತನು ಪವಮಾನಗಳಿಂದ ವಿಚಿ ಕತ್ತಿಯನ್ನು ಹೊಂದುವುದಿಲ್ಲ. 
ಪ್ರಾತಃಸವನ, ಮಾಧ್ಯಂದಿನಸವನ ಮತ್ತು ತೃತೀಯಸವನಗಳಲ್ಲಿ ಕ್ರಮವಾಗಿ ಬಹಿ 


XX 
2೫ 
XX 
೫! ಷ್ಟ ವಮಾನ, ಮಾಧ್ಯಂದಿನಪವಮಾನ ಮತ್ತು ಆರ್ಭವಪವಮಾನಗಳೆಂಬ ಮೂರು 
| ಪವಮಾನಸೊ ೀತ್ರಗಳು ಇವೆ. 

1X 

೫% 


ತಿ 


TTT TEESE 


CE EECEEEEITT TESTES EEE EEE 


ತೈ ತ್ತಿರೀಯ ಸಂಹಿತಾ/೩-೨-೧/೧೬೧ 


ರ 
—sಮ ಪವಮಾನಾನಾರೋಹತಿ ನ 


ಬಟಟ ಜಟ) 


I I 
ಪವಮಾನೇಭ್ಯೋಆವಚ್ಛಿ ದೃತೇ ಯೋ ವೈ ಪವಮಾನಸ್ಯ 


ಸಂತತಿಂ ವೇದ ಸರ್ವಮಾಯುರೇತಿ 


| 
ಅನ್ವಿತಿ | ಪವಮಾನಾನ್‌ | ಏತಿ । ರೋಹತಿ | ನ | ಪವಮಾನೇಭ್ಯಃ । ಅವೇತಿ | 


` I 
ಛಿದ್ಯತೇ । ಯಃ । ವೈ ॥ ಪವಮಾನಸ್ಯ । ಸಂತತಿಮಿತಿ ಸಂ-ತತಿಮ್‌ । ವೇದ | 


ಸರ್ವಮ್‌ | ಆಯುಃ \ ಏತಿ । 


[ಸಃ] ಪವಮಾನಾನ್‌ ಅನು ' [ಅವನು] ಪವಮಾನಸ್ತೋತ್ರಗಳನ್ನು ಅನುಕ್ರಮ 


ಆರೋಹತಿ ವಾಗಿ ಹೊಂದುತ್ತಾನೆ. | 
ಪವಮಾನೇಭ್ಯಃ ನ ಪವಮಾನಗಳಿಂದ ವಿಚ್ಛೇದವನ್ನು [ಬೇರ್ಪಡೆ] 
ಅವಚ್ಛಿದ್ಯತೇ ಹೊಂದುವುದಿಲ್ಲ. 

ಪವಮಾನಸಂತತಿಯ ಅರ್ಥವಾದ 
ಯಃವೈ ಯಾವನು 
ಪವಮಾನಸ್ಯ ಸಂತತಿಮ್‌ ಪವಮಾನಸ್ತೋತ್ರದ ಅವಿಚ್ಛಿತ್ತಿಯನ್ನು ಅರಿತಿ 
ವೇದ ರುವನೋ 
ಸರ್ವಮ್‌ ಆಯುಃ ಏತಿ [ಅವನು] ಪೂರ್ಣಾಯುಸ್ಸನ್ನು ಪಡೆಯುತ್ತಾನೆ. 


ಬಹಿಷ್ಟವಮಾನವು “ಉಪಾಸ್ಮೈ ಗಾಯತ' ಎಂಬ ಖಕ್ಕಿನ ಗಾನದಿಂದ 
ಮೊದಲಾಗುತ್ತದೆ. ಮಾಧ್ಯ ಎಡ ಮಾಸವು "ಉಚ್ಚಾ ತೇ ಜಾತಮಂಧಸಃ' 
ಎಂಬ ಯಕ್ಕಿನ ಗಾನಡೊಡನೆ ಆರಂಭವಾಗುತ್ತದೆ. ಆರ್ಭವಪವಮಾನವು 
"ಸ್ವಾದಿಷ್ಠಯಾ ಮದಿಷ್ಮಯಾ' ಎಂಬ ಯಕ್ಕಿನ ಗಾನದೊಡನೆ ಮೊದಲಾಗುತ್ತದೆ. 

ಈ ಗಾನಗಳಲ್ಲಿ ಮಧ್ಯದಲ್ಲಿರುವ ಯಕ್ಕುಗಳ ಗಾನವನ್ನು ಮಾಡುವಾಗ 


ಯಜಮಾನನು ಕ್ರಮವಾಗಿ ಅನ್ವಾರೋಹಮಂತ್ರಗಳನ್ನು ಹೇಳಬೇಕು. ' 


೨ ರ್ಪ್ತ್ಟುೃುಾಾಾೊಲೆ್ಸೃ(,,ೃ 


ರಾ 


TEE EEE EES ET EET LETTE TEAS 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೬೨. 


I | 
ನ ಪುರಾಂಂಯುಷಃ ಪ್ರಮೀಯತೇ ಪಶುಮಾನ್ಸವತಿ 


Il I I 
ವಿಂದತೇ ಪ್ರಜಾಂ ಪವಮಾನಸ್ಕ ಗ್ರಹಾ 
ಗೃಹ್ಯಂತೇsಥ ವಾ 
ನ ಪುರಾ । ಆಯುಷಃ | ಪ್ರೇತಿ | ಮೀಯತೇ । ಪಶುಮಾನಿತಿ ಪಶು-ಮಾನ್‌ | 


ಭವತಿ । ವಿಂದತೇ 1 ಪ್ರಜಾಮಿತಿ ಪ್ರ-ಜಾಮ್‌ | ಪವಮಾನಸ್ಕ । ಗ್ರಹಾಃ | 


ಗೃಹ್ಯಂತೇ ಅಥ ವೈ! 


ಆಯುಷಃ ಪುರಾ ನ [ಅಪಮೃತ್ಯುವಿನಿಂದ] ಆಯುಸಿ ಹನ ಪೂರ್ಣಾ 
ಪ್ರಮೀಯತೇ ವಧಿಗೆ ಮೊದಲೇ ಆತನು ಸಾಯುವುದಿಲ್ಲ. 
ಪಶುಮಾನ್‌ ಭವತಿ ಪಶುಗಳುಳ ಕ್ಸವನಾಗುತ್ತಾನೆ. 

ಪ್ರಜಾಮ್‌ ವಿಂದತೇ ಪುತ್ರಾದಿಪ್ರ ಪ್ರಜೆಯನ್ನೂ ಪಡೆಯುತ್ತಾನೆ. 


ವಿಚ್ಛಿತ್ತಿಯ ಸಂಭವವು ಹೇಗೆ? ಸಂಶಯ; ಸಮಾಧಾನ 


ಪವಮಾನಸ್ಕ ಗ್ರಹಾಃ ಪವಮಾನಸ್ತೋತ್ರಕ್ಕೆ ಸಂಬಂಧಿಸಿದ ದ್ರೋಣ 

ಗೃಹ್ಯಂತೇ[ವಾ] ಕಲಶಾದಿಗ್ರಹಗಳು [ಮಂತ ತ್ರಪೂರ್ವಕವಾಗಿ] 
ಗ್ರಹಣ ಮಾಡಲ್ಪಡುತ್ತವೆಯೋ? 

ಅಥ ವೈ ಹಾಗಲ್ಲದಿದ್ದರೆ 


ತಾತ್ಪರ್ಯ:-ಬಹಿಷ್ಟವಮಾನವೇ! ನೀನು ಗಿಡಗದಂತೆ ವೇಗವುಳ್ಳವನು. ಗಾಯತ್ರೀ 
ಛಂದಸ್ಸುಳ್ಳವನು. ನಿನ್ನನ್ನು ಅನುಕ್ರಮವಾಗಿ ಹೊಂದುತೆ ತೇನೆ. ನನ್ನನ್ನು ಕ್ಷೇಮವಾಗಿ 
ಯಜ್ಞದ ತೀರಕ್ಕೆ ಸೇರಿಸು. 

ಎಲ್ಲೆ! ! ಮಾಧ್ಯ co ನೀನು ಗರುಡನಂತೆ ವೇಗವುಳ್ಳವನು. ತ್ರಿಷ್ಟುಪ್‌ 
ಛಂದಸ್ಸನ್ನು ಹೊಂದಿದವನು. ನಿನ್ನನ್ನು ಅನುಕ್ರಮವಾಗಿ ಹೊಂದುವ ನನ್ನನ್ನು ಯಾಗದ 


ತೈತ್ತಿರೀಯ ಸಂಹಿತಾ/೩-೨-೧/೧೬೩ 


1 | | | | 
ಅಸ್ಕೈತೇ*ಗೃಹೀತಾ ದ್ರೋಣಕಲಶ ಆಧವನೀಯಃ 


I 
ಪೂತಭೃತ್ತಾನ್‌ ಯದಗೃಹೀತ್ಪೋಪಾಕುರ್ಯಾ - 


ವಮಾನಂ 


ವು 


| | 
ಅಸ್ಯ | ಏತೇ | ಅಗೃಹೀತಾಃ | ದ್ರೋಣಕಲಶ ಇತಿ ದ್ರೋಣ-ಕಲಶಃ ಆಧವನೀಯ 


|| | | 
ಇತ್ಯಾ-ಧವನೀಯಃ | ಪೂತಭೃದಿತಿ ಪೂತ-ಭೃತ್‌ | ತಾನ್‌ । ಯತ್‌ | ಅಗೃಹೀತ್ವಾ | 


[ 
ಉಪಾಕುರ್ಯಾದಿತ್ಯುಪ-ಆಕುರ್ಯಾತ್‌ | ಪವಮಾನಮ್‌ | 


ಅಸ್ಯ ದ್ರೋಣಕಲಶಃ ಈ ಪವಮಾನದ ದ್ರೋಣಕಲಶ, ಆಧವನೀಯ 
ಆಧವನೀಯಃ ಪೂತಭೃತ್‌ ಮತ್ತು ಪೂತಭೃತ್‌ಗಳೆಂಬ ಈ ಗ್ರಹಗಳು ಗ್ರಹಣ 
ಏತೇ ಅಗೃಹೀತಾಃ ಮಾಡಲ್ಪಡುವುದಿಲ್ಲವೇ? [ಹಾಗೆ ಗ್ರಹಣ 
ಮಾಡದಿರುವುದೂ ಯುಕ್ತವಾಗುವುದಿಲ್ಲ.] 
ತಾನ್‌ ಅಗೃಹೀತ್ವಾ ಯತ್‌ [ಏಕೆಂದರೆ] ಅವುಗಳನ್ನು ಗ್ರಹಣ ಮಾಡದೆ 
ಉಪಾಕುರ್ಯಾತ್‌ ಸ್ತೋತ್ರಕ್ಕೆ *ಉಪಾಕರಣ ಮಾಡಿದರೆ 


ಎಲೈ! ಆರ್ಭವಪವಮಾನವೇ! ಭಾಸದಂತೆ ಹಾರಬಲ್ಲ ನೀನು ಜಗತೀಛಂದ 
ಸ್ಸುಳ್ಳವನು. ನಿನ್ನನ್ನು ಅನುಕ್ರಮವಾಗಿ ಹೊಂದುವ ನನ್ನನ್ನು ಕ್ಷೇಮವಾಗಿ ಯಜ್ಞವನ್ನು 
ಮುಗಿಸುವಂತೆ ಮಾಡು ಎಂದು ಈ ಅನ್ವಾರೋಹಮಂತ್ರಗಳು ಹೇಳುತ್ತವೆ. 

ಈ ಮಂತ್ರಗಳು ಪವಮಾನಗಳ ಅನ್ವಾರೋಹಗಳು. ಇವುಗಳನ್ನು ತಿಳಿದು ಯಾಗ 
ಮಾಡುವ ಯಜಮಾನನು ಅನುಕ್ರಮವಾಗಿ ಪವಮಾನಗಳನ್ನು ಹೊಂದುತ್ತಾನೆ. 
ಅವುಗಳಿಂದ ವಿಚ್ಛಿನ್ನನಾಗುವುದಿಲ್ಲ | 


* "ಗ್ರಹಂ ವಾ ಗೃಹೀತ್ವಾ ಚಮಸಂ ವೋನ್ನೀಯ ಸ್ತೋತ್ರಮುಪಾಕುರ್ಯಾತ್‌' ಎಂದು ಹೇಳಿರುವಂತೆ 
ಸ್ತೋತ್ರವನ್ನು ಆರಂಭಿಸಲು ಸೂಚನೆ ಕೊಡುವುದು ಉಪಾಕರಣ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೬೪ 
ರಾಾರರಾರಾರರ್ತಾರಾಕರ್ರ್ಷಾಕರ್ರಾಾರಾರ್ಷಾರಾರರ್ಷಾರರ್ಷರ್ತರ್ತ್‌ಕಕ್ಷಕ್ಷ್‌ 
| I I 
ವಿ[(೨)ಛಿಂದ್ಯಾ...ಚ್ಛಿಂದ್ಯಾತ್ತ ೦ ವಿಚ್ಛಿದ್ಯಮಾನ 


| eo 
ಮಧ್ವರ್ಯೋಃ ಪ್ರಾಣೋಇನು ವಿಚ್ಛಿದ್ಯೇೋತೋಪಯಾಮ 
I 
ಗೃಹೀತೋಸಿ 
ವೀತಿ ॥(೨) ಛಿಂದ್ಯಾತ್‌ । ತಮ್‌ । ವಿಚ್ಛಿದ್ಯಮಾನಮಿತಿ ವಿ-ಛಿದ್ಯಮಾನಮ್‌ | 
| 
ಅಧ್ವರ್ಯೋಃ | ಪ್ರಾಣ ಇತಿ ಪ್ರ-ಅನಃ | ಅನು | ವೀತಿ | ಛಿದ್ಯೇತ | ಉಪಯಾಮ 


I 
ಗೃಹೀತ ಇತ್ಯುಪಯಾಮ-ಗೃಹೀತಃ । ಅಸಿ | 


7 
2 
2 
ಸ 
೫೫ 
ಪಃ 
ಸಃ 
ಸಃ 
ಸ 
ಸ 
ಸಃ 
ಸಃ 
ಸಃ 
ಬ 
ಸ 
ಸ 
ಬಃ 
ಭಃ 
7೫ 
ಸಃ 
ತ ಪವಮಾನಮ್‌ ವಿಚ್ಛಿಂದ್ಯಾತ್‌ ಪವಮಾನವನ್ನು ವಿಚ್ಛೇದ ಮಾಡಿದಂತಾ 
ಬ 
FX 


ತಮ್‌ ವಿಚ್ಛಿದ್ಯಮಾನಮ್‌ ಗುತ್ತದೆ. ಹೀಗೆ ವಿಚ್ಛಿನ್ನವಾದ ಪವಮಾನ 

ಸ ಅಧ್ವರ್ಯೊೋಃ ಪ್ರಾಣಃ ಅನು ವನ್ನು ಅನುಸರಿಸಿ ಅಧ್ವರ್ಯುವಿನ ಪ್ರಾಣವೂ 

py ವಿಚ್ಛಿದ್ಯೇತ ವಿಚ್ಛೇದ ಹೊಂದುತ್ತದೆ. [ದೋಷಪರಿಹಾರ 
| ಕ್ಕಾಗಿ ಅಭಿಮಂತ್ರಣ ಮಾಡಬೇಕು] 


ಅಭಿಮಂತ್ರಣವಿಧಿ; ಅದರ ಅರ್ಥವಾದ 


* ಉಪಯಾಮಗೃಹೀತಃ ಅಸಿ- [ಎಲೈ! ದ್ರೋಣಕಲಶದಲ್ಲಿರುವ ಸೋಮ 
ರಸವೇ!] ನೀನು ಉಪಯಾಮ [ಮೃನ್ಮಯ]ಪಾತ್ರದಿಂದ ಗ್ರಹಿಸಲ್ಪಟ್ಟಿರುವೆ. 


ಪವಮಾನಸ್ತೋತ್ರದಲ್ಲಿ ವಿಚ್ಛಿತ್ತಿ ಯಾಗದಿರುವುದು ಹೇಗೆಂದು ತಿಳಿದವನು 
ದೀರ್ಫಾಯುಷ್ಮಂತನಾಗುವನು. ಅಪಮೃತ್ಯವಿಗೆ ಗುರಿಯಾಗುವುದಿಲ್ಲ. ಪಶು 
ಮಂತನೂ, ಪ್ರಜಾವಂತನೂ ಆಗುತ್ತಾನೆ. 


A 
೫೫ 
1X 
೫೫ 
XX 
೫) 
1X 
XX 
XX 
೫೫ 
೫೫ 
೫ 
1X 
1X 
೫೫ 
XX 
೫೫ 
7೫ 
೫೫ 
XX 
೫೫ 
೫೫ 
XX 
ಸ 
XX 
ಸ 
ಸ 
1% 
YY 
ಸಃ 
೫ 
೫ 
ಸಃ 
yy 
YY 
YY 
೫೫ 
1% 
ಸು 
ಢಿ 
ಪವಮಾನಸ್ರೋತ್ರದಲ್ಲಿ ವಿಚ್ಛಿತ್ತಿಯು ಹೇಗೆ ಸಂಭವಿಸುತ್ತದೆಯೆಂಬುದನ್ನು XX 
ಗಂ. 

ಸ 
ಸ 


ತೈತ್ತಿರೀಯ ಸಂಹಿತಾ/೩-೨-೧/೧೬೫ 


ತ ತಾಕತಾರಾಸರಾರ್ಸ್ಪಾರ್ವಾರ್ಪಾರ್ಸರ್ಸ್ಪಾರ್ಸಾರರ್ಸಾಾಾಾ್‌ 
| | 
ಪ್ರಜಾಪತಯೇ ತ್ವೇತಿ ದ್ರೋಣಕಲಶಮಭಿಮೃಶೇದಿನ್ವಾಯ 


| I 
ತ್ವೇತ್ಯಾಧವನೀಯಂ ವಿಶ್ವೇಭ್ಯಸ್ತ್ವಾ ದೇವೇಭ್ಯ ಇತಿ 
ಪೂತಭೃತಂ 


| | 
ಪ್ರಜಾಪತಯ ಇತಿ ಪ್ರಜಾ-ಪತಯೇ । ತ್ವಾ । ಇತಿ 1 ದ್ರೋಣಕಲಶಮಿತಿ 


ಇ 


I | 
ದ್ರೋಣ-ಕಲಶಮ್‌ । ಅಭೀತಿ । ಮೃಶೇತ್‌ । ಇನ್ಹಾಯ 1 ತ್ವಾ | ಇತಿ | 


ಆಲೆ 


Il | | 
ಆಧವನೀಯಮಿತ್ಕಾ-ಧವನೀಯಮ್‌ । ವಿಶ್ವೇಭ್ಯಃ । ತ್ವಾ । ದೇವೇಭ್ಯಃ | ಇತಿ । 


ಪೂತಭೃತಮಿತಿ ಪೂತ-ಭೃತಮ್‌ | 
ಮಂತ್ರ-ಅರ್ಥ ಬ್ರಾಹ್ಮಣ - ವಿವರಣೆ 


ಪ್ರಜಾಪತಯೇ ತ್ವಾ [ಅಭಿಮೃಶಾಮಿ] ಇತಿ ದ್ರೋಣಕಲಶಮ್‌ ಅಭಿಮೃಶೇತ್‌ 
ಇಧಿನ್ನನ್ನು ಪ್ರಜಾಪತಿದೇವನಿಗಾಗಿ ಸ್ಪರ್ಶಿ ಎಂದು [ಸೋಮರಸಪೂರ್ಣವಾದ] 


೩ 


ಸುತ್ತೇನೆ. ದ್ರೋಣಕಲಶವನ್ನು ಮುಟ್ಟಬೇಕು. 
[ಉಪಯಾಮಗೃಹೀತಃ ಅಸಿ] ಇನ್ಹಾಯ ಇತಿ ಆಧವನೀಯಮ್‌ [ಅಭಿಮೃಶೇತ್‌] 
ತ್ವಾ-[ಎಲೈ! ಆಧವನೀಯಪಾತ್ರದಲ್ಲಿ ಇಎಂದು ಆಧವನೀಯಪಾತ್ರವನ್ನು 
ರುವ ಸೋಮರಸವೇ!] [ನೀನು ಮೃನ್ಮಯ ಸ್ಪರ್ಶಿಸಬೇಕು. 

ಪಾತ್ರದಿಂದ ಗ್ರಹಿಸಲ್ಪಟ್ಟಿರುವೆ.] ನಿನ್ನನ್ನು 

ಇಂದ್ರದೇವನಿಗಾಗಿ [ಸ್ಪರ್ಶಿಸುತ್ತೇನೆ]. 

[ಉಪಯಾಮಗೃಹೀತಃ ಅಸಿ] ತ್ವಾ ಇತಿ ಪೂತಭೃತಮ್‌ [ಅಭಿಮೃಶೇತ್‌] 
ವಿಶ್ವೇಭ್ಯಃ ದೇವೇಭ್ಯಃ-[ಎಲೈ! ಸೋಮ =ಎಂದು ಪೂತಭೃತವನ್ನು ಸ್ಪರ್ಶಿಸಬೇಕು. 
ರಸವೇ! ನೀನು ಮೃನ್ಮಯಪಾತ್ರದಿಂದ 
ಗ್ರಹಿಸಲ್ಪಟ್ಟಿರುವೆ] ನಿನ್ನನ್ನು ವಿಶ್ವೇದೇವ 
ರಿಗಾಗಿ [ಸ್ಪರ್ಶಿಸುತ್ತೇನೆ] 


ಸರ್ಪ ರ್ಷರರಕರರರರ್ಪರರ್ಪಪರ್ಪಾರ್ಪರ್ಪ್ಮಾಪರಾರಾರಾ'ರ್ಪರರ್ಮರ್ಪಾರರ್ಪರರ್ಪೌಾರಾಾರ್ಪರ್ಸ್ಪಾತ 
TTT ETE ETRE ETT EEE EERE TEE EEE 


ಮಾನ್‌ 


ಜಭರಾರಾರಾರಾರಾರಾರಾರಾರ ರಾರಾ] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೬೬ 
ಹಷಾರರ್ಪಾತರಾಾಾರಾರರ್ತಾಾರ್ಟಾಾರ್ತಾರ್ಸಾರ್ಪಾರ್ಕ್ಸಾಾಾ 


I I 
ಪವಮಾನಮೇವ ತಥ್ನಂತನೋತಿ ಸರ್ವಮಾಯುರೇತಿ 
I | 
ನ ಪುರಾಂಯುಷಃ ಪ್ರಮೀಯತೇ ಪಶುಮಾನ್ಯವತಿ 
|| 
ವಿಂದತೇ ಪ್ರಜಾಮ್‌ ॥ ೩-1 ॥ 


I 
[ಏತೇ ವಿ ದ್ವಿಚತ್ವಾರಿಗ್‌ಂಶಚ್ಚ |] 


|| | 
ಪವಮಾನಮ್‌ । ಏವ । ತತ್‌ । ಸಮಿತಿ ತನೋತಿ । ಸರ್ವಮ್‌ । ಆಯುಃ | ಏತಿ | ನ | 
ಹ | ; Sa 
ಪುರಾ | ಆಯುಷಃ । ಪ್ರೇತಿ । ಮೀಯತೇ | ಪಶುಮಾನಿತಿ ಪಶು-ಮಾನ್‌ ।ಟ 


Il | 
ಭವತಿ । ವಿಂದತೇ। ಪ್ರಜಾಮಿತಿ ಪ್ರ-ಜಾಮ್‌ ॥ ೩॥ 


ತತ್‌ ಪವಮಾನಮ್‌ ಏವ ಅದು ಪವಮಾನಸೊ ತ್ರವನ್ನೇ ಕೂಡಿಸುತದೆ. 


J 


೫೫ 
೫೫ 
XX 
7೫ 
೫೫ 
1X 
೫೫ 
XX 
ಸ 
ಸ 
ಸಃ 
ಸಃ 
ಸ 
XY 
ಸಃ 
ಸ 
ಸಃ 
XY 
ಸಃ 
ಸಃ 
XY 
XX 
ಸಃ 
1X 
೫೫ 
೫೫ 
XX 
XX 


ಸಂತನೋತಿ /ವಿಚ್ಛಿತ್ತಿ ಇಲ್ಲದಂತೆ ಮಾಡುತ್ತದೆ. 
ಸರ್ವಮ್‌ ಆಯುಃ ಏತಿ ಯಜಮಾನನು ಪೂರ್ಣಾಯುಸ್ಸನ್ನು ಹೊಂದು 
ತ್ತಾನೆ. 


ಆಯುಷಃ ಪುರಾ ನ ಅಪಮೃತ್ಯುವಿನಿಂದ ಮಧ್ಯಾಯುಸ್ಸಿನಲ್ಲಿಯೇ 
ಪ್ರ ಮೀಯತೇ ಸಾಯುವುದಿಲ್ಲ ಕ ೯3 
ಪಶುಮಾನ್‌ ಭವತಿ | ಗವಾದಿಪಶುಗಳನ್ನು ಹೊಂದುತ್ತಾನೆ. 
ಪ್ರಜಾಮ್‌ ವಿಂದತೇ ಪುತ್ರಾದಿಪ್ರಜೆಗಳನ್ನೂ ಪಡೆಯುವನು. 


ಪವಮಾನಸ್ರೋತ್ರಕ್ಕೆ ಸಂಬಂಧಿಸಿದ ದ್ರೋಣಕಲಶಾದಿಗಳು ಮಂತ್ರಪುರಃಸರವಾಗಿ 
ಗ್ರಹಿಸಲ್ಪಡುತ್ತವೆಯೋ? ಅದು ಸಾಧ್ಯವಿಲ್ಲ. ಏಕೆಂದರೆ ಮಂತ್ರಭಾಗದಲ್ಲಿ ಆ 
ಮಂತ್ರಗಳು ಹೇಳಲ್ಪಟ್ಟಿಲ್ಲ. ಅವುಗಳ ವಿಧಿಯೂ ಇಲ್ಲ. ಹಾಗೆಂದು ಗ್ರಹಣ ಮಾಡದೇ 
ಇರುವುದೂ ಯುಕ್ತವಲ್ಲ. ಅವುಗಳನ್ನು ಗ್ರಹಿಸದೆ ಸ್ತೋತ್ರಕ್ಕೆ ಸೂಚನೆಯನ್ನು ನೀಡಿದರೆ 


4 


ದಜ ರರ ಭಜ ಜಅಜದ ಜರ ಆಜ ಭರ ಜಿ ಭಿರದ ರಜ ಜರ ಜರ ರಜ ರಜ ಬಜ ರಟ ರಟ ಭಜ ಭಜ ಜರ ಆಜ ಜರ ಆಜ ಜಟ 


Xx 
Xx 
ಸ 
XX 
XY 
xy 
೫೫% SS ಭಾವಾ ಸಾಮಾ ವಮ ನಾನವನ REESE 
1) ತಿಳಿಸಿ ಅದರ ಪರಿಹಾರವನ್ನು ಶ್ರುತಿಯು ತಿಳಿಸುತ್ತಿದೆ. 
ಸ ಅಧಿ 
ಸ 
ಸಃ 
2 
xy 
ಬ 
7%] 
(ರ್ಸ್‌ 


ಾರರಾರರ್ತಾರ್ಸಾರ್ವರಾರ್ಟ್ಪಾರ್ಸಾರ್ಪಾರರ್ಪಾರರ್ಟಾರ್ಣಾತ್‌ 


ತೈ 


ತ್ತಿರೀಯ ಸಂಹಿತಾ/೩-೨-೧/೧೬೭ 


ಪವಮಾನವನ್ನು ವಿಚ್ಛೇದ ಮಾಡಿದಂತಾಗುತ್ತದೆ. ಪವಮಾನಸ್ತೋತ್ರವು ವಿಚ್ಛಿನ್ನ 
ವಾದರೆ ಅಧ್ವರ್ಯುವೂ ಅದನ್ನನುಸರಿಸಿ ಪ್ರಾಣವಿಹೀನನಾಗುತ್ತಾನೆ. ಈ ದೋಷ 
ವನ್ನು ಪರಿಹರಿಸುವುದಕ್ಕಾಗಿ ಅಭಿಮರ್ಶನವನ್ನು ಮಾಡಬೇಕು. 
ದ್ರೋಣಕಲಶ, ಆಧವನೀಯ ಮತ್ತು ಪೂತಭೃತ್ತುಗಳನ್ನು ಪ್ರಜಾಪತಿ, ಇಂದ್ರ ಮತ್ತು 
ವಿಶ್ವೇದೇವರಿಗಾಗಿ ಸ್ಪರ್ಶಿಸುವೆನು ಎಂದು ಮಂತ್ರಗಳಿಂದ ಸ್ಪರ್ಶಿಸಿದರೆ ಪವಮಾನ 
ದಲ್ಲಿ ವಿಚ್ಛಿತ್ತಿಯಾಗುವುದಿಲ್ಲ. ಸಂತತಿ-ಆಯುಸ್ಸು-ಪ್ರಜೆ-ಪಶುಗಳು ಲಭಿಸುತ್ತವೆ. 
ಈ ಸೋಮರಸದ ಗ್ರಹಣಪ್ರಕಾರವನ್ನು ಆಪಸ್ತಂಬರು ಶ್ರೌತಸೂತ್ರದಲ್ಲಿ 
ತಿಳಿಸಿರುತ್ತಾರೆ. ಅಭಿಷುತಮ್‌....ಅವನಯತಿ | 
ತೇಷು...ವಿತನ್ವಂತಿ | 
ಪವಿತ್ರಸ್ಯ...ಸ್ರಾವಯತಿ | 
ಪೂತಭೃತೋ...ಅವನೀಯ | 
[ಆಪ. ಶ್ರೌ. ಸೂ. 12.12.5.6; 12.12.12; 12.13.1; 12.16.11] 


ವಿನಿಯೋಗಸಂಗ್ರ ಹ 


'3ಶ್ಯೇನಸ್ತೀನ್‌ ಪವಮಾನೇಷು ತ್ರಿಷು ಮಂತ್ರಾನ್‌ ಕ್ರಮಾಜ್ಞಪೇತ್‌। 


“5೬ ಜೀಂದಾ ವಿಶ್ವೇ ಮಂತಾಃ ಸುರುಪಯಾಮಾದಿಕಾಸ್ನಯಃ ೫ 
ಆ ಖಿ ವ ಖಿ ಶಿ ಇ 
ತೈರ್ದ್ರೋಣಕಲಶಾದೀನಾಂ ಸ್ಪರ್ಶೊೋ ಮಂತ್ರಾಸ್ತು ಷಣ್ಮತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-6 


ಜಳಿ೧ಣಣಅಂ೧ಣ 


ಸಸ ಸುಸು ಸುಸುಸಾಸುಸಾಸೇಸಸಾಸೇ 0 ಸಾಸ ಲ ಸರಾ ಸೇ ಭಾಸೇ ಅಸ ಬಸು ಬು ಸಃ 


\l ದ್ವಿತೀಯೋತನುವಾಕಃ | 


| I 
ತ್ರೀಣಿ ವಾವ ಸವನಾನ್ಯಥ ತೃತೀಯಗ್‌ಂ 


I | 
ಸವನಮವಲುಂಪಂತ್ಯನಗ್‌ಂಶು ಕುರ್ವಂತ 


I I I 
ತ್ರೀಣಿ | ವಾವ । ಸವನಾನಿ | ಅಥ | ತೃತೀಯಮ್‌ | ಸವನಮ್‌ | ಅವೇತಿ 


ಲುಂಪಂತಿ | ಅನಗ್‌ಂಶು। ಕುರ್ವಂತಃ \ 


ಮೊದಲನೆಯ ಅನುವಾಕದಲ್ಲಿ ಪವಮಾನಗಳನ್ನು ಹೇಳಿದಾ _ ಯಿತು. ಈ 
ಎರಡನೆಯ ಅನುವಾಕದಲ್ಲಿ ಸವನಗಳು ಹೇಳಲ ಡುತ ವೆ. 


ಎ ಾಕಕಾತಾಶಕಾಶಾಕಾಕಕಾಶಾಕಾಕಾಶಾಕಾಕರ್ಷಾಕಾತ್ಯಕಾರ್ಯಕಾಕಾಕಾಕಾಕುಕುಕೂಕಾಕಾಕ ಕಾಕಕ: ೫522258೫ 522:3.. 


pe: 

೫೫ 

ಜಃ ತೃತೀಯಸವನಕ್ಕೆ ಸವನತ್ವಪ್ರಾ ಪ್ರಿಯ ವಿಚಾರ 

೫೫ 

೭| ತ್ರೀಣಿ ವಾವ *ಸವನಾನಿ ಪ್ರಾತಃಸವನ, ಮಾಧ್ಯಂದಿನಸವನ ಹಾಗೂ 
pe ತೃತೀಯಸವನಗಳೆಂದು ಮೂರು ಸವನಗಳು 
pq ಪ್ರಸಿದ್ಧವಾಗಿವೆಯಷ್ಟೆ. 

| ಅಥ ಹೀಗಾದರೆ 

pi ತೃತೀಯಮ್‌ ಸವನಮ್‌ ಮೂರನೆಯ ಸವನವನ್ನು ಸೋಮಾಂಶುರಹಿ 
| ಅನಗ್‌ಂಶು ಕುರ್ವಂತಃ ತವಾಗಿ ಯಾಗಮಾಡುವವರು [ಅಭಿಷವವಿಲ್ಲ 
೫] | ದುದರಿಂದ] 
| ಅವಲುಂಪಂತಿ [ಅದನ್ನು] ನಾಶಪಡಿಸುತ್ತಾರೆ. 
| *ಸೂಯತೇ ಸೋಮಃ ಏಷು ಇತಿ ಸವನಾನಿ। ಸೋಮಲತೆಯ ಅಭಿಷವವುಳ್ಳವುಗಳು. 
pe 
ಸ po ಜಾರ ತರಾಾರರರರಾರ್ಷಾರರರರ್ಷಾರಾರ್ಸಾರ್ಸಾಡತ 


ತೈತ್ತಿರೀಯ ಸಂಹಿತಾ/೩-೨-೨/೧೬೯ 


I | | 
ಉಪಾಗ್‌ಂಶುಗ್‌ಂ ಹುತ್ತೋಪಾಗ್‌ಂಶುಪಾತ್ರೇ*ಗ್‌ಂಶು 


" I I I 
ಮವಾಸ್ಯ ತಂ ತೃತೀಯಸವನೇಇಪಿಸೃಜ್ಯಾಭಿಷುಣುಯಾ 


[| 
ದ್ಯದಾಪ್ಯಾಯಯತಿ 


I 

ಉಪಾಗ್‌ಂಶುಮಿತ್ಯುಪ-ಅಗ್‌ಂಶುಮ್‌ | ಹುತ್ವಾ | ಉಪಾಗ್‌ಂಶುಪಾತ್ರ ಇತ್ಯುಪಾಗ್‌ಂಶು 

i I I | 

-ಪಾತ್ರೇ | ಅಗ್‌ಂಶುಮ್‌ | ಅವಾಸ್ಯೇತ್ಯವ-ಅಸ್ಯ | ತಮ್‌ । ತೃತೀಯಸವನ ಇತಿ 
| I 

ತೃತೀಯ-ಸವನೇ । ಅಪಿಸೃಜ್ಯೇತ್ಯಪಿ-ಸೃಜ್ಯ | ಅಭೀತಿ | ಸುನುಯಾತ್‌ । ಯತ್‌ | 


Il | 
ಆಪ್ಯಾಯಯತೀತ್ಯಾ-ಪ್ಯಾಯಯತಿ I 


ಉಪಾಗ್‌ಂಶುಮ್‌ ಹುತ್ವಾ ಪ್ರಾತಃಸವನದಲ್ಲಿ ಉಪಾಂಶುಹೋಮವನ್ನು 


ದ 


ಮಾಡಿದ ಮೇಲೆ 
ಉಪಾಗ್‌ಂಶುಪಾತ್ರೇ ' ಆ ಉಪಾಂಶುಗ್ರಹಪಾತ್ರೆಯಲ್ಲಿ [ಅಭಿಷವ 
ಆಗ್‌ಂಶುಮ್‌ ಅವಾಸ್ಕ ಸ ಮಾಡದಿರುವ] ಸೋಮಲತೆಯ ಚೂರುಗ 
ಛನ್ನು ಹಾಕಿ 


ತೃತೀಯಸವನೇ ಅಪಿಸೃಜ್ಯ ಮೂರನೆಯ ಸವನದಲ್ಲಿ ಖಜೀಷದೊಡನೆ 

ತಮ್‌ ಅಭಿಷುಣುಯಾತ್‌ ಸೇರಿಸಿ ಅದನ್ನು ಅಭಿಷವ ಮಾಡಬೇಕು. 

ಯತ್‌ ಆಪ್ಯಾಯಯತಿ [ವಸತೀವರಿಯೆಂಬ ನೀರಿನಿಂದ] ಆಪ್ಯಾಯನ 
ಮಾಡುವುದು ಯಾವುದುಂಟೋ 


ಸೋಮಲತೆಯ ಅಭಿಷವವಿರುವುದರಿಂದಲೇ “ಸವನ? ಎಂಬ ಹೆಸರು ಬಂದಿದೆ. 
ಪ್ರಾತಃಸವನ ಮತ್ತು ಮಾಧ್ಯಂದಿನಸವನಗಳಲ್ಲಿ ಸೋಮಾಭಿಷವವಿರುವುದರಿಂದ 
ಅವು ಸವನವೆನಿಸಿಕೊಳ್ಳುತ್ತವೆ. ತೃತೀಯಸವನದಲ್ಲಿ ರಸವನ್ನು ತೆಗೆದ ಸೋಮ 
ಲತೆಯ ಚೂರು[ಯಜೀಷಗ]ಗಳಿರುವುದರಿಂದ ಆ ಸವನವು ಸವನವೆನ್ನಿಸಿಕೊಳ್ಳು 
ವುದಿಲ್ಲ. ಇದು ಇಲ್ಲಿನ ಶಂಕೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೭೦ | 
LLL 


I 
ತೇನಾಗ್‌ಂಶುಮದ್ಯದಭಿಷುಣೋತಿ ತೇನರ್ಜಿೀಷಿ 


I I I 
ಸರ್ವಾಣ್ಯೇವ ತಥ್ಸವನಾನ್ಯಗ್‌ಂಶುಮಂತಿ ಶುಕ್ರವಂತಿ 


I 
ಸಮಾವದಿ ೀರ್ಯಾಣಿ ಕರೋತಿ 


ಚ 
ತೇನ | ಖುಜೀಷಿ । ಸರ್ವಾಣಿ । ಏವ । ತತ್‌ | ಸವನಾನಿ । ಅಗ್‌ಂಶುಮಂತೀ 


| 
ತ್ಯಗ್‌ಂಶು-ಮಂತಿ 1 ಶಕ್ರವಂತೀತಿ ಶುಕ್ರ-ವಂತಿ | ಸಮಾವೆದ್ವೀರ್ಯಾಣೀತಿ 


ಸಮಾವತ್‌-ವೀರ್ಯಾಣಿ | ಕರೋತಿ | | 


ತೇನ ಅಗ್‌ಂಶುಮತ್‌ ' ಅದರಿಂದ ಸೋಮಲತೆಯ ಚೂರುಗಳನ್ನು 


ನಿಯತವಾಗಿ ಹೊಂದಿದ್ದಾಗುತ್ತದೆ. - 
ಯತ್‌ ಅಭಿ ಷುಣೋತಿ : [ರಸವನ್ನು ತೆಗೆದ ಸೋಮದೊಡನೆ] ಅಭಿಷವ 
ಮಾಡುವುದೆಂಬುದು ಯಾವುದುಂಟೋ 
ತೇನ ಅದರಿಂದ 
ಯಜೀಷಿ ಖಯಜೀಷವುಳ್ಳದ್ದಾ; ಗುತ್ತದೆ. 


ತತ್‌ ಸರ್ವಾಣಿ ಏವ ಹೀಗೆ ಎಲ್ಲ ಮೂರು ಸವನಗಳನ್ನೂ 

ಸವನಾನಿ ಅಗ್‌ಂಶುಮಂತಿ ಸೋಮಲತೆಯ ಚೂರುಗಳುಳ್ಳವುಗಳನ್ನಾಗಿಯೂ 
ಶುಕ್ರವಂತಿ ರಸವುಳ್ಳವುಗಳನ್ನಾಗಿಯೂ 

ಸಮಾವದ್ವೀರ್ಯಾಣಿ ಸಮಾನವಾದ ಶಕ್ತಿಯುಳ್ಳ ತೈವುಗಳನ್ನಾಗಿಯೂ 
ಕರೋತಿ ಯಜಮಾನನು ಮಾಡುತ್ತಾನೆ. 


CETTE 


ತೈತ್ತಿರೀಯ ಸಂಹಿತಾ/೩-೨-೨/೧೭೧ 


I 
ದ್ವೌ ಸಮುದ್ರೌ ವಿತತಾವಜೂರ್ಯೌ ಪರ್ಯಾವತೇತೇ 


ಜಠರೇವ ಪಾದಾಃ | ತಯೋಃ ಪಶ್ಶಂತೋ ಅತಿಯಂತ್ಯನ್ಯ 


I 
ಮಪಶ್ಯಂತಃ [(೪)] ಸೇತುನಾತಿಯಂತ್ಯನ್ಯಮ್‌ ॥ 


ದ್ವೌ! ಸಮುದ್ರೌ ವಿತತಾವಿತಿ ವಿ-ತತೌ। ಅಜೂರ್ಯೌ | ಪರ್ಯಾವರ್ತೇತೇ 


ಇತಿ ಪರಿ-ಆವರ್ತೇತೇ । ಜಠರಾ । ಇವ । ಪಾದಾಃ ॥ ತಯೋಃ | ಪಶ್ಯಂತಃ ॥ 


| I I I 
ಅತೀತಿ | ಯಂತಿ | ಅನ್ಯಮ್‌ | ಅಪಶ್ಯಂತಃ ॥(೪)! ಸೇತುನಾ । ಅತೀತಿ | ಯಂತಿ। 


ಅನ್ಯಮ್‌ MW 


ಮಂತ್ರ | ವಿನಿಯೋಗ 


ದ್ವೌ ಸಮುದ್ರ... ಅನ್ಯಮ್‌ ॥  ಪೂತಭೃತ್‌-ಆಧವನೀಯಗಳನ್ನು ಅವೇಕ್ಷಿಸಲು 
| - ಆಹವನೀಯದಲ್ಲಿ ಪ್ರಾಯಶ್ಚಿತ್ತ ಹೋಮವನ್ನು 


ಅನುಷ್ಠಿಸಲು- ಭ.ಭಾ.ಭಾ 


[ಇಲ್ಲಿ ಪೂತಭೃತ್‌-ಆಧವನೀಯಗಳನ್ನು ಸಮುದ್ರಗಳಂತೆಯೂ, ಅಹೋರಾತ್ರ 
ಗಳಂತೆಯೂ ವರ್ಣಿಸಲಾಗಿದೆ]ದ್ವೌ ಸಮುದ್ರೌ-ಎರಡು ಸಮುದ್ರಗಳಂತಿರುವ; 
ವಿತತೌ-ವಿಸ್ತೃತವಾದ;. ಅಜೂರ್ಯೌ-ಶೋಷಣೆಯಿಲ್ಲ ದ[ಪೂತಭೃತ್‌-ಆಧವ 
ನೀಯಗಳು] ಜಠರಾ-ಸಮುದ್ರದ ಒಳಗಡೆ; ಪಾದಾಃ ಇವ-ಅಲೆಗಳಂತೆ; 
ಪರ್ಯಾವರ್ತೇತೇ:[ಒಂದರ ಮೇಲೊಂದು ಬರುವಂತೆ]ಸರದಿಯಂತೆ ಬರುತ್ತವೆ; 
ತಯೋಃ=-ಅವುಗಳಲ್ಲಿ; ಅನ್ಯಮ್‌-ಒಂದಾದ ಪೂತಭೃತ್ತನ್ನು [ಹಗಲನ್ನು] ಪಶ್ಯಂತಃ 
ಜನೋಡುತ್ತಾ; ಅತಿಯಂತಿ=-ಕಳೆಯುತ್ತಾರೆ. ಅನ್ಯಮ್‌-ಮತ್ತೊಂದಾದ ಆಧವನೀಯ 
ವನ್ನು; [ರಾತ್ರಿಯನ್ನು] [ಜನರು] ಸೇತುನಾ-ನೌಕೆಯಿಂದ/ಸೇತುವೆಯಿಂದ; 
ಅಪಶ್ಯಂತಃ-ಒಳಗಿರುವುದನ್ನು ತಿಳಿಯದವರಾಗಿ; ಅತಿಯಂತಿ=ಕಳೆಯುತ್ತಾರೆ. 


1 13 ಇಷಟ ನ್ನು ಸವತ. ವ ಜುಪಾ ಸಗ ಪಾಸನಾಧ ಪಾಈ ಸನ ಇ ರ್ಟ 
ರಾನಾ ಲಾವಾರಸ ನಾನಾನಾ ವ ' ಸ್ಪತವ್ಯ ಜಾತ್ರ ಸಷ ಸಮಸ್ಯ ಭ್ಯ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೭೨ 


I I 
ದ್ವೇ ದ್ರಥಸೀ ಸತತೀ ವಸ್ತ ಏಕಃ ಕೇಶೀ ವಿಶ್ವಾ ಭುವನಾನಿ 


I I 
ವಿದ್ವಾನ್‌ । ತಿರೋಧಾಯ್ಯೆತ್ಯಸಿತಂ ವಸಾನಶುಕ್ರಮಾದತ್ತೇ 


| 
ಅನುಹಾಯ ಜಾಯೆ ll 


ROUTE ಬಜ ದಜಜ ಜಟ 


I | I [| || 
ದ್ವೇ ಇತಿ | ದ್ರಧಸೀ ಇತಿ | ಸತತೀ ಇತಿ ಸ-ತತೀ | ವಸ್ತೇ | ಏಕಃ | ಕೇಶೀ | ವಿಶ್ವಾ 
I 
ಭುವನಾನಿ । ವಿದ್ವಾನ್‌ ॥ ತಿರೋಧಾಯೇತಿ ತಿರಃ-ಧಾಯ । ಏತಿ । ಅಸಿತಮ್‌ | 


| | 
ವಸಾನಃ । ಶುಕ್ರಮ್‌ | ಏತಿ । ದತ್ತೇ | ಅನುಹಾಯೇತ್ಯನು-ಹಾಯ | ಜಾಯೆ್ಯ ॥ 


ಮಂತ್ರ ವಿನಿಯೋಗ 


ದ್ವೇ...ಜಾಯೆಣ್ಯ ॥ ದ್ರೋಣಕಲಶದ ಅವೇಕ್ಷಣಮಂತ್ರ. 
ಪ್ರಾಯಶ್ಚಿತ್ವಹೋಮವನ್ನು ಆಹವನೀಯದಲ್ಲಿ 
ಅನುಷ್ಠಿಸಲು - ಭ.ಭಾ.ಭಾ 


[ಇಲ್ಲಿ ದ್ರೋಣಕಲಶವನ್ನು ಆದಿತ್ಯನೆಂದು ಸ್ತುತಿಸಿರುತ್ತಾರೆ.] ಕೇಶೀ- ಕಿರಣಗಳಿಂದ 
ಯುಕ್ತನಾದ; ವಿಶ್ವಾ ಭುವನಾನಿ ವಿದ್ದಾ ಸಿನ್‌ -ಲೋಕಗಳಿಲ್ಲ. ವನ್ನೂ ಪ್ರಕಾಶಗೊಳಿಸುವ 
/ತಿಳಿದಿರುವ; ಏಕಃ-ಮುಖ್ಯನಾದ ಆದಿತ್ಯನು; ಸತತೀ ಎಅವಿಚ್ಚಿತ್ತಿಯಿಲ್ಲದ; ದ್ವೇ 
ದ್ರಧಸೀ-ಅಹೋರಾತ್ರರೂಪವಾದ ಎರಡು ವಸ್ತುಗಳನ್ನು; ವಸ್ತೇ-ಉಟ್ಟುಕೊಂಡಿ 
ರುತ್ತಾನೆ; ಅಸಿತಮ್‌ ವಸಾನಃ=-ರಾತ್ರಿರೂಪವಾದ ಕಪ್ಪು ಬಟ್ಟೆಯನ್ನು ಧರಿಸಿರುವ 
ಅದಿತ್ಯನು; ತಿರೋಧಾಯ ಏತಿ=ರಾತ್ರಿಯಲ್ಲಿ ಕಾಣಿಸದಂತೆ ಹೋಗುತ್ತಾನೆ; 
ಜಾಯೆಕ್ಕವಕಳೆದ ರಾತ್ರಿಯ ಅನಂತರ; ಅನುಹಾಯನ ಕಪ್ಪು ಬಟ್ಟೆಯನ್ನು ತ್ಯಜಿಸಿ; 
ಶುಕ್ರಮ್‌ ಆದತ್ತೇ=-ಬಿಳಿಯದಾದ ಹಗಲೆಂಬ ಬಟ್ಟೆಯನ್ನು ಧರಿಸುವನು. 

ರಸವನ್ನು ತೆಗೆದಿರುವ ಸೋಮಲತೆಯ ಯಜೀಷದೊಡನೆ ಸೇರಿಸಿ ಅಭಿಷವವನ್ನು 


ದ 
ಮಾಡಬೇಕು. ಇದರಿಂದ ಮೂರನೆಯ ಸವನವೂ ಸೋಮಾಂಶುಯುಕ್ತವೂ, ಯಜೀಷ 


CETERA: 


ತೈತ್ತಿರೀಯ ಸಂಹಿತಾ/೩-೨-೨/೧೭೩ 


ದೇವಾ ವೈ ಯದ್ಯಜ್ಞೇತಕುರ್ವತೆ ತದಸುರಾ ಅಕುರ್ವತ 


ತೇ ದೇವಾ ಏತಂ ಮಹಾಯಜ್ಞ] ಸಪಕ್ಕನ್ತ ಮತನ್ವತಾ- 


ದೇವಾಃ | ವೈ | ಯತ್‌ | ಯಜ್ಞೇ \ ಅಕುರ್ವತ | ತತ್‌! ಅಸುರಾಃ | ಅಕುರ್ವತ | 


ತೇ | ದೇವಾಃ | ಏತಮ್‌ | ಮಹಾಯಜ್ಞ, ಮಿತಿ ಮಹಾ-ಯಜ್ಞ; ಮ್‌ | ಅಪಶ್ಯನ್ನ್‌ | 


ತಮ್‌ | ಅತವ್ವತ। 


ಮಹಾಯಜ್ಞದ ವಿಧಾನಕ್ಕಾಗಿ ಉಪಾಖ್ಯಾನರೂಪವಾದ ಅರ್ಥವಾದ 


ದೇವಾಃ ವೈ ಯತ್‌ ಯಜ್ಞೇ ದೇವತೆಗಳು ಯಜ್ಞದಲ್ಲಿ ಯಾವುದನ್ನು 

ಅಕುರ್ವತ ಅನುಷ್ಠಿಸಿದರೋ 

ತತ್‌ ಅಸುರಾಃ ಅಕುರ್ವತ ಅದನ್ನು ದೇವವಿರೋಧಿಗಳಾದ ಅಸುರರೂ 
ಮಾಡಿದರು. 

ತೇ ದೇವಾಃ ಆ ದೇವತೆಗಳು 

ಏತಮ್‌ ಮಹಾಯಜ್ಞಮ್‌ ವಿಜಯೋಪಾಯವಾದ ಈ ಮಹಾಯಜ್ಞ 

ಅಪಶ್ಯನ್‌ ವನ್ನು ವಿಚಾರ ಮಾಡಿ ತಿಳಿದುಕೊಂಡರು. 

ತಮ್‌ ಅತನ್ವತ ಅದನ್ನು ಅನುಷ್ಠಾನ ಮಾಡಿದರು. 


ಸಹಿತವೂ ಆಗುತ್ತದೆ. ಈ ಮೂರು ಸವನಗಳೂ ಸಮಾನ ಬಲವುಳ್ಳವುಗಳಾಗುತ್ತವೆ. 
ಈ ಮಂತ್ರದಲ್ಲಿ ಪೂತಭೃತ್‌-ಆಧವನೀಯಗಳನ್ನು ಸಮುದ್ರದಂತೆಯೂ, ಅಹೋ 
ರಾತ್ರಗಳಂತೆಯೂ ವರ್ಣಿಸಲಾಗಿದೆ. ಚಮಸಗಳಿಗೆ ಬೇಕಾಗುವಷ್ಟು ಸೋಮರಸವನ್ನು 
ಒದಗಿಸುವ ಈ ಪೂತಭೃದಾಧವನೀಯಗಳು ಒಣಗದ ವಿಸ್ತೀರ್ಣವಾದ ಸಮುದ್ರ 
ಗಳಂತೆ ಇವೆ. ಸಮುದ್ರದ ಅಲೆಗಳು ಒಂದರ ಮೇಲೊಂದು ಬರುವಂತೆ ಈ 
ಪೂತಭೃತ್‌-ಆಧವನೀಯಗಳು ಪರ್ಯಾಯದಿಂದ ಸೋಮರಸವನ್ನು ಒದಗಿಸು 
ತ್ತವೆ.ಹಗಲಿನಲ್ಲಿ ನಡೆಯುವುದು ಎಲ್ಲರಿಗೂ ತಿಳಿಯುವಂತೆ ಪೂತಭೃತ್ತು ಎಲ್ಲರಿಗೂ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೭೪ 


-ಗ್ನಿಹೋತ್ರಂ ವ್ರತಮಕುರ್ವತ ತಸ್ಮಾದ್ದಿವ್ರತಃ ಸ್ಕಾ 


ರ್ಹ್ಗಗಿ ಹೋತ್ರಂ ಜುಪ್ಪುತಿ ಪೌರ್ಣಮಾಸಂ ಯಜ ಮಗೀ 
ಎ si Nn a 


ಜಿ.ಜಿ ಹ 


| | 
ಹೋಮೀಯಂ [(೫)] ಪಶುಮಕುರ್ವತ ದಾರ್ಶ್ಯಂ ಯಜ್ಞ 


| 
ಅಗ್ನಿಹೋತ್ರಮಿತ್ಯಗ್ನಿ-ಹೋತ್ರಮ್‌ । ವ್ರತಮ್‌ । ಅಕುರ್ವತ | ತಸ್ಮಾತ್‌ ದ್ವಿವ್ರತ 


| Il 
| ಇತಿ ದ್ವಿ-ವ್ರತಃ ಸ್ಯಾತ್‌ 'ದ್ವಿಃ।ಹಿ। ಅಗ್ನಿಹೋತ್ರಮಿತ್ಯಗ್ನಿ-ಹೋತ್ರಮ್‌ ಜುಹ್ವತಿ 


| | 
ಪೌರ್ಣಮಾಸಮಿತಿ ಪೌರ್ಣ-ಮಾಸಮ್‌ । ಯಜ್ಞಮ್‌ । ಅಗ್ನೀಷೋಮೀಯಮಿತೈಗ್ನೀ 


“1 
-ಸೋಮೀಯಮ್‌ (೫) ಪಶುಮ್‌ । ಅಕುರ್ವತ। ದಾರ್ಶ್ಯಮ್‌ | ಯಜ್ಞ; ಮ್‌!। 


ದೇವತೆಗಳು ಸೋಮಯಾಗವನ್ನು ಅನುಷ್ಠಿಸಿದ ರೀತಿ; ಫಲ 


ಅಗ್ನಿಹೋತ್ರಮ್‌[ಅಕುರ್ವತ। [ಪ್ರಕಟವಾಗಿ]ಅಗ್ನಿಹೋತ್ರವನ್ನು ಅನುಷ್ಠಿಸಿದರು. 

ವ್ರತಮ್‌ ಅಕುರ್ವತ [ರಹಸ್ಯವಾಗಿ]ದೀಕ್ಷಾವ್ರತಾನುಷ್ಠಾನವನ್ನು ಮಾಡಿದರು. 

ತಸ್ಮಾತ್‌ ದ್ವಿವ್ರತಃ ಸ್ಕಾತ್‌ ಆದುದರಿಂದ ದೀಕ್ಷಿತನಾದವನು ಎರಡು ಹೊತ್ತು 
ಪಯಃಪಾನರೂಪವಾದ ವ್ರತವನ್ನು ಮಾಡುತ್ತಾನಷ್ಟೆ. 


ದಾರ್ಶ್ಶ್ಯಮ್‌ ಯಜ್ಞ; ಮ್‌ 
[ಅಕುರ್ವತ] 


ಅಗ್ನಿಹೋತ್ರಮ್‌ ದ್ವಿಃ ಅಗ್ನಿಹೋತ್ರಹೋಮವನ್ನು ಎರಡು ಬಾರಿ 
ಜುಹ್ವತಿ ಹ ಅನುಷ್ಠಿಸುವರಷ್ಟೆ. 

ಪೌರ್ಣಮಾಸಮ್‌ [ಬಹಿರಂಗವಾಗಿ] ಪೌರ್ಣಮಾಸಯಾಗವನ್ನು 
ಯಜ್ಞ; ಮ್‌ [ಅಕುರ್ವತ] ಅನುಷ್ಠಿಸಿದರು. 

ಅಗ್ನೀಷೋಮೀಯಮ್‌ [ಗುಟ್ಟಾಗಿ] ಅಗ್ನೀಷೋಮೀಯಪಶುಯಾಗವನ್ನು 
ಪಶುಮ್‌ ಅಕುರ್ವತ ಅನುಷ್ಠಿಸಿದರು. 


[ಹೊರಗಡೆ] ದರ್ಶಯಾಗವನ್ನು ಅನುಷ್ಠಾ ನ ಮಾಡಿ 
ದರು. 


ತೈತ್ತಿರೀಯ ಸಂಹಿತಾ/೩-೨-೨/೧೭೫ 


Il 
-ಮಾಗ್ನೇಯಂ ಪಶುಮಕುರ್ವತ ವೈಶ್ವದೇವಂ 
| 


] 
ಪ್ರಾತಸ್ಸವನಮಕುರ್ವತ ವರುಣಪ್ರಘಾಸಾನ್ಮಾಧ್ಯಂದಿನಗ್‌ಂ 


ಗು 


I I I 
ಸವನಗ್‌ಂ ಸಾಕಮೇಧಾನ್ಪಿತೃಯಜ್ಞಂ ತ್ರ್ಯಂಬಕಾಗ್‌ಂ 


| 
ಆಗ್ನೇಯಮ್‌ | ಪಶುಮ್‌ | ಅಕುರ್ವತ | ವೈಶ್ವದೇವಮಿತಿ ವೈಶ್ವ-ದೇವಮ್‌ । 


A | 
ಪ್ರಾತಸ್ಸವನಮಿತಿ ಪ್ರಾತಃ-ಸವೆನಮ್‌ । ಅಕುರ್ವತ | ವರುಣಪ್ರಘಾಸಾನಿತಿ ವರುಣ- 


ಪ್ರಫಾಸಾನ್‌ । ಮಾಧ್ಯಂದಿನಮ್‌ । ಸವನಮ್‌ | ಸಾಕಮೇಧಾನಿತಿ ಸಾಕ-ಮೇಧಾನ್‌ । 


Re 
ಪಿತೃಯಜ್ಞ್ಯ ಮಿತಿ ಪಿತೃ-ಯಜ್ಞ; ಮ್‌। ತ್ರ ಒಿಬಕಾನಿತಿ ತ್ರಿ-ಅಂಬಕಾನ್‌ \ 


ಆಗ್ನೇಯಮ್‌ ಪಶುಮ್‌ ' [ರಹಸ್ಯವಾಗಿ] ಆಗ್ನೇಯ ಸವನೀಯಪಶು 
ಅಕುರ್ವತ °°: ಯಾಗಮಾಡಿದರು. 


ವೈಶ್ವದೇವಮ್‌[ಅಕುರ್ವತ] [ಬಹಿರಂಗವಾಗಿ] ಚಾತುರ್ಮಾಸ್ಯದ ವೈಶ್ವ 
 - ಡೇವಯಾಗವನ್ನು ಮಾಡಿದರು. 

ಪ್ರಾತಸ್ಸವನಮ್‌ ಅಕುರ್ವತ [ಗುಟ್ಟಾಗಿ] ಪ್ರಾತಃಸವನವನ್ನು ಅನುಷ್ಠಿಸಿದರು. 

ವರುಣಪ್ರಘಫಾಸಾನ್‌[ಅಕುರ್ವತ] ಚಾತುರ್ಮಾಸ್ಯದ ವರುಣಪ್ರಘಾಸಗಳನ್ನು 


[ಎಲ್ಲರಿಗೂ ತಿಳಿಯುವಂತೆ] ಮಾಡಿದರು. 
ಮಾಧ್ಯಂದಿನಮ್‌ ಸವನಮ್‌ ಸೋಮಯಾಗದ ಮಾಧ್ಯಂದಿನಸವನವನ್ನು 
[ಅಕುರ್ವತ) [ಗುಟ್ಟಾಗಿ ಮಾಡಿದರು] 
ಸಾಕಮೇಧಾನ್‌ ಪಿತೃಯಜ್ಞಮ್‌ ಚಾತುರ್ಮಾಸ್ಯದ ಸಾಕಮೇಧಗಳನ್ನೂ, ಪಿತೃ 
ತ್ರ್ಯಂಬಕಾನ್‌[ಅಕುರ್ವತ] ಯಜ್ಞವನ್ನೂ, ತ್ರ್ಯಂಬಕಹೋಮಗಳನ್ನೂ 

[ಪ್ರಕಾಶವಾಗಿ] ಮಾಡಿದರು. 


ಕಾಣಿಸುತ್ತದೆ. ಸೇತುವಿನಂತಿರುವ ನೌಕೆಯಿಂದ ಸಮುದ್ರವನ್ನು ಅತಿಕ್ರಮಿಸು 
ವವರು ಆಳವಾದ ನೀರಿನಲ್ಲಿ ಇರುವುದನ್ನು ನೋಡದಿರುವಂತೆ ನಿದ್ದೆ ಮಾಡುವ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೭೬ 


| ನ ಅನ್ವವಾಯನ್ನಿ 


I I 
ತ್ಯನು-ಅವಾಯನ್ನ್‌ | ತೇ | ಅಬ್ರುವನ್ನ್‌ \ 


ರ್ತವ್ಯಾಃ ವೈ | ಇಮೇ । ದೇವಾಃ | ಅಭೂವನ್ನ್‌ ಇತಿ | 


ತಮ್‌ ನ ಅನ್ವ ವಾಯನ್‌ 
ತೇ ಇಮೇ ಜೀವಾ! 


ಸೋಮಯಾಗದ ತೃತೀಯಸವನವನ್ನು 
[ರಹಸ್ಯವಾಗಿ] ಮಾಡಿದರು. 
ಅಸುರರು ಈ ದೇವತೆಗಳ. 
ಆ ಯಜ ವನು 
ಇಂಟ] 
ತಿಳಿಯಲು ಬಯಸಿದರು. 
ಅದನ್ನು ತಿಳಿಯಲಿಲ್ಲ ತ 


ಅವರು “ಈ ದೇವತೆಗಳು ಹಿಂಸಿಸಲು ಅಸಾಧ್ಯ 


ರಾಗಿರುವರು' ಎಂದು ತಮ್ಮ ತಮ್ಮಲ್ಲಿ 
ಮಾತನಾಡಿಕೊಂಡರು. 


ತೈತ್ತಿರೀಯ ಸಂಹಿತಾ/೩-೨-೨/೧೭೭ 


I || | 
ತದಧ್ವರಸ್ಯಾಧ್ವರತ್ವಂ ತತೋ ದೇವಾ 
| 
ಅಭವನ್ಹರಾsಸುರಾ ಯ ಏವಂ ವಿದ್ವಾನ್ಗೊ ಮೇನ 
I 
ಯಜತೇ 


ತತ್‌ | ಅಧ್ವರಸ್ಯ । ಅಧ್ವರತ್ತಮಿತ್ಯಧ್ವರ-ತ್ವಮ್‌ । ತತಃ । ದೇವಾಃ । ಅಭವನ್ನ್‌ | 
ಪರೇತಿ । ಅಸುರಾಃ । ಯಃ । ಏವಮ್‌ । ವಿದ್ವಾನ್‌ | ಸೋಮೇನ । ಯಜತೇ। 


ತತ್‌ ಅಧ್ವರಸ್ಯ ಅಧ್ವರತ್ವಮ್‌ ಇದೇ ಅಧ್ವರದ* ಅಧ್ವರತ್ವ-[ಯಾಗಾನುಷ್ಠಾನ 
ಮಾಡಿದವರನ್ನು ಹಿಂಸಿಸಲು ಸಾಧ್ಯವಿಲ್ಲ. ವಾ 
| ದುದರಿಂದ ಅದು ಅಧ್ವರ] 
ತತಃ ದೇವಾಃ ಅಭವನ್‌ ಬಳಿಕ ದೇವತೆಗಳು ಜಯಶೀಲರಾದರು. 
ಅಸುರಾಃ ಪರಾ [ಅಭವನ್‌] ಆಸುರರುಸೋತುಹೋದರು. 


ಸೋಮಯಾಗದ ವಿಧಿ; ಅದರ ಪ್ರಶಂಸೆ 


ಯಃ ಏವಮ್‌ ವಿದ್ವಾನ್‌ ಹೀಗೆ ತಿಳಿದು ಯಾವನು ಸೋಮಯಾಗವನ್ನು 
ಸೋಮೇನ ಯಜತೇ ಅನುಷ್ಠಿಸುತ್ತಾನೆಯೋ 


ರಾತ್ರಿಯು ಕಳೆದ ನಂತರ ಕಫ್ಪಬಟ್ಟೆಯಂತಿರುವ ರಾತ್ರಿಯನ್ನು ಬಿಟ್ಟು ಬಿಳಿ 
 ಬಟ್ಟೆಯಂತಿರುವ ಹಗಲನ್ನು ಧರಿಸುವನು. 

ಈ ದ್ರೋಣಕಲಶವೂ ಹವಿರ್ಧಾನಶಕಟದ ಕೆಳಗಡೆ ಇರುವುದರಿಂದ ರಾತ್ರಿಯಲ್ಲಿ 
ಸೂರ್ಯನಂತೆ ಕಾಣದು. ಹಾರಿಯೋಜನಗ್ರಹಕ್ಕಾಗಿ ತೆಗೆದಾಗ ಹಗಲಿನ ಸೂರ್ಯ 
ನಂತೆ ಗೋಚರಿಸುವುದು. ಇಂತಹ ಮಹಿಮೆಯುಳ್ಳ ಪೂತಭೃತ್‌,ಆಧವನೀಯ 
ಮತ್ತು ದ್ರೋಣಕಲಶಗಳು ನಮ್ಮ ಯಾಗವನ್ನು ಪೂರ್ಣಗೊಳಿಸಲಿ. 


ದೇವಾಃ ಅನೇನ `ಅಧ್ವರ್ತವ್ಕಾ ಅಭೂವನ್‌ ಇತಿ ಅಧ್ವರಃ-ಈ ಯಾಗದಿಂದ ದೇವತೆಗಳು 
ಹಿಂಸಿಸಲ್ಪಡದವರಂತಾದರು. ಇದು ಅಧ್ವರನಿರ್ವಚನ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೭೮ 


| | | 
ಭ ವತ್ಯಾತ್ಮನಾ ಪರಾsಸ್ಯ ಭ್ರಾತೃವ್ಯೋ ಭವತಿ ॥೬-2॥ 


[| I I 
[ಅಪಶ್ಯಂತೋತಗ್ನೀಹೋಮೀಯಮಾತ್ಮನಾ ಪರಾ ತ್ರೀಣಿ ಚ ॥] 


| Wl I I 
ಭವತಿ । ಆತ್ಮನಾ | ಪರೇತಿ । ಅಸ್ಯ। ಭ್ರಾತೃವ್ಯಃ | ಭವತಿ Well 


ಆತ್ಮನಾ ಭವತಿ . [ಅವನು] ತಾನು ಐಶ್ವರ್ಯವಂತನಾಗುತ್ತಾನೆ. 
ಅಸ್ಯ ಭ್ರಾತೃವ್ಯಃ ಪರಾಭವತಿ ಈತನ ವೈರಿಯು ಸೋತು ಹೋಗುತ್ತಾನೆ. 


ದೇವತೆಗಳು ಅಸುರರ ವಿಜಯಕ್ಕಾಗಿ ಏನೇನು ಮಾಡಿದರೋ ಅದೆಲ್ಲವನ್ನೂ 
ಅಸುರರೂ ಮಾಡಿದರು. ಹೀಗಾಗಿ ದೇವತೆಗಳು ಗೆಲುವನ್ನು ಪಡೆಯಲಾಗಲಿಲ್ಲ. 
ಮತ್ತೆ ಪರ್ಯಾಲೋಚನೆಯನ್ನು ಮಾಡಿದ ದೇವತೆಗಳು ಮಹಾಯಜ್ಞ; ವಾದ ಸೋಮ 
ಯಾಗವನ್ನು ವಿಜಯದ ಉಪಾಯವನ್ನಾಗಿ ತಿಳಿದು ಅದನ್ನು ಅನುಷ್ಠಿಸಿದರು. 
ದೇವತೆಗಳು ಅಸುರರಿಗೆ ತಿಳಿಯದಂತೆ ಸೋಮಯಾಗವನ್ನು ಅನುಷ್ಠಿಸಿದರು. 
ಅಗ್ನಿಹೋತ್ರ, ಪೌರ್ಣಮಾಸ, ದರ್ಶೆಷ್ಟಿ, ಚಾತುರ್ಮಾಸ್ಯಯಾಗಗಳು-ಇವುಗಳನ್ನು 
ಪ್ರಕಟವಾಗಿ ಅನುಷ್ಠಿಸಿ, ರಹಸ್ಯದಲ್ಲಿ ಸೋಮಯಾಗವನ್ನು ಅನುಷ್ಠಾನ ಮಾಡಿದರು. 
ಹೀಗಾಗಿ ಅಸುರರು ಸೋಮಯಾಗದ ಕ್ರಮವನ್ನು ತಿಳಿಯಲಾರದೆ ಹೋದರು. 
ದೇವತೆಗಳು ಜಯಶೀಲರಾದರು. ಅಸುರರು ಪರಾಭವವನ್ನು ಅನುಭವಿಸಿದರು. 
ಇಲ್ಲಿ "ಅಧ್ವರ' ಶಬ್ದದ ನಿರ್ವಚನವಿದೆ. ಇದನ್ನು ಅನುಷ್ಠಿಸಿದವರನ್ನು ಹಿಂಸಿಸಲು 
ಸಾಧ್ಯವಾಗದು. ಯಜ್ಞದ ಹಿಂಸೆಯು ಹಿಂಸೆಯಲ್ಲವಾದುದರಿಂದ ಯಜ್ಞವು "ಅಧ್ವರ' 
ವೆನಿಸುತ್ತದೆ ಎಂಬ ಇನ್ನೊಂದು ನಿರ್ವಚನವೂ ಇದೆ. 
ಈ ರೀತಿ ತಿಳಿದು ಯಾವನು ಸೋಮಯಾಗವನ್ನು  ಅನುಷ್ಠಿಸುತ್ತಾ ನೆಯೋ ಅವನು 
ಐಶ್ವರ್ಯವಂತನಾಗುತ್ತಾನೆ. ಅವನ ಶತ್ರುವು ಸೋಲುವನು. 
ಈ ಆಖ್ಯಾನದಿಂದ ಸೋಮಯಾಗವನ್ನು ಅಥವಾ ಮಹಾಯಜ್ಞವನ್ನು 
ಅನುಷ್ಠಿಸಬೇಕೆಂಬ ವಿಧಿಯು ಉಕ್ತವಾಗುತ್ತದೆ. 


ಜಟಿಬಬದಬದಬಬದಬದಬದಬದದದಬದದಬದದದಬದದಬುದದಬದಬದಬದದದದದದಬಬಟ 


ON NS SEEN 


ತೈತ್ತಿರೀಯ ಸಂಹಿತಾ/೩-೨-೨/೧೭೯ 


ವಿನಿಯೋಗಸಂಗ್ರ ಹ 


-ಅನುವಾಕೇ ದ್ವಿತೀಯೇ ತು ಸೋಮಯಾಗವಿಧಿಃ ಸ್ಮೃತಃ | 
1ದ್ವಾವಿತ್ಯವೇಕ್ಷತೇ ಪೂತಭೃತಂ ಚಾಧವನೀಯಕಮ್‌ ॥ 
2ದ್ವೇ ದ್ರೋಣಕಲಶಂ ಪಶ್ಯೇನ್ಮಂತ್ರೌ ದ್ವಾವಿಹ ವರ್ಣಿತೌ ॥ 


ಅನುವಾಕದಲ್ಲಿರುವ ಮಂತ್ರ ಗಳ ಸಂಖ್ಯೆ-2 


DEORE 


॥ ತೃತೀಯೋತನುವಾಕಃ ॥ 


I I 
ಪರಿಭೂರಗ್ಗಿಂ ಪರಿಭೂರಿಂದ್ರಂ ಪರಿಭೂರ್ವಿಶ್ವಾನ್ನೇವಾನ್ನರಿ 


ಆ 


ಭೂರ್ಮಾಗ್‌ಂ ಸಹ ಬ್ರಹ್ಮವರ್ಚಸೇನ 


ಕ 
ಪರಿಭೂರಿತಿ ಪರಿ-ಭೂಃ | ಅಗ್ನಿಮ್‌ । ಪರಿಭೂರಿತಿ ಪರಿ-ಭೂಃ । ಇಂದ್ರಮ್‌ | 
ಪರಿಭೂರಿತಿ ಪರಿ-ಭೂಃ । ವಿಶ್ವಾನ್‌ । ದೇವಾನ್‌ । ಪರಿಭೂರಿತಿ ಪರಿ-ಭೂಃ | 
ಮಾಮ್‌ । ಸಹ । ಬ್ರಹ್ಮವರ್ಚಸೇನೇತಿ ಬ್ರಹ್ಮ-ವರ್ಚಸೇಸ । 


ಎರಡನೆಯ ಅನುವಾಕದಲ್ಲಿ ಸೋಮಯಾಗವಿಧಿಯು ಹೇಳಲ ಿಟ್ಟಿದೆ. ಮೂರನೆಯ 
ಅನುವಾಕದಲ್ಲಿ ಸೋಮಾವೇಕ ಕ್ಷಣಮಂತ್ರವು ಹೇಳಲ್ಪಡುತ್ತದೆ. 


ಮಂತ್ರ ವಿನಿಯೋಗ 


| 
ಪರಿಭೂಃ...ಉನ್ಮೃಜೇ ॥ ಸಾಮಾನ್ಯವಾಗಿ ಸೋಮವೆಲ್ಲ ವನ್ನೂ ಅವೇಕ್ಷಣೆ 
ಮಾಡಲು/ಸೋಮೋಪಸ್ಥಾ ನವನ್ನು ಮಾಡಲು 


೫ ಹೇ ಸೋಮರಾಜನೇ!] [ನೀನು] ಅಗ್ನಿಮ್‌ ಪರಿಭೂಃ=ಅಗ್ನಿಯನ್ನು ವ್ಯಾಪಿಸಿ 
ರುವೆ; ಇಂದ್ರಮ್‌ ಪರಿಭೂಃ-ಇಂದ್ರನನ್ನು ವ್ಯಾಪಿಸಿರುವೆ; ವಿಶ್ವಾನ್‌ ದೇವಾನ್‌ 
ಪರಿಭೂಃ-ವಿಶ್ವದೇವರನ್ನು/ಸಮಸ್ತದೇವತೆಗಳನ್ನೂ ವ್ಯಾಪಿಸಿರುವೆ; ಬ್ರಹ್ಮವರ್ಚ 
ಸೇನ ಸಹ-ಬ್ರಹ್ಮವರ್ಚಸದೊಡನೆ ಕೂಡಿಕೊಂಡಿರುವ; ಮಾಮ್‌ ಪರಿಭೂಃ- 
ನನ್ನನ್ನುವ್ಯಾ ಪಿಸಿರುವೆ. 


ES 


ತೈತ್ತಿರೀಯ ಸಂಹಿತಾ/೩-೨-೩/೧೮೧ 


| I I Il ; 
ಶಗ್‌ಂ ರಾಜನ್ನೋಷಧೀಭ್ಯೋತಚ್ಛಿನ್ನಸ್ಯ ತೇ ರಯಿಪತೇ 


'ಸುವೀರ್ಯಸ್ಯ ರಾಯಸ್ಪೋಷಸ್ಯ ದದಿತಾರಃ ಸ್ಯಾಮ | 


ಸಃ । ನಃ । ಪವಸ್ವ | ಶಮ್‌ | ಗವೇ । ಶಮ್‌ | ಜನಾಯ | ಶಮ್‌ । ಅರ್ವತೇ | 


ಶಮ್‌ 1 ರಾಜನ್ನ್‌ | ಓಷಧೀಭ್ಯ ಇತ್ಯೋಷಧಿ-ಭ್ಯಃ 1 ಅಚ್ಛಿನ್ನಸ್ಯ । ತೇ | 


ರಯಿಪತ ಇತಿ ರಯಿ-ಪತೇ ಸುವೀರ್ಯಸ್ಕೆ ತಿ ಸು-ವೀರ್ಯಸ್ಕೆ ರಾಯಃ | 


ಪೋಷಸ್ಯ | ದದಿತಾರಃ | ಸ್ಯಾಮ ॥ 


ಸಃ ತ್ವಮ್‌-ಅಂತಹ ನೀನು; ನಃ ಪವಸ್ವ-ನಮ್ಮನ್ನು ಶುದ್ಧಿಗೊಳಿಸು; ಗವೇ- 


[ನಮ್ಮ] ಗವಾದಿ ಪಶುಗಳಿಗೆ; ಶಮ್‌[ಯಚ್ಛ]-ಸುಖವನ್ನು ನೀಡು; ಜನಾಯ 
ಶಮ್‌[ಯಚ್ಛ]- =ಪುತ್ರಮಿತ್ರಾದಿ ಜನರಿಗೆ ಸುಖವನ್ನು ಕೊಡು; ಅರ್ವತೇ ಶಮ್‌ 
[ಯಚ್ಛ]-ಕುದುರೆಗಳಿಗೆ ಸುಖವನ್ನು ಕೊಡು. nN SES 
ಓಷಧೀಭ್ಯಃ ಶಮ್‌[ಯಚ್ಛ ]ನಸಸ್ಯ ವರ್ಗಕ್ಕೂ ಸುಖವನ್ನು ಕೊಡು; ರಯಿಪತೇ= 
ಸರ್ವವಿಧವಾದ ಧನಕ್ಕೂ' ಒಡೆಯನೇ! ತೇ- ಇನಿನ್ನ[ಅನುಗ್ರಹದಿಂದ] [ನಾವು] 

ಅಚ್ಛಿನ್ನ: ನ್ನಸ್ಯವಿಬ್ಬಿ ಿತ್ತಿ/ನಾಶ ಇಲ್ಲದ; ಸುವೀರ್ಯಸ್ಯಸುಪುತ್ರಾದಿಗಳಿಂದ ಯುಕ್ತ 
ವಾದ; ಜೂ ಪೋಷಸ್ಕ ದದಿತಾರಃ-ಧನದ ಪುಷ್ಟಿಯನ್ನು ಬೇರೆಯವರಿಗೆ 
ಕೊಡುವವರಾಗಿ; ಸ್ಕಾಮ-ಆಗುತ್ತೆ ವೆ. 


ಇದು ಸೋಮಾವೇಕ್ಷಣಕ್ಕಾಗಿ ವಿನಿಯೋಗವಾಗಿರುವ ಮಂತ್ರ. ಮತ್ತು ಇದು 
ಸಾಮಾನ್ಯಸೋಮಾವೇಕ್ಷಣಮಂತ್ರ. ಪ್ರತ್ಯೇಕವಾದ ಅವೇಕ್ಷಣೆಗಾಗಿ ಮುಂದೆ 
ಮಂತ್ರಗಳನ್ನು ಹೇಳಲಾಗುತ್ತದೆ. 

ಹೇ! ಸೋಮರಾಜನೇ! ನೀನು ಎಲ್ಲವನ್ನೂ ವ್ಯಾಪಿಸಿರುವೆ. ನನ್ನ ಬಂಧುಗಳಿಗೂ, 
ಪಶ್ವಾ ದಿಗಳಿಗೂ ಸುಖವನ್ನು ಕೊಡು. ನಿನ್ನ ಅನುಗ್ರಹದಿಂದ ನಾವು ಧನಪುಷ್ಟಿ ಯನ್ನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೮೨ 
ನ 


ತಸ್ಯ ಮೇ ರಾಸ್ವ ತಸ್ಯ ತೇ ಭಕ್ಷೀಯ ತಸ್ಯ ತ 


I; 


ಇದಮುನ್ಮೃಜೇ ಪ್ರಾಣಾಯ ಮೇ ವರ್ಚೋದಾ 


Ny 
ವರ್ಚಸೇ ಪವಸ್ಥಾಪಾನಾಯ 


ತಸ | ಮೇ। ರಾಸ್ವ | ತಸ್ಯ | ತೇ। ಭಕ್ಷೀಯ | ತಸ್ಯ | ತೇ। ಇದಮ್‌ | ಉದಿತಿ | 


ಮೃಜೇ ll ಪ್ರಾಣಾಯೇತಿ ಪ್ರ-ಅನಾಯ | ಮೇ । ವರ್ಚೊೋದಾ ಇತಿ ವರ್ಚಃ- 


ಧಪಪ್ಷ ರರ ಆಜ ಭಜ ರಜ ಜಟಜಿ ಜಟ 


ದಾಃ। ವರ್ಚಸೇ ಪವಸ್ವ ಅಪಾನಾಯೇತ್ಯಪ-ಅನಾಯ \ 


ಮಂತ್ರ ವಿನಿಯೋಗ 


ಪ್ರಾಣಾಯ. -ಪವಸ್ವ | ಉಪಾಂಶುಪಾತ್ರದ ಸೋಮವನ್ನು ಅವೇಕ್ಷಿ] ಸಲು 
*ಅಪಾನಾಯ. .ಪವಸ್ವ \l ಅಂತರ್ಯಾಮಪಾತ್ರದ ಸೋಮವನ್ನು ಅವೇಕ್ಷಿಸಲು 


ಮೇನನನಗೆ; ತಸ್ಯ ರಾಸ್ವ್ರಂಧನಾದಿಸಂಪತ ತನ್ನು ಕೊಡು; ತಸ್ಯ ತೇ ಭಕ್ಷೀಯ- 
ಅಂತಹ ನಿನ್ನನ್ನು FR ಕಾಲದಲ್ಲಿ ಭಕ್ಷಿ ಸುತ್ತೇವೆ. ತಸ್ಯ "ತೀ ಇದಮ್‌ -ಈ 
ಸೋಮಪಾನದ ಪ್ರಭಾವದಿಂದ/ನಿನ್ನ ಅನುಗ್ರಹದಿಂದ ಲಬ್ಧವಾದ ಈ 
ಧನಾದಿಗಳನ್ನು; ಉನ್ಮೃಜೇನಅತಿಪ್ರಕಾಶವುಳ್ಳವುಗಳನ್ನಾಗಿ ಮಾಡುವೆನು.[ಎಲೈ! 
ಉಪಾಂಶುಪಾತ್ರಸ್ಥ ಸೋಮವೇ! ನೀನು]ವರ್ಚೊೋದಾಃ ಆಅಸಿಇ ಬಲವನ್ನು 
ಕೊಡುವವನಾಗಿರುವೆ. ಮೇಜನನ್ನ; ಪ್ರಾ ಣಾಯ-ಉಚ್ಚ್ವಾಸರೂಪ ಪ್ರಾಣಕ್ಕೂ; 
ವರ್ಚಸೇ-ಬಲಕ್ಕೂ; ಪವಸ್ವ-[ನನ್ನನ್ನು] ಶುದ್ಧಿ ಗೊಳಿಸು. [ಎಲೈ ಅಂತರ್ಯಾಮ 
ಪಾತ್ರದ ಸೋಮನೇ!] ಅಪಾನಾಯ ಮೇ ವರ್ಚೊೋದಾಃ ವರ್ಚಸೇ ಪವಸ್ವ-ನೀನು 
ವರ್ಚಸ್ಸನ್ನು ಕೊಡುವವನು. 
“ಇಲ್ಲಿ "ಪ್ರಾಣಾಯ ಮೇ ವಚೋದಾ ವರ್ಚಸೇ ಪವಸ್ವ' ಎಂಬ ಮಂತ್ರದಿಂದ “ಮೇ ವರ್ಚೋದಾ ವರ್ಚಸೇ 
ಪವಸ್ಥ' ಎಂಬ ಮಂತ್ರಾಂಶವನ್ನು ಮುಂದಿನ 1) ಅಪಾನಾಯ 2)ವ್ಯಾನಾಯ 3)ವಾಚೇ 4)ದಕ್ಷಕ್ಷತುಭ್ಯಾಂ- ಈ 
ನಾಲ್ಕು ಮಂತ್ರಗಳಲ್ಲಿ ಅನುಷಂಗ ಮಾಡಬೇಕು. ಬಳಿಕ “ಚಕ್ಸುರ್ಭ್ಯಾಂ'ಎಂಬ ಮಂತ್ರವನ್ನು ಬಿಟ್ಟು 


Py 


HET TAT ATO TTT TTT 


ತೈತ್ತಿರೀಯ ಸಂಹಿತಾ/೩-೨-೩/೧೮೩ 


ವ್ಯಾನಾಯೇತಿ ಎ-ಅನಾಯ । ವಾಚೇ । [(೭)] ದಕ್ಷಕ್ರತುಭ್ಯಾ ಮಿತಿ ದಕ್ಷಕ್ರತು- 


ಭ್ಯಾಮ್‌ | 


ಮಂತ್ರ ವಿನಿಯೋಗ 


ವ್ಯಾನಾಯ...ಪವಸ್ವ ॥  ಉಪಾಂಶುಸವನಪಾತ್ರದ ಸೋಮವನ್ನು ಅವೇಕ್ಷಿಸಲು 
ವಾಚೇ...ಪವಸ್ವ ॥ ಐಂದ್ರವಾಯವಪಾತ್ರದ ಸೋಮವನ್ನು ಅವೇಕ್ಷಿಸಲು 
ದಕ್ಷ ಕ್ರತುಭ್ಯಾಮ್‌...ಪವಸ್ವ ॥ ಮೈತ್ರಾವರುಣಪಾತ್ರದ ಸೋಮವನ್ನು ಅವೇಕ್ಷಿಸಲು 


ನೀನು ನನ್ನ ನಿಃಶ್ವಾಸಕ್ಕೂ ಬಲಕ್ಕಾಗಿಯೂ ನನ್ನನ್ನು ಪವಿತ್ರನನ್ನಾಗಿ ಚಚ +! 
SN ವಾ )ನಾಯ ಮೇ a ವರ್ಚಸೇ ಪವಸ್ವ =ಬಲವನ್ನು 
ಕೊಡುವ ನೀನು ಶರೀರದಲ್ಲಿ *ಸರ್ವತ್ರ ಸಂಚರಿಸುವ ವ್ಯಾನಕ್ಕಾಗಿಯೂ, ಬಲಕ್ಕಾ 
ಗಿಯೂ, ನನ್ನನ್ನು ಪರಿಶುದ್ದಿಗೊಳಿಸು. * (ಎಲೈ! ಐಂದ್ರವಾಯವಪಾತ್ರವೇ!] ವಾಚೇ 
ಮೇ ನ ವರ್ಚಸೇ ಪವಸ್ವ =ನೀನು ಬಲವನ್ನು ಕೊಡುವವನು. ಮಾತಿ 
ಗಾಗಿಯೂ ಬಲಕ್ಕಾಗಿಯೂ ನನ್ನನ್ನು 'ಶುದ್ದಿಗೊಳಿು. *[ಎಲೈ! ಮೈತ್ರಾವರುಣ 
ಪಾತ್ರವೇ!] ದಕ್ಷಕ್ರತುಭ್ಯಾಮ್‌ ಮೇ ವಚ್ಚೋದಾಃ ವರ್ಚಸೇ "ಪವಸ್ವ-ಬಲದಾತ 
ನಾದ ನೀನು ದಕ್ಷಕ್ರತುಗಳಿಗಾಗಿ/ಪ್ರಾಣ-ಅಪಾನಗಳಿಗಾಗಿ ಮತ್ತು ಬಲಕ್ಕಾಗಿ ನನ್ನನ್ನು 
ಪೂತನನ್ನಾಗಿ ಮಾಡು. 


ಬೇರೆಯವರಿಗೆ ನೀಡುವವರಂತಾಗೋಣ. ನಿನ್ನ ಅನುಗ್ರಹದಿಂದ ದೊರಕಿದ ಈ 
ಸಂಪತ್ತನ್ನು ಬೆಳಗಿಸುವೆನು. 


1) ಶ್ರೋತ್ರಾಯ 2)ಆತ್ಮನೇ 3)ಅಂಗೇಭ್ಯಃ 4)ಆಯುಷೇ 5)ವೀರ್ಯಾಯ ಎಂಬ 5 ಮಂತ್ರಗಳಲ್ಲಿ 
ಅನುಷಂಗವನ್ನು ಮಾಡಬೇಕು. ಅನಂತರ 1)ವಿಷ್ಣೋಃ 2)ಇಂದ್ರಸ್ಯ 3)ವಿಶ್ವೇಷಾಂ ದೇವಾನಾಮ್‌ 
ಎಂಬ ಮೂರು. ಮಂತ್ರಗಳಿಗೂ "ಜಠರಮಸಿ' ಎಂಬ ಪದಗಳೊಡನೆ 'ಎಡೋದಾ ಮೇ ವರ್ಚಸೇ 
ಪವಸ್ವ' ಎಂಬ ಮಂತ್ರಾಂಶದ ಅನುಷಂಗವನ್ನು ಮಾಡಬೇಕು. ವಿನಿಯೋಗದಲ್ಲಿ ಪಾತ್ರಗಳ ಹೆಸರನ್ನು 
ಸೂಚಿಸಿದೆ. 


*ವ್ಯಾನಃ ಸರ್ವಶರೀರಗಃು ॥ -ಕೋಶ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೧೮೪ 


ಚಕ್ಬುರ್ಭ್ಯಾಂ ಮೇ ವರ್ಚೊದೌ ವರ್ಚಸೇ 


ಪವೇಥಾಗ್‌ಂ ಶ್ರೋತ್ರಾಯಾತ್ಮನೇತಂಗೇಭ್ಸ ಆಯುಷೇ 


ಚಕ್ಬುರ್ಭ್ಯಾಮಿತಿ ಚಕು -ಭ್ಯಾಮ್‌ | ಮೇ ವರ್ಚೋದಾವಿತಿ ವರ್ಚಃ-ದೌ | 


ವರ್ಚಸೇ। ಪವೇಥಾಮ್‌ | ಶ್ರೋತ್ರಾಯ | ಆತ ನೇ | ಅಂಗೇಭ್ಯಃ | ಆಯುಷೇ | 


ಮಂತ್ರ ವಿನಿಯೋಗ 


ಚಕು ಸಿಭ್ಯಾ ೯ಮ್‌. _ಪವೇಥಾಮ್‌॥ ಶುಕ್ರಮಂಥಿಗ್ರಹಗಳ ಸೋಮವನ್ನು ಅವೇಕ್ಷಿಸಲು 
ಶ್ರೋತ್ರಾಯ. -ಪವಸ್ವ ॥ ಆಶ್ವಿನಗ್ರಹಪಾತ್ರದ ಸೋಮವನ್ನು ಅವೇಕ್ಷಿಸಲು 
ಆತ್ಮನೇ.. -ಪವಸ್ವ ॥ ಆಗ್ರಯಣಪಾತ್ರದ ಸೋಮವನ್ನು ಅವೇಕ್ಷಿಸಲು 
ಅಂಗೇಭ್ಯ 1...ಪವಸ್ವ ॥ ಉಕ್ಕ ಪಾತ್ರದ ಸೋಮವನ್ನು ಅವೇಕ್ಷಿಸಲು 
ಆಯುಷೇ...ಪವಸ್ವ ॥ ಧ್ರುವಪಾತ್ರದ ಸೋಮವನ್ನು ಅವೇಕ್ಷಿಸಲು 


ಎಲೈ! ಶುಕ್ರಾಮಂಥಿಪಾತ್ರಗಳೇ!]ಚಕ್ಬುರ್ಭ್ಯಾಮ್‌ ಮೇ ವರ್ಚೋದೌ 
ವರ್ಚಸೇ ಪವೇಥಾಮ್‌-ಬಲದಾತರಾದ ನೀವು ನನ್ನ ಎರಡು ಚಕ್ಕು ಗಳಿಗೂ ಮತ್ತು 
ಬಲಕ್ಕೂ ನನ್ನನ್ನು ಶುದ್ಧಿ ಗೊಳಿಸಿರಿ; [ಎಲೈ ! ಆಶಿ ನಪಾತ್ರವೇಶ್ರೋತ್ರಾಯ ಮೇ 
2 ಜು ಟೇ ಪವಸ ಸಬಲಪ್ರದನಾದ” ನೀನು ನನ್ನ ಒಳ್ಳೆಯ ಕಿವಿಗೂ, 
ಬಲಕ್ಕೂ ನನ್ನನ್ನು ಪರಿಶುದ್ಧಿಗೊಳಿಸು; *[ಭೋ! ಆಗ್ರಯಣವೇ]ಆತ್ಮನೇ ಮೇ 
ವಪ rE: “ಪವಸ ಬಲವನ್ನು ನೀಡುವ ನೀನು ಆತ್ಮನಿಗಾಗಿ 
[ದೇಹಕ್ಕಾಗಿ] ಮತ್ತು ಬಲಕ್ಕಾಗಿ ನನ್ನನ್ನು ಪ್ರಯತನನ್ನಾಗಿ ಮಾಡು. *[ಓ! ಉಕ್ಷ ಕ್ಯ 
ಪಾತ್ರವೇ[[ಅಂಗೇಭ್ಯಃ ಮೇ | ವರ್ಚಸೇ ಪವಸ್ವ-ಬಲಪ್ರದನಾದ ನೀನು 
ನನ್ನ ಕರಚರಣಾದಿ ಅಂಗಗಳಿಗಾಗಿ ಮತ್ತು ಬಲಕ್ಕಾಗಿ ನನ್ನನ್ನು ಶುದ್ಧಿ: ಪಡಿಸು. 3[ಓ! 
ಧ್ರುವಪಾತ್ರವೇ!]ಆಯುಷೇ ಮೇ ವರ್ಚೊೋದಾಃ poy ಪವಸ್ವ =ಬಲಪ್ರದನಾದ 


ಆ 


ನೀನು ಆಯುಸ್ಸಿ ಗಾಗಿ ಮತ್ತು ಬಲಕ್ಕಾಗಿ ನನ್ನನ್ನು ಶುದ ಶ್ರನನ್ನಾಗಿ ಹ 


ತೈತ್ತಿರೀಯ ಸಂಹಿತಾ/೩-೨-೩/೧೮೫ 


| || Il I | || 
ವೀರ್ಯಾಯ। ವಿಷ್ಣೊ € | ಇಂದ್ರಸ್ಯ | ವಿಶ್ವೇಷಾಮ್‌ | ದೇವಾನಾಮ್‌ | ಜಠರಮ್‌ | 


ಅಸಿ | ವರ್ಚೊೋದಾ ಇತಿ ವರ್ಚಃ-ದಾಃ । ಮೇ। ವರ್ಚಸೇ ಪವಸ್ವ 


ಮಂತ್ರ ವಿನಿಯೋಗ 


ಹ 
“nH I 
ವಿಷ್ಲೋರ್ಜಠರಮಸಿ...ಪವಸ್ತ ॥ ದ್ರೋಣಕಲಶಪಾತ್ರದ ಸೋಮವನ್ನು ಅವೇಕ್ಷಿಸಲು 
ಇಂದ್ರಸ್ಯ...ಪವಸ್ತ ॥ ಆಧವನೀಯಪಾತ್ರದ ಸೋಮವನ್ನು ಅವೇಕ್ಷಿಸಲು 


Cd 


ವಿಶ್ವೇಷಾಮ್‌ ದೇವಾನಾಮ್‌...ಪವಸ್ಥ ॥ ಪೂತಭೃತ್ಪಾತ್ರದ ಸೋಮವನ್ನು ಅವೇಕ್ಷಿಸಲು 


ವೀರ್ಯಾಯ...ಪವಸ್ವ ॥ .. ಅತಿಗ್ರಾಹೃಷೋಡಶಿಪಾತ್ರದ ಸೋಮವನ್ನು ಅವೇಕ್ಷಿಸಲು. 


*[ಎಲೈ! ಷೋಡಶಿಗ್ರಹವೇ!]ವೀರ್ಯಾಯ ಮೇ ವರ್ಚೊದಾಃ ವರ್ಚಸೇ ಪವಸ್ವ 
ಇಬಲಪ್ರದನಾದ ನೀನು ಸಾಮರ್ಥ್ಯಕ್ಕಾಗಿ ಮತ್ತು ಬಲಕ್ಕಾಗಿ ನನ್ನನ್ನು ಪವಿತ್ರಗೊಳಿಸು. 
ಎಲೈ! ದ್ರೋಣಕಲಶವೇ!1ವಿಷ್ಣೋಃ ಜಠರಮ್‌ ಅಸಿವ[ನೀನು] "ದಿಷ್ಣುವಿನ 
ಜಠರದಂತಿರುವೆ. ವರ್ಚೊೋದಾಃ ಮೇ ವರ್ಚಸೇ ಪವಸ್ವ-ನೀನು ಬಲಪ್ರದನು. 
ನೀನು ಬಲಕ್ಕಾಗಿ ನನ್ನನ್ನು ಪರಿಶುದ್ಧಿ ಗೊಳಿಸು. *[ಓ! ಆಧವನೀಯ:`*] ಇಂದ್ರಸ್ಯ 
ಜಠರಮ್‌ ಅಸಿಇನೀನು ಇಂದ್ರನ ಉದರವಾಗಿರುವೆ. ಮೇ ವರ್ಚೊೋದಾಃ ವರ್ಚಸೇ 
ಪವಸ್ವ-ನೀನು ಬಲಪ್ರದನು. ನನ್ನನ್ನು ಬಲಕ್ಕಾಗಿ ಶುದ್ಧಿ ಪಡಿಸು. *[ಓ! ಪೂತಭೃತ್‌ 
ಪಾತ್ರೆಯೇ!1ವಿಶ್ವೇಷಾಮ್‌ ದೇವಾನಾಮ್‌ ಜಠರಮ್‌ ಅಸಿ-[ನೀನು ವಿಶ್ವೇದೇವರ 
ಉದರರೂಪನಾಗಿದ್ದಿ ಯೆ; ಮೇ ವರ್ಚೊೋದಾಃ ವರ್ಚಸೇ ಪವಸ್ವವನೀನು 
ಬಲವನ್ನೀಯವವನು. ಬಲಕ್ಕಾಗಿ ನನ್ನನ್ನು ಶುದ್ಧಿ ಗೊಳಿಸು. 


ಈ ಮಂತ್ರಗಳು ಪ್ರತ್ಯೇಕ ಪಾತ್ರೆಗಳಲ್ಲಿರುವ ಸೋಮಾವೇಕ್ಷಣಮಂತ್ರಗಳು. 
ಅವುಗಳಲ್ಲಿರುವ ಸೋಮರಸವನ್ನು ಅವೇಕ್ಷಿಸುವುದರಿಂದ ಆಯಾ ವಿಶೇಷಫಲಗಳು 
ಲಭಿಸುತ್ತವೆ. ಇಲ್ಲಿ ಸೂತ್ರದಲ್ಲಿ ಮಂತ್ರವಿಶೇಷಗಳೂ ಇವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೮೬ 


Il 
ಕೋಸಿ ಕೋ ನಾಮ ಕಸ್ಮ್ರೈ ತ್ವಾ ಕಾಯ ತ್ವಾ ಯಂ ತ್ವಾ 


ಸೋಮೇನಾತೀತೃಪಂ ಯಂ ತ್ತಾ ಸೋಮೇನಾ 


ಮೀಮದಗ್‌ಂ ಸುಪ್ರಜಾಃ ಪ್ರಜಯಾ ಭೂಯಾಸಗ್‌ಂ 


| Il ಟ 
ಕಃ | ಅಸಿ 1 ಕಃ । ನಾಮ! ಕಸ್ಮೈ । ತ್ವಾ। ಕಾಯ | ತ್ವಾ । ಯಮ್‌ | ತ್ವಾ | 


| I 
ಸೋಮೇನ । ಅತೀತೃಪಮ್‌ । ಯಮ್‌ | ತ್ವಾ । ಸೋಮೇನ । ಅಮೀಮದಮ್‌ | 


I | 11 ' 
ಸುಪ್ರಜಾ ಇತಿ ಸು-ಪ್ರಜಾಃ \ ಪ್ರಜಯೇತಿ ಪ್ರ-ಜಯಾ | ಭೂಯಾಸಮ್‌ | 


ವಿನಿಯೋಗ 


ಆಹವನೀಯವನ್ನು ಅವೇಕ್ಷಿಸಲು- ಸಾಯಣರು. 


| i | 
ಸ ಟ್‌ ॥ ಸಮಸ್ತಿಸೋಮೋಪಸ್ನಾ ನಕ್ಕಾಗಿ -ಭ.ಭಾ.ಭಾ 
ವಿಶ್ವೇಭ್ಯೋ...ಇದಮುನ್ಮೃಜೇ W ಸಮಸ್ತ ಸೋಮಾವೇಕ್ಷ! ಣೆಯನ್ನು ಮಾಡಲು 
ಸಾಯಣ/ಭ.ಭಾ.ಭಾ 


*[ಆಹವನೀಯವೇ!ಸೋಮರಾಜನೇ!] ಕಃ ಅಸಿಇನೀನು ಪ್ರಜಾಪತಿರೂಪನಾಗಿ 
ರುವೆ; ಕಃ ನಾಮ-ಯಾಗಸಾಧಕನಾಗಿ ಸುಖವನ್ನು ಕೊಡುವವನಾದುದರಿಂದ “ಕ' 
ಎಂಬ ಹೆಸರುಳ್ಳವನಾಗಿರುವೆ; ಕಸ್ಮೈ ತ್ವಾ-ಅನಿರ್ವಾಚ್ಯನಾದ ಪ್ರಜಾಪತಿಗಾಗಿ 
ನಿನ್ನನ್ನು [ನೋಡುತ್ತೇನೆ] ಕಾಯ ತ್ವಾ-ಸುಖಕ್ಕಾಗಿ ನಿನ್ನನ್ನು [ನೋಡುತ್ತೇನೆ] ಯಮ್‌ 
ತ್ವಾ-ಯಾವ ನಿನ್ನನ್ನು; ಸೋಮೇನ ಅತೀತೃಪಮ್‌-ಸೋಮನಿಂದ ತೃಪ್ತಿಪಡಿಸು 
ತ್ತೇನೆಯೋ; ಯಮ್‌ ತ್ವಾ-ಯಾವ ನಿನ್ನನ್ನು; ಸೋಮೇನ ಅಮೀಮದಮ್‌-ಸೋಮ 
ದ್ರವ್ಯದಿಂದ ಸಂತೋಷಪಡಿಸುತ್ತೇನೆಯೋ;[ಅಂತಹ ನಿನ್ನ ಅನುಗ್ರಹದಿಂದ] ಪ್ರಜಯಾ- 
ಭೃತ್ಯಾದಿಜನರಿಂದ; ಸುಪ್ರಜಾಃ ಭೂಯಾಸಮ್‌ ಒಳ್ಳೆಯ ಪ್ರಜೆಯುಳ್ಳವನಾಗುವೆನು. 


ತೈತ್ತಿರೀಯ ಸಂಹಿತಾ/೩-೨-೩/೧೮೭ 


I I 
ಸುವೀರೋ ವೀರೈಸ್ಸುವರ್ಚಾ ವರ್ಚಸಾ ಸುಪೋಷಃ 


| 
ಪೋಷೈರ್ವಿಶ್ವೇಭ್ಯೋ ಮೇ ರೂಪೇಭ್ಯೋ ವರ್ಚೊೋದಾ 


[ವರ್ಚೊದಾಃ(೮)]ವರ್ಚಸೇ ಪವಸ್ಥ ತಸ್ಯ ಮೇ ರಾಸ್ವ 


I 
ತಸ್ಯ ತೇ ಭಕ್ಷೀಯ ತಸ್ಯ ತ ಇದಮುನ್ಮೃಜೇ | 


| | || I 
ಸುವೀರ ಇತಿ ಸು-ವೀರಃ \ ವೀರೈಃ | ಸುವರ್ಚಾ ಇತಿ ಸು-ವರ್ಚಾಃ | ವರ್ಚಸಾ ! 


ಸುಪೋಷ ಇತಿ ಸು-ಪೋಷಃ | ಪೋಷೈಃ ವಿಶ್ವೇಭ್ಯಃ | ಮೇ! ರೂಪೇಭ್ಯಃ 


ವಚೋದಾ ಇತಿ ವರ್ಚಃ-ದಾಃ | ವರ್ಜಸೇ। ಪವಸ್ಥ | ತಸ್ಯ । ಮೇ! ರಾಸ್ತ್ರ | ತಸ್ಯ | 


| 
ತೇ! ಭಕ್ಷೀಯ । ತಸ್ಯ | ತೇ। ಇದಮ್‌ | ಉದಿತಿ । ಮೃಜೇ॥ 


ವೀರ್ಗೈ$-ಕಾರ್ಯಸಮರ್ಥರಾದ ಪುತ್ರರಿಂದ; ಸುವೀರಃ ಭೂಯಾಸಮ್‌-ಒಳ್ಳೆಯ 
ಪುತ್ರರುಳ್ಳವನಾಗುವೆನು. ವರ್ಚಸಾ:ಬಲದಿಂದ; ಸುವರ್ಚಾಃ=ಒಳ್ಳೆಯ ಬಲವುಳ್ಳ 
ವನಾಗಿ; ಭೂಯಾಸಮ್‌-ಆಗುವೆನು; ಪೋಷೈಃ-ಧನಪುಷ್ಟ್ಯಾದಿಗಳಿಂದ; 
ಸುಪೋಷಃ=ಒಳ್ಳೆಯ ಪುಷ್ಟಿಯುಳ್ಳವನಾಗಿ; ಭೂಯಾಸಮ್‌-ಆಗುವೆನು; [ಎಲೈ! 
ಸರ್ವಪಾತ್ರಸ್ಥಿತನಾದ ಸೋಮರಾಜನೇ! ನೀನು]ಮೇ-ನನಗೆ [ಬೇಕಾದ] ವಿಶ್ವೇಭ್ಯಃ 
ರೂಪೇಭ್ಯಃ-ಪ್ರಾಣಾಪಾನಾದಿ ಸರ್ವಸಿದ್ದಿಗಳಿಗಾಗಿ; ವಚೋದಾಃ-ಬಲವನ್ನು 
ಕೊಡುವವನಾಗಿ; ವರ್ಚಸೇ ಪವಸ್ವ-ಬಲಕ್ಕಾಗಿ ನನ್ನನ್ನು ಶುದ್ಧಪಡಿಸು; ತಸ್ಯ ಮೇ 
ರಾಸ್ಟ-ಅಂತಹ ನನಗೆ [ಧನವನ್ನು]ಕೊಡು; ತಸ್ಯ ತೇ ಭಕ್ಷೀಯ-ಅಂತಹ ನಿನ್ನನ್ನು 
ಭಕ್ಷಣಕಾಲದಲ್ಲಿ ಭಕ್ಷಿಸುವೆನು; ತಸ್ಯ ತೇ:ಆ ನಿನ್ನ [ಅನುಗ್ರಹದಿಂದ] ಇದಮ್‌ 
ಉನ್ಮೃಜೇ-ಈ ನನ್ನ ಕಾಮನೆಗಳನ್ನು ಉಜ್ವಲಗೊಳಿಸುತ್ತೇನೆ. 


ಎಲೈ! ಆಹವನೀಯವೇ! ಸೋಮರಾಜನೇ! ನಿನ್ನನ್ನು ಸುಖಕ್ಕಾಗಿ ನೋಡುವೆನು. 
ನಿನ್ನಿಂದ ನಾಮ ಒಳ್ಳೆಯ ಪ್ರಜೆ, ಬಲ ಮತ್ತು ಪುಷ್ಟಿಗಳನ್ನು ಪಡೆಯುವೆನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೮೮ 


I | 
ಪ್ರಜಾಪತಿಸ್ತವ ಮೇವ ತರ್ಪಯತಿ ಸ 


I 
ಏನಂ ತೃಷ್ತೆ ಪ್ರೋ ಭೂತ್ಕಾ ಇಭಿಪವತೇ 


ಬುಭೂಷನ್‌ | ಅವೇತಿ । ಈಕ್ಷೇತ | ಏಷಃ | ವೈ । ಪಾತ್ರಿಯಃ । ಪ್ರಜಾಪತಿರಿತಿ 


ಪ್ರಜಾ-ಪತಿಃ | ಯಜ್ಞಃ \ ಪ್ರಜಾಪತಿರಿತಿ ಪ್ರಜಾ-ಪತಿಃ | ತಮ್‌ | ಏವ 


ತರ್ಪಯತಿ । ಸಃ । ಏನಮ್‌ । ತೃಪ್ತಃ | ಭೂತ್ಕಾ | ಅಭೀತಿ । ಪವತೇ | 


ಕಾಮ್ಯಸೋಮಾವೇಕ್ಷ ವಿಧಿ; ಅರ್ಥವಾದ 
ಬ್ರಾಹ್ಮಣಭಾಗ ವಿವರಣೆ 

ಬುಭೂಷನ್‌ ಅವೇಕ್ಷೇತ ಚೆನ್ನಾಗಿ ಬಾಳಬೇಕೆಂದು/ಐಶ್ವರ್ಯವಂತನಾಗ 

ಬೇಕೆಂದು ಬಯಸುವವನು ಆ ಕಾಮನೆಯಿಂದ 


ಸೋಮಾವೇಕ್ಷಣೆಯನ್ನು ಮಾಡಬೇಕು. 
ಏಷಃ ವೈ ಪಾತ್ರಿಯಃ ಪಾತ್ರದಲ್ಲಿರುವ ಸೋಮನು 
ಪ್ರಜಾಪತಿಃ ಪ್ರಜಾಪತಿರೂಪನಷ್ಟೆ. 
ಯಜ್ಞಃ ಪ್ರಜಾಪತಿಃ ಯಜ್ಞವೂ ಪ್ರಜಾಪತಿರೂಪವೇ. [ಈ ಅವೇಕ್ಷಣ 
ತಮ್‌ ಏವ ತರ್ಪಯತಿ ದಿಂದ] ಪ್ರಜಾಪತಿಯನ್ನೇ ಯಜಮಾನನು ತೃಪ್ತಿ 
ಗೊಳಿಸುತ್ತಾನೆ. | 
ಸಃ ತೃಪ್ತಃ ಏನಮ್‌ ತೃಪ್ತನಾದ ಆ ಪ್ರಜಾಪತಿಯು ಐಶ್ವರ್ಯಕ್ಕಾಗಿ ಈ 
*ಭೂತ್ಯಾ ಅಭಿಪವತೇ ಯಜಮಾನನನ್ನು ಸರ್ವತ್ರ ಶುದ್ದಿಗೊಳಿಸುತ್ತಾನೆ. 


ಈ ಬ್ರಾಹ್ಮಣಭಾಗದಲ್ಲಿ "ಭೂತ್ಕಾ' “ಬ್ರಹ್ಮವರ್ಚಸೇನ' "ಆಯುಷಾ' ಎಂಬ ತೃತೀಯಾವಿಭಕ್ತಿಯಿಂದ 
ಕೂಡಿದ ಪದಗಳಿಗೆ ಭೂತೆ: ಸೆ 'ಎಐಶ್ವ ರ್ಯಕ್ಕಾಗಿ; “ಬ್ರಹ್ಮವರ್ಚಸಾಯಗ ಬ್ರಹ ಮವರ್ಚಸಕ್ಕಾಗಿ; 
"ಆಯುಷೇ' =ದೀರ್ಫಾಯುಷ್ಯಕ್ಕಾಗಿ ಎಂಬ ಚತುರ್ಥಿವಿಭಕ್ತಿಯ ಅರ್ಥವನ್ನು ಭಾಷ್ಕಕಾರರು ವಿವರಿಸಿದ್ದಾರೆ. 
"ಧಾತೂನಾಮನೇಕಾರ್ಥತ್ವಮ್‌'ಎಂಬ ವಚನದಂತೆ "ಅಭಿಪವತೇ' ಎಂಬ ಕ್ರಿಯಾಪದಕ್ಕೆ “ತುಂಬುತ್ತಾ ನೆ” 


ತೈತ್ತಿರೀಯ ಸಂಹಿತಾ/೩-೨-೩/೧೮೯ 
|| I | 
ಬ್ರಹ್ಮವರ್ಚಸಕಾಮೋಃವೇಕ್ಸೆ ೇತೈಷ ವೈ ಪಾತ್ರಿಯಃ 
I I | 
ಪ್ರಜಾಪತಿರ್ಯಜ್ಞಃ ಪ್ರಜಾಪತಿಸ್ತ ಮೇವ ತರ್ಪಯತಿ ಸ 


I I I 
ಏನಂ ತೃಪ್ತೋ ಬ್ರಹ್ಮವರ್ಚಸೇನಾಭಿಪವತ 


ಬ್ರಹ್ಮವರ್ಚಸಕಾಮ ಇತಿ ಬ್ರಹ್ಮವರ್ಚಸ-ಕಾಮಃ | ಅವೇತಿ । ಈಕ್ವೇತ | ಏಷಃ! 


I | I | | 
ವೈ । ಪಾತ್ರಿಯಃ | ಪ್ರಜಾಪತಿರಿತಿ ಪ್ರಜಾ-ಪತಿಃ | ಯಜ್ಞಃ | ಪ್ರಜಾಪತಿರಿತಿ - 
ಪ್ರಜಾ-ಪತಿಃ | ತಮ್‌ | ಏವ | ತರ್ಪಯತಿ | ಸಃ । ಏನಮ್‌ | ತೃಪ್ತಃ | 


| 
ಬ್ರಹ್ಮವರ್ಚಸೇನೇತಿ ಬ್ರಹ್ಮ-ವರ್ಚಸೇನ | ಅಭೀತಿ । ಪವತೇ। 


ಬ್ರಹ್ಮವರ್ಚಸವನ್ನು ಬಯಸುವವನಿಗೆ ಅವೇಕ್ಷಣವಿಧಿ 


ಬ್ರಹ್ಮವರ್ಚಸಕಾಮಃ  ಬ್ರಹ್ಮವರ್ಚಸವನ್ನು ಬಯಸುವವನು ಆ ಕಾಮನೆ 


ಅವೇಕ್ಷೇತ ಯಿಂದ ಸೋಮಾವೇಕ್ಷಣೆಯನ್ನು ಮಾಡಬೇಕು. 

ಏಷಃ ವೈ ಪಾತ್ರಿಯಃ ಈ ಪಾತ್ರದಲ್ಲಿರುವ ಸೋಮನು ಪ್ರಜಾಪತಿ 

ಪ್ರ ಜಾಪತಿಃ ಸ್ವರೂಪನಾಗಿದ್ದಾ ನೆ. 

ಯಜ್ಞಃ ಪ್ರಜಾಪತಿಃ ಯಜ್ಞವೂ ಪ್ರಜಾಪತಿಸ್ವರೂಪವೇ. 

ತಮ್‌ ಏವ ತರ್ಪಯತಿ [ಈ ಅವೇಕ್ಷಣದಿಂದ] ಯಜಮಾನನು ಪ್ರಜಾ 
ಪತಿಯನ್ನೇ ತೃಪ್ತಿಪಡಿಸುತ್ತಾನೆ. 


ಸಃ ತೃಪ್ತಃ ಏನಮ್‌ ತೃಪ್ತಿಗೊಂಡ ಪ್ರಜಾಪತಿಯು ಈ ಯಜಮಾನನನ್ನು 


' ಬ್ರಹ್ಮವರ್ಚಸೇನ ಬ್ರಹ್ಮವರ್ಚಸಕ್ಕಾಗಿ ಪರಿಶುದ್ಧಿಗೊಳಿಸುತ್ತಾನೆ. 


ಅಭಿಪವತೇ 


ಎಂಬ ಅರ್ಥವನ್ನಿಟ್ಟುಕೊಂಡರೆ ತೃತೀಯಾವಿಭಕ್ತಿಯ ಅರ್ಥವೂ ಹೊಂದಿ ಕೊಳ್ಳುವಂತೆ ವಿವರಿಸಬಹುದು. ಆಗ 
ಐಶ್ವರ್ಯದಿಂದಲೂ, ಬ್ರಹ್ಮವರ್ಚಸದಿಂದಲೂ, ಆಯುಸ್ಲಿನಿಂದಲೂ ತುಂಬುತ್ತಾನೆ ಎಂದಾಗುತ್ತದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೯೦ 
TX ERRATA ಸು 2 ಸುಸು ಭು ಭು ಭು ಸುಸು TATRA ಸ ೫೫೫೫೫? 


| Il 
ಆಮಯಾ![...ಯಾರ್ವೀ(೯)ಅವೇಕ್ಟೇ..]ವ್ಯವೇಕ್ಷೇ ತೈಷ ವೈ 
I I 
ಪಾತ್ರಿಯಃ ಪ್ರಜಾಪತಿರ್ಯಜ್ಲ; ಪ್ರಜಾಪತಿಸ್ತಮೇವ 
ಹ ಇಡಿ ಚ್‌ ಹ ಬ್‌ 


I I 
ತರ್ಪಯತಿ ಸ ಏನಂ ತೃಪ್ತ ಆಯುಷಾಂಭಿಪವತೇ- 


| 
ಆಮಯಾವೀ (೯)] ಅವೇತಿ । ಈಕ್ಷೇತ 1 ಏಷಃ ವೈ । ಪಾತ್ರಿಯ | 


| I Il [ 
| ಪ್ರಜಾಪತಿರಿತಿ ಪ್ರಜಾ-ಪತಿಃ \ ಯಜ್ಞಃ ಪ್ರಜಾಪತಿರಿತಿ ಪ್ರಜಾ-ಪತಿಃ | ತಮ್‌! 


ಏವ। ತರ್ಪಯತಿ । ಸಃ । ಏನಮ್‌ । ತೃಪ್ಪಃ । ಆಯುಷಾ ।ಅಭೀತಿ । ಪವತೇ! 


ದೀರ್ಫರೋಗಿಯಾದವನಿಗೆ ಆಯುಷ್ಕಾಮನಾದಾಗ 


ಅವೇಕ್ಷಣವಿಧಿ 

ಆಮಯಾವೀ ಅವೇಕ್ಬೇತ ದೀರ್ಫರೋಗಿಯಾಗಿ ಆಯುಷ್ಯಾಮನಾದ 
ವನು ಹೀಗೆ ಸೋಮಾವೇಕ್ಷಣೆಯನ್ನು ಮಾಡ 
ಬೇಕು. 

ಏಷಃ ವೈ ಪಾತ್ರ್ತಿಯುಃ ಈ ಪಾತ್ರಸಂಬಂಧಿಯಾದ ಸೋಮನು 

ಪ್ರಜಾಪತಿಃ ಪ್ರಜಾಪತಿಸ್ವರೂಪನಷ್ಟೆ. 

ಯಜ್ಞ; ಪ್ರಜಾಪತಿಃ ತಮ್‌ ಯಜ್ಞವೂ ಪ್ರಜಾಪತಿಸ್ವರೂಪವೇ. [ಈ ಅವೇ 

ಏವ ತರ್ಪಯತಿ ಕ್ಷಣದಿಂದ] ಆ ಪ್ರಜಾಪತಿಯನ್ನೇ ಯಜಮಾ 
ನನು ತೃಪ್ತಿಪಡಿಸುತ್ತಾನೆ. 

ಸಃ ತೃಪ್ತಃ ಏನಮ್‌ ಆಯುಷಾ ತೃಪ್ತನಾದ ಆ ಪ್ರಜಾಪತಿಯು ದೀರ್ಫಾಯು 

ಅಭಿಪವತೇ ಸ್ಸಿಗಾಗಿ ಯಜಮಾನನನ್ನು ಶುದ್ದಿಗೊಳಿಸು 
ತಾನೆ. 


TEETER EERE ENE TEETER 


ನನ್ನ ಸರ್ವಸಿದ್ದಿಗಾಗಿ ನಿನ್ನ ಅವೇಕ್ಷ! ಣೆಯನ್ನು ಮಾಡುವೆನು. ನಿನ್ನ ಅನುಗ್ರಹದಿಂದ 
ನನ್ನ ಕಾಮನೆಗಳನ್ನು ಉಜ್ವಲಗೊಳಿಸಿಕೊಳ್ಳುವೆನು. 


ರಾ 


ಭಿ 
ಚಾಚಾ 


ಇರಿದ ರಡ ಜಡ ರಜ ಆಜ ಜರದ ಜಜ ಜರ ಜರದ ರರ ಓಜ ಓಡ ಭಟ್ಟ ಜಡ ಜಜ ಜಿಟಿ ಜರ ಟಜ ಜಟ ಭರ ಟಟ ಆಜ ಜಟ 


4 
4 


ದಾಸಾ ಸು ಸೂಸು ಸುಸು ಸ ೮ ೫2 ಸೇ 77 ೫೫ 77 7೫ ಸ? ಸ ಸ? 77 ಸ 77 ಸ 7? 7೫? ಸ? 


( 


ತೈತ್ತಿರೀಯ ಸಂಹಿತಾ/೩-೨-೩/೧೯೧ 


I 
-sಭಿಚರನ್ನವೇಕ್ಲೇತೈಷ ವೈ ಪಾತ್ರಿಯಃ ಪ್ರಜಾಪತಿ 


I I I 
ರ್ಯಜ್ಞಃ ಪ್ರಜಾಪತಿಸ್ತಮೇವ ತರ್ಪಯತಿ ಸ ಏನಂ 


I || I 
ಎಪ್ತಃ ಪ್ರಾಣಾಪಾನಾಭ್ಯಾಂ ವಾಚೋ ದಕ್ಷಕ್ರತುಭ್ಯಾಂ 


| | 
ಅಭಿಚರನ್ನಿತ್ಯಭಿ-ಚರನ್ನ್‌ । ಅವೇತಿ । ಈಕ್ಷೇತ ॥ ಏಷಃ | ವೈ | ಪಾತ್ರಿಯಃ ! 


| | | ಚ 
ಪ್ರಜಾಪತಿರಿತಿ ಪ್ರಜಾ-ಪತಿಃ ಯಜ್ಞ; ಪ್ರಜಾಪತಿರಿತಿ ಪ್ರಜಾ-ಪತಿಃ | ತಮ್‌ | ಏವ 


Il | 
ತರ್ಪಯತಿ | ಸಃ । ಏನಮ್‌ । ತೃಪ್ತಃ। ಪ್ರಾಣಾಪಾನಾಭ್ಯಾಮಿತಿ ಪ್ರಾಣ-ಅಪಾನಾಭ್ಯಾಮ್‌ | 


| 
ವಾಚಃ ದಕ್ಷಕ್ರತುಭ್ಯಾಮಿತಿ ದಕ್ಷಕ್ರತು-ಭ್ಯಾಮ್‌ I 


ಶತ್ರುಮಾರಣವನ್ನು ಬಯಸುವವನಿಗೆ ಅವೇಕ್ಷಣವಿಧಿ 


ಶತ್ತುಮಾರಣಕಾಮನಾದವನು ಆ ಕಾಮನೆಯಿಂದ 
ಸೋಮಾವೇಕ್ಬ! ಣೆಯನ್ನು ಮಾಡಬೇಕು. 
ಈ ಸೋಮಗ್ರಹಗಳಲ್ಲಿ ಇರುವ ಸೋಮನು 


ಅಭಿಚರನ್‌ ಅವೇಕ್ಟೇತ 


ಏಷಃ ವೈ ಪಾತಿಯಃ 
ಇಂ 


ಪ್ರಜಾಪತಿಃ ಪ್ರಜಾಪತಿಸ್ವರೂಪನಷ್ಟೆ. 

ಯಜ್ಞಃ ಪ್ರಜಾಪತಿಃ ಯಜ್ಞವೂ ಪ್ರಜಾಪತಿಸ್ವರೂಪವೇ ಆಗಿದೆ. 

ತಮ್‌ ಏವ ತರ್ಪಯತಿ ಈ ಸೋಮಾವೇಕ್ಷಣದಿಂದ ಆ ಪ್ರಜಾಪತಿಯನ್ನೇ 
ತೃಪ್ತಿಪಡಿಸುತ್ತಾನೆ. 


ಸಃ[ಪ್ರಜಾಪತಿಃ]ತೃಪ್ತಃ ಆ ಪ್ರಜಾಪತಿದೇವನು ತೃಪ್ತನಾಗಿ ಈ ಯಜಮಾನನ 


ಏನಮ್‌ ವೈರಿಯನ್ನು 
ಪ್ರಾಣಾಪಾನಾಭ್ಯಾಮ್‌ ಉಚ್ಛ್ವಾಸ, ನಿಃಶ್ವಾಸರೂಪವಾದ ವಾಯುಗಳಿಂದಲೂ, 
ವಾಚಃ ದಕ್ಷಕ್ರ ತುಭ್ಯಾಮ್‌ ಮಾತಿನಿಂದಲೂ, ಯೋಗಕ್ಷೇಮಗಳಿಂದಲೂ, 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೧೯೨ 


I || Il 
ಚಕ್ಸುರ್ಭ್ಯಾಗ್‌ಂ ಶ್ರೋತ್ರಾಭ್ಯಾಮಾತ್ಮನೋಇಂಗೇಭ್ಯ 


| 
ಆಯುಷೋಂ*ತರೇತಿ ತಾಜಕ್ಟ್ರ ಧನ್ವತಿ ॥೧೦-3॥ 
... [ವಾಚೇ ರೂಪೇಭ್ಯೋ ವರ್ಚೊೋದಾ ಆಮಯಾವೀ 


| 
ಪಂಚಚತ್ವಾರಿಗ್‌ಂಶಚ್ಛ |] 
ಚ 


l | 
ಚಕ್ಸುರ್ಭ್ಯಾಮಿತಿ ಚಕ್ಷುಃ-ಭ್ಯಾಮ್‌ । ಶ್ರೋತ್ರಾಭ್ಯಾಮ್‌ । ಆತ್ಮನಃ । ಅಂಗೇಭ್ಯಃ | 


I 
ಆಯುಷಃ | ಅಂತಃ । ಏತಿ | ತಾಜಕ್‌ । ಪ್ರೇತಿ | ಧನ್ವತಿ ॥೧೦॥ 


pe XX 
pe 2 
2 XX 
gx ೫೫ 
ಸು XX 
XY ೫೫ 
ಸು ೫೫ 
XY ೫೫ 
ಸ ೫೫ 
ಸ ೫೫ 
xy ೫೫ 
ವಾರಾ 
| ಚಕ್ಬುರ್ಭ್ಯಾಮ್‌ ಶ್ರೋತ್ರಾಭ್ಯಾಮ್‌ ಕಣ್ಣುಗಳಿಂದಲೂ, ಕಿವಿಗಳಿಂದಲೂ, ಜೀವನಿಂ | 
| ಆತ್ಮನಃ ಅಂಗೇಭ್ಯಃ ಆಯುಷಃ ದಲೂ/ದೇಹದಿಂದಲೂ, ಕೈ ಕಾಲು ಮುಂತಾದ [೫ 
ಅಂತಃ ಏತಿ ಅವಯವಗಳಿಂದಲೂ, ಆಯುಸ್ಸಿನಿಂದಲೂ, 4 
1೫ ಬೇರ್ಪಡಿಸುತ್ತಾನೆ. ಸ 
ತಾಜಕ್‌ ಪ್ರಧನ್ವತಿ [ಆ ಶತ್ರುವು] ಒಡನೆಯೇ ನಾಶಹೊಂದುತ್ತಾನೆ. ಬ 
2 XX 
XX ೫೫ 
೫೫ ೫೫ 
YY ೫22 
೫ ೫೫ 
YY ೫೫ 
YY ೫೫ 
7 XX 
೫% XX 
೫ ೫೫ 
ZX XX 
೫ ೫೫ 

ಸ 

XX 

XX 

XY 


ಚೆನ್ನಾಗಿ ಬಾಳಬೇಕೆಂದು ಬಯಸುವವನು, ಬ್ರಹ್ಮವರ್ಚಸವನ್ನು ಅಪೇಕ್ಷಿಸುವವನು, 
ದೀರ್ಫರೋಗಿಯಾಗಿ ಆಯುಸ್ಸನ್ನು ಅಪೇಕ್ಷಿಸುವವನು, ಶತ್ರುಮಾರಣಕಾಮನಾ 
ದವನು ಸೋಮಾವೇಕ್ಷಣವನ್ನು ಮಾಡಬೇಕು. ಅದರ ಫಲವನ್ನು ಪಡೆಯುವನು. 
ಇಲ್ಲಿ ಹೇಳಿರುವ ವಿಧಿಗಳು ಕಾಮ್ಯವಿಧಿಗಳು. ಇಲ್ಲಿರುವ ದಕ್ಷ-ಕ್ರತು ಶಬ್ದಗಳಿಗೆ 
"ಪ್ರಾಣೋ ವೈ ದಕ್ಷಃ ಅಪಾನಃ ಕ್ರತುಃ' ಎಂದು ಬೇರೆಡೆಯಲ್ಲಿ ಹೇಳಿರುವಂತೆ ಪ್ರಾಣ 
ಮತ್ತು ಅಪಾನ ಎಂಬ ಅರ್ಥವನ್ನು ವಿವರಿಸಬೇಕಾಗಿತ್ತು - ಆದರೆ ಇಲ್ಲಿ ಪ್ರಾಣ- 
ಅಪಾನಗಳನ್ನು ಬೇರೆಯಾಗಿ ಹೇಳಿರುವುದರಿಂದ ಪುನರುಕ್ತಿಯಾಗದಂತೆ ಯೋಗ- 
ಕ್ಷೇಮ ಎಂಬ ಅರ್ಥವನ್ನು ವಿವರಿಸಿರುತ್ತಾರೆ. ಅಭಿಚಾರಪ್ರಸಂಗದಲ್ಲಿ ಪ್ರಜಾಪತಿಯು 


ಸ 
ವ್ಯಾನ, ವೀರ್ಯಗಳಿಂದಲೂ ಬೇರ್ಪಡಿಸುವನು ಎಂಬ ಅರ್ಥವನ್ನೂ 
ಂ ವಿವರಿಸಬಹುದು. 


ತೈತ್ತಿರೀಯ ಸಂಹಿತಾ/೩-೨-೩/೧೯೩ 


ವಿನಿಯೋಗಸಂಗ್ರ ಹ 


ಆದೌ ಸಮಷ್ಟಿರೂಪೇಣ 1ಪರಿಭೂಃ ಸೋಮಮೀಕ್ಷತೇ | 
2ಪ್ರಾಣೇತ್ಯುಪಾಂಶುಮನ್ಯೇಷು ಮೇ ವರ್ಚೆೇತ್ಯನುಷಜ್ಯತೇ। 
3ಅಪಾಂತರ್ಯಾಮಿಕಂ 4ವ್ಯಾನ(ಶಿಲಾಂ) ಉಪಾಂ 5ವಾಚೈಂದ್ರವಾಯವೇ । 
6ದಕ್ಷೇತಿ ಮೈತ್ರಾವರುಣಂ?ಚಕ್ಷುಃ ಶುಕ್ರಂ ಚ ಮಂಥಿನಮ್‌ ॥ 
8ಶ್ರೋತ್ರೇತ್ಕಾಶ್ವಿನ ೨ಮಾತ್ಮಾssಗ್ರಯಣ 1ಮಂಗೇಭ್ಯ ಉಕ್ಕ ಕಮ್‌ | 

11ಆ ಧ್ರುವಂ 12ವೀ ಷೋಡಶಿನಂ 33ವಿಷ್ಣೋಸ್ತು ದ್ರೋಣಕುಂಭಕಮ್‌ । 
34ಇಂದ್ರೇತ್ಯಾಧವನೀಯಾಖ್ಯಂ ಜಠ ಶೇಷೋ$ನಯೋರ್ದ್ವಯೋಃ 
15ವಿಶ್ವೇ ಪೂತಭೃತಂ 16ಕೋಂಸಿ ವೀಕ್ಷೇತಾ ಹವನೀಯಕಮ್‌ | 

17ವಿಶ್ವೇ ಪಶ್ಯೇತ್‌ ಸರ್ವಸೋಮಾನ್ಮಂತ್ರಾಃ ಸಪ್ತದಶೇರಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-17 


DERN 


ನಃ। 


ಮೂರನೆಯ ಅನುವಾಕದಲ್ಲಿ ಸೋಮಾವೇಕ ಕಣಮಂತ್ರಗಳು ಉಕ್ತವಾಗಿವೆ. ಈ 
ನಾಲ್ಕನೆಯ ಅನುವಾಕದಲ್ಲಿ ಸ ವೇ ಮೊದಲಾದವುಗಳ ಉಪಸಾ ್ಲಿನಮಂತ್ರ ಗಳು 


ಹೇಳಲ್ಲ ಟ್ಟಿ ವೆ. 
ಮಂತ್ರ ವಿನಿಯೋಗ 


ಕ 
ಸ್ಪ ಕೆ ಸ್ವಸ್ತಿಃ _.ಉಪಹ್ವಯಧ್ವಮ್‌ W ವೇದಿಕರಣಸಾಧನಗಳನ್ನು ಉತ್ಕರದಲ್ಲಿ 
ಹಾಕಿ ಉಪಸ್ಥಾ; ನವನ್ನು ಮಾಡಲು 


*ಸ್ತ್ಯಃ ಸ್ವಸ್ತಿ $=ಅಗೆಯುವ apr ror ನೈವ ಅವಿನಾಶಕಾರಿಯಾಗಿ ಇರಲಿ. 
ವಿಘನಃ =ನೆಲವನ್ನು ಕುಟ್ಟಿ ಸರಿಪಡಿಸುವ ಸಾಧನವು; ಸ್ವಸ್ತಿಃಐಅವಿನಾಶವನ್ನುಂಟು 
ಮಾಡಲಿ; ಪರ್‌ಶುಃ ಹುಲ್ಲನ್ನು ಕೆತ್ತುವ ಸಾಧನವು; ಸ್ವಸ್ತಿ :=ಸ್ಪಸ್ತಿಕರವಾಗಿರಲಿ; 
ವೇದಿಃ-ಈ ಸಾಧನಗಳಿಂದ ಸಿದ್ದವಾದ ವೇದಿಯು; ಪರಶುಃ ವೃ ಕ್ಲಾದಿಗಳನ್ನು 
ಕತ್ತರಿಸುವ ಕೊಡಲಿಯು; ನಃ-ನಮಸಗೆ; ಸ್ವಸ್ತಿಕ್‌ = ಮಂಗಳಕರವಾಗಿರಲಿ. 


ಯಜ್ಞಸಾಧನಗಳಾದ ಸ್ತ್ಯ ಮುಂತಾದವುಗಳೆಲ್ಲವೂ ನನಗೆ ಮಂಗಲವನ್ನುಂಟು 
ಮಾಡಲಿ. ಎಲೈ! ಯಜ್ಞ; ಸಾಧನಗಳೇ! ಈ ಯಜ್ಞ; ವನ್ನು ಅನುಷ್ಠಿಸಲು ಅನುಮತಿಸಿರಿ. 


ತೈತ್ತಿರೀಯ ಸಂಹಿತಾ/೩-.೨-೪/೧೯೫ 


I | I 
ಉಪಹ್ವಯಧ್ವಮುಪ ಮಾ ದ್ಯಾವಾಪೃಥಿವೀ 
I 


[1 I 
ಹ್ವಯೇತಾಮುಪಾಸ್ತಾವಃ ಕಲಶಸ್ಸೋಮೋ ಅಗ್ನಿರುಪ 


Il | I 4 
ಯಜ್ಞಿಯಾಃ ಯಜ್ಞಕೃತ ಇತಿ ಯಜ್ಜ್ಯ ಕೃತಃ | ಸ್ವ! ತೇ | ಮಾ । ಅಸ್ಮಿನ್ನ್‌ | 


| | I 
ಯಜ್ಞೇ | ಉಪೇತಿ । ಹ್ವಯಧ್ವಮ್‌ | ಉಪೇತಿ । ಮಾ| ದ್ಯಾವಾಪೃಥಿವೀ ಇತಿ 


Wl | | I 
ದ್ಯಾವಾ-ಪೃಥಿವೀ | ಹ್ವಯೇತಾಮ್‌ ! ಉಪೇತಿ । ಆಸ್ತಾವ ಇತ್ಯಾ-ಸ್ತಾವಃ | 


ಕಲಶಃ | ಸೋಮಃ | ಅಗ್ನಿಃ | ಉಪೇತಿ | 


(ಎಲೈ! ಸ್ಫ್ಯಾದಿಗಳೇ! ನೀವು] ಯಜ್ಞಿಯಾಃ-ಯಜ್ಗಾರ್ಹರಾಗಿರುವಿರಿ; ಯಜ್ಞಕೃತಃ 
ಸ್ಮ-ಯಜ್ಞ; ಗಡದ; ತೇ-ಅಂತಹ ನೀವು; ಮಾಎನನ್ನನ್ನು; ಅಸ್ಮಿನ್‌ ಯಣ್ನ್ನ = 
ಈ ಯಜ್ಞದ ವಿಷಯದಲ್ಲಿ/ಅನುಷ್ಠಿಸಲು; ಉಪಹ್ವಯಧ್ವಮ್‌-ಅನುಮತಿಸಿರಿ. 


ಮಂತ್ರ ವಿನಿಯೋಗ 


ಉಪಮಾ ದ್ಯಾವಾ...ಹ್ವಯಂತಾಮ್‌ ॥ ದ್ಯಾವಾಪೃಥಿವೀ ಮುಂತಾದವುಗಳ ಉಪ 
| | ಸ್ಥಾನವನ್ನು ಮಾಡಲು. 


-ದ್ಯಾವಾಪೃಥಿವೀ-ದ್ಯುಲೋಕ-ಭೂಲೋಕಗಳು; ಮಾ ಉಪ ಹ್ವ ಯೇತಾಮ್‌- 
ನನಗೆ ಅನುಮತಿಯನ್ನು ಕೊಡಲಿ. ಆಸ್ತಾ ವಃ-ಬಹಿಷ್ಟವಮಾನಪ್ಪ ಪ್ರದೇಶವು; ಮಾ 
ಉಪ ಹ್ವಯತಾಮ್‌-ನನ್ನನ್ನು ಅನುಮತಿಸಲಿ; ಕಲಶಃ-ದ್ರೋಣಕಲಶವು; ಮಾ 
ಉಪ ಹ್ವಯತಾಮ್‌-ನನಗೆ ಅನುಮತಿಯನ್ನು ನೀಡಲಿ. ಸೋಮಃ-ಸೋಮ 
ರಾಜನು; ಮಾ ಉಪ ಹ್ವಯತಾಮ್‌-ನನಗೆ ಅನುಮತಿಯನ್ನು ನೀಡಲಿ; ಅಗ್ನಿಃ ಉಪ 


ಮಾ ಹ್ವಯತಾಮ್‌-ಅಗ್ನಿದೇವನು ನನ್ನನ್ನು ಅನುಮತಿಸಲಿ. 


ದೇವಾ ಉಪ ಯಜ್ಞ ಉಪ ಮಾ ಹೋತಾ 
| I 
ಉಪಹವೇ ಹ್ವಯಂತಾಂ ನಮೋಇಗ್ನಯೇ ಮಖಫ್ನೇ 


ಮಖಸ್ಯ ಮಾ ಯಶೋತರ್ಯಾ- 


I 
€ವಾಃ | ಉಪೇತಿ । ಯಜ್ಞಃ | ಉಪೇತಿ | ಮಾ। ಹೋತ್ರಾಃ | ಉಪಹವ ಇತ್ಯುಪ- 
| Il Il 
ವೇ । ಹ್ವಯಂತಾಮ್‌ | ನಮಃ । ಅಗ್ನಯೇ ಮಖಘ್ನ ಇತಿ ಮಖ-ಫ್ಲೇ \ 


| 
ಖಸ್ಕ। ಮಾ! ಯಶಃ । ಅರ್ಯಾತ್‌ | 


ಪಮಾ ಹ್ವಯಂತಾಮ್‌-ದೇವತೆಗಳು ನನಗೆ ಅನುಮತಿಯನು 


a 
ನೀಡಲಿ; ಯಜ್ಞಃ ಉಪ ಮಾ ಹ್ವಯತಾಮ್‌-ಯಜ್ಞವು ನನಗೆ ಅನುಮತಿಯನ್ನು 


ಕೊಡಲಿ; ಹೋತ್ತಾಃ ಮಾನನಗೆ ಪ್ರಸ್ತೋತ್ರಾದಿ "ಹೋತ್ರಕರು; ಉಪಹವೇ- 
ಯಜ್ಞದಲ್ಲಿ; ಉಪ ಹ ್ವ್ವಯಂತಾಮ್‌-ಅನುಮತಿಸಲಿ, 


ಮಂತ್ರ ವಿನಿಯೋಗ 
| 
ನಮೋಇಗ್ನಯೇ...ಅರ್ಯಾತ್‌ ॥ | ಆಹವನೀಯೋಪಸಾ ನವನ್ನು ಮಾಡಲು 


XX 
XX 
XX 
XX 
XX 
XX 
Xx 
೫ 
7೫ 
XX 
XX 
ಸು 
೫ 
ಸ 
XX 
7೫ 
ಸ 
7೫ 
IX 
೫೫ 
XX 
XX 
೫2 
ಸಸ 
XX 
7೫ 
೫೫ 
೫ 
6.1 
೫] *ಮಖಘ್ಲೇ(ನಮಸ್ಕರಿಸದವರ] ಯಜ್ಞವನ್ನು ನಾಶಪಡಿಸುವ; ಅಗ್ನಯೇ 
ನಂ ನಮಃ=ಅಗ್ನಿದೇವನಿಗೆ ನಮಸ್ಕರಿಸುತ್ತೇನೆ; [ನಿನ್ನ ಅನುಗ್ರಹದಿಂದ] ಮಾನ 
pe ನನ್ನನ್ನು; ಮಖಸ್ಕ ಯಶಃ ಇಯಜ್ಞದ ಕೀರ್ತಿಯು; ಅರ್ಯಾತ್‌-ಹೊಂದಲಿ. 
ಸೂ ನಾನು ಅನುಷ್ಠಿಸುವ ಯಜ ಕ್ಕಾಗಿ ಭೂಲೋಕ-ದ್ಯು ಲೋಕಗಳು, ದ್ರೋಣಕಲಶ 
1X] ಮುಂತಾದ ಯಜಾ _ಂಗಗಳು ನನಗೆ ಅನುಮತಿಯನ್ನು ನೀಡಲಿ. ಹೀಗೆ ಯಜ್ಞ 
| ಯಜ್ಞಾ ನ್ಲಾಂಗಗಳು ಇವುಗಳ ಉಪಸಾ ನವು ಹೇಳಲ್ಪಟ್ಟಿ ದೆ. 
ಫೇ ಈ 'ಆಹವನೀಯದ ಉಪಸಾ ನದಲ್ಲಿ ಸಡಲ: ಅಗ್ನಿಯೆಂದು ಸಾಮಾನ್ಯ ವಾಗಿ 
೫೫ ಅನುಮತಿಯನ್ನು ಪ್ರಾರ್ಥಿಸಲಾಗಿದೆ. "ಇಲ್ಲಿ ಅಗಿ ವಿಶೇಷವಾದ ಮತ್ತು ಮುಖ್ಯ 


ಲತ ನಾದ ಆಹವನೀಯಾಗ್ನಿಯ ನಮಸ್ಕಾ ರವನ್ನು ಈ ೫0 


ತೈತ್ತಿರೀಯ ಸಂಹಿತಾ/೩-೨-೪/೧೯೭ 


EET ET TET TEE TEE EEE EET EEE EE 
| | 
ದಿತ್ಯಾಹವನೀಯಮುಪತಿಷ್ಠತೇ ಯಜೋ ವೈ ಮಖೋ 
ಸಹತ ವ ಲ್ಲ Ep 
I | 
ವಾವ ಸ ತದಹನ್ತ ಸ್ಮ ಏವ 
| 
ರ್ಪತ್ಯಾತ್ಮನೋನಾರ್ತೈ ಭ್ರ 


ಇತಿ | ಅಹವನೀಯಮಿತ್ಯಾ-ಹವನೀಯಮ್‌ | ಉಪೇತಿ | ತಿಷ್ಟತೇ । ಯಜ್ಞಃ ವೈ \ 


ಮಖಃ | (೧೧) ಯಜ್ಞಮ್‌ । ವಾವ । ಸಃ । ತತ್‌ | ಅಹನ್ನ್‌ | ತಸ್ಮೈ | ಏವ | 


| | lI 1 
ನಮಸ್ಕೃತ್ಯೇತಿ ನಮಃ-ಕೃತ್ಯ । ಸದಃ| ಪ್ರೇತಿ ಸರ್ಪತಿ । ಆತ್ಮನಃ। ಅನಾರ್ತ್ಯೈ॥ 


ಉಪಸ್ಥಾನದ ವಿಧಿ; ಅದರ ಅರ್ಥವಾದ 
ಬ್ರಾಹ್ಮಣಭಾಗ ವಿವರಣೆ 


ಇತಿ ಆಹವನೀಯಮ್‌ ಹೀಗೆಂಬ ಮಂತ್ರದಿಂದ ಆಹವನೀಯಾಗ್ನಿಯ 
ಉಪತಿಷ್ಠತೇ ಉಪಸ್ಥಾ ನವನ್ನು ಮಾಡಬೇಕು. 
ಯಜ್ಞಃ ಮಖಃ ವೈ ಮಖವೆಂದರೆ ಯಜ್ಞ; ವಷ್ಟೆ. 
ಯಜ್ಞಮ್‌ ವಾವ ಸಃ ತತ್‌ ಆ ಅಗ್ನಿದೇವನು ತನ್ನನ್ನು ನಮಸ್ಕರಿಸದವರ 
ಅಹನ್‌ ಯಜ್ಞವನ್ನು ತಾನೇ ನಾಶಪಡಿಸುತ್ತಾನೆ! 
ತಸ್ಮೈ ಏವ ನಮಸ್ಕೃತ್ಕ ಆ ಅಗ್ನಿದೇವನಿಗೆ ನಮಸ್ಕರಿಸಿ ಯಜ್ಞ ಶಾಲೆಗೆ 
ಸದಃ ಪ್ರಸರ್ಪತಿ ಹೋಗುತ್ತಾನೆ. 
ಆತ್ಮನಃ ಅನಾರ್ತ್ಕೃ ಇದು ತನಗೆ ಹಿಂಸೆಗೆ ಕಾರಣವಾಗದೆ ದೇವ 
ಹ್‌ ಚ್‌ ಪ್ರೀತಿಗೆ ಕಾರಣವಾಗುತ್ತದೆ. 
ಆಹವನೀಯೋಪಸ್ಥಾ ನದ ಅನಂತರ ಆಗ್ನೀದ್ರೀಯಧಿಷ್ಟಿ ಯದಲ್ಲಿ ಇರುವ 
ಅಗ್ನಿಯ ಉಪಸ್ಥಾ ನವನ್ನು ಮಾಡಬೇಕು. 
ತನ್ನನ್ನು ನಮಿಸದವರ ಯಜ್ಞ; ವನ್ನು ನಾಶ ಮಾಡುವ ರುದ್ರನನ್ನು ನಮಿಸುವೆನು. 
ಆತನು ನನ್ನ ನಮಸ್ಕಾರದಿಂದ ಪ್ರಸನ್ನನಾಗಿ ನನ್ನನ್ನು ಕಾಪಾಡಲಿ. ಹೀಗೆ 
ಮಾಡುವುದರಿಂದ ಯಜಮಾನನಿಗೆ ಹಿಂಸೆಯಾಗದು. 


ಜಿಟಿ ರಜ ಟಿ ಜಡ RRR ಬರಬರ ರರ ರಜ ಜರ ರರ ರ EES ಜದ ರರ ರಜ ಜರ ಜರ 
ಅರ ಭಜ ಆಜ ಭಜ ಭಟ ಭಜ ಭಜಿ ಜರ ಜ ಜಟ ಟರ ಔರರಟಟರಟಟ TEESE ಭಜ ಜಡ 


ಹಾಸನ ಸುಸು ಸು ಸ ಸಸ ಬೀಸ ಸುಸು ಸು ಭು ಸುಸು ಬುಸು ಸುಸು ಸುಸು ಬಸು ಸುಸು 


ನಮೋ ರುದ್ರಾಯ ಮಖಫಘ್ನೇ ನಮಸ್ಕೃತ್ಯಾ ಮಾ 
ಪಾಹೀತ್ಯಾಗ್ನೀಧ್ವಂ ತಸ್ಮಾ ಏವ ನಮಸ್ಕೃತ್ಯ ಸದಃ 
ಪ್ರಸರ್ಪತ್ಯಾತ್ಮನೋತ ನಾ ರ್ತ್ಶೆ ಪ್ರ 
ನಮಃ । ರುದ್ರಾಯ । ಮಖಘ್ನ ಇತಿ ಮಖ-ಫ್ಲೇ | ನಮಸ್ಕೃತ್ಯೇತಿ ನಮಃ-ಕೃತ್ಯಾ | 


| Wl I 
ಮಾ| ಪಾಹಿ | ಇತಿ ಆಗ್ನೀದ್ರಮಿತ್ಯಾಗ್ನಿ-ಇಧ್ರಮ್‌ | ತಸ್ಮೈ । ಏವ । ನಮಸ್ಕೃತ್ಯೇತಿ 


| I | | 
ನಮಃ-ಕೃತ್ಯ । ಸದಃ । ಪ್ರೇತಿ | ಸರ್ಪತಿ | ಆತ್ಮನಃ | ಅನಾರ್ತೈ 9! 


ಮಂತ್ರ ವಿನಿಯೋಗ 

| I 
ನಮೋ ರುದ್ರಾಯ...ಪಾಹಿ ॥ ಆಗ್ನೀಧ್ರೋಪಸ್ಥಾನವನ್ನು ಮಾಡಲು. 
* ಮಖಫ್ಲೇ-ತನ್ನನ್ನು ನಮಸ್ಕರಿಸದವರ ಯಜ್ಞನಾಶಕನಾದ; ರುದ್ರಾಯ 
ನಮಃ=ರುದ್ರದೇವನನ್ನು ನಮಸ್ಕರಿಸುತ್ತೇನೆ; ನಮಸ್ಕೃತ್ಕಾ-ಈ ನನ್ನ ನಮಸ್ಕಾರ 
ದಿಂದ [ಪ್ರಸನ್ನನಾಗಿ] ಮಾ ಪಾಹಿ-ನನ್ನನ್ನು ರಕ್ಷಿಸು. 


ಉಪಸ್ಥಾನದ ವಿಧಿ; ಅದರ ಅರ್ಥವಾದ 


ಇತಿ ಆಗ್ನೀದ್ರಮ್‌ ಈ ಮಂತ್ರದಿಂದ ಆಗ್ನೀದ್ರೀಯಧಿಷ್ಣಿಯದಲ್ಲಿರುವ 
[ಉಪತಿಷ್ಠತೇ] ಅಗ್ನಿಯ ಉಪಸ್ಥಾನವನ್ನು ಮಾಡಬೇಕು. 

ತಸ್ಮೈ ಏವ ನಮಸ್ಕೃತ್ಯ ಆ ರುದ್ರರೂಪ ಅಗ್ನಿಗೇ ನಮಸ್ಕರಿಸಿ ಸದಸ್ಸಿಗೆ 
ಸದಃ ಪ್ರಸರ್ಪತಿ ಹೋಗಬೇಕು. 


ಆತ್ಮನಃ ಅನಾರ್ತೆ ಲ 


ಈ ರುದ್ರಾನುಗ್ರಹದಿಂದ ಯಜಮಾನನಿಗೆ ಹಿಂಸೆ 


ತೈತ್ತಿರೀಯ ಸಂಹಿತಾ/೩-೨-೪/೧೯೯ 


| 4 | I I | 
ನಮ ಇಂದ್ರಾಯ ಮಖಫಘ್ನ ಇಂದ್ರಿಯಂ ಮೇ ವೀರ್ಯಂ 


| | I I | 
ಮಾ ನಿರ್ವಧೀರಿತಿ ಹೋತ್ರೀಯಮಾಶಿಷಮೇವೈತಾ 


Il I | | 
ಮಾಶಾಸ್ತ ಇಂದ್ರಿಯಸ್ಯ ವೀರ್ಯಸ್ಯಾನಿರ್ಫಾತಾಯ 


| 
ನಮಃ । ಇಂದ್ರಾಯ । ಮಖಘ್ನ ಇತಿ ಮಖ-ಫ್ಲೇ । ಇಂದ್ರಿಯಮ್‌ । ಮೇ | 


11 I | || Wl 
ವೀರ್ಯಮ್‌ | ಮಾ । ನಿರಿತಿ | ವಧೀಃ । ಇತಿ 1 ಹೋತ್ರೀಯಮ್‌ | ಆಶಿಷಮಿತ್ಯಾ- 


ಐ 
ಶಿಷಮ್‌ । ಏವ । ಏತಾಮ್‌ । ಏತಿ । ಶಾಸ್ತ್ರೇ । ಇಂದ್ರಿಯಸ್ಯ | ವೀರ್ಯಸ್ಯ | 


I 
ಅನಿರ್ಫಾತಾಯೇತ್ಯನಿಃ-ಘಫಾತಾಯ 


ಮಂತ್ರ ವಿನಿಯೋಗ 
ನಮ ಇಂದ್ರಾಯ...ನಿರ್ವಧೀಃ ॥ ಹೋತ್ರೀಯೋಪಸ್ಥಾ ನವನ್ನು ಮಾಡಲು. 


3 ಮಖಘ್ಸೇ-ತನಗೆ ನಮಸ್ಕರಿಸಿ ಅನುಗ್ರಹವನ್ನು ಪಡೆಯದವರ ಯಾಗವನ್ನು ನಾಶ 
ಗೊಳಿಸುವ; ಇಂದ್ರಾಯ ನಮಃಇಂದ್ರದೇವನಿಗೆ ನಮಸ್ಕಾರವು; ಮೇ ಇಂದ್ರಿಯಮ್‌ 
ವೀರ್ಯಮ್‌-[ಪ್ರಸನ್ನನಾದ ನೀನು] ನನ್ನ ಇಂದ್ರಿಯಶಕ್ತಿಯನ್ನೂ, ವೀರ್ಯವನ್ನೂ; ಮಾ 
ನಿರ್ವಧೀಃ-ನಾಶಪಡಿಸಬೇಡ. 

ಉಪಸ್ಥಾನದ ವಿಧಿ; ಅದರ ಅರ್ಥವಾದ 
ಇತಿ ಹೋತ್ರೀಯಮ್‌ ಎಂಬ ಮಂತ್ರದಿಂದ ಹೋತೃಧಿಷ್ಣಿಯಾಗ್ನಿಯ 
[ಉಪತಿಷ್ಠತೇ] ಉಪಸ್ಥಾ ನವನ್ನು ಮಾಡಬೇಕು. ' 
ಏತಾಮ್‌ ಆಶಿಷಮ್‌ ಏವ [ಯಜಮಾನನು] ಈ ಶ್ರೇಯಃಪ್ರಾರ್ಥನೆಯನ್ನೇ 
ಆಶಾಸ್ತೇ : ಮಾಡಿದವನಾಗುತ್ತಾನೆ. 


ಇಂದ್ರಿಯಸ್ಯ ವೀರ್ಯಸ್ಯ ಇದು ಯಜಮಾನನ ಇಂದ್ರಿಯಶಕ್ತಿ, ಬಲಗಳಿಗೆ 
ಹಿಂಸೆಯಾಗದಿರುವುದಕ್ಕೆ ಕಾರಣವಾಗುತ್ತದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೦೦ 
ಕಫ NLS a 


ಯಾ ವೈ [(೧೨)] ದೇವತಾಸ್ಸದಸ್ಕಾ ರ್ತಿ 


45 


| | 
ಮಾರ್ಪಯಂತಿ ಯಸಾ ವಿದ್ವಾನ್ನ ಸರ್ಪತಿ ನ ಸದಸಾ 
ಇ __ ಬ್ರ) 3 _ ಶಿ 


I I 
ರ್ತಿಮಾರqತಿ ನಮೋಇಗ್ನಯೇ ಮಖ ಇತ್ಯಾಹೈ 


|| | W 
ಯಾಃ । ವೈ (೧೨) ದೇವತಾಃ | ಸದಸಿ | ಆರ್ತಿಮ್‌ । ಆರ್ಪಯಂತೀತ್ಯಾ- 
I 
ಅರ್ಪಯಂತಿ | ಯಃ! ತಾಃ । ವಿದ್ವಾನ್‌ | ಪ್ರಸರ್ಪತೀತಿ ಪ್ರ-ಸರ್ಪತಿ | ನ। ಸದಸಿ | 


Il | |] | | 
ಆರ್ತಿಮ್‌ । ಏತಿ । ಯಚ್ಛತಿ | ನಮಃ | ಅಗ್ನಯೇ ಮಖ ಇತಿ ಮಖ-ಫ್ಲೇ \ ಇತಿ | 


TETAS ATT TTT ರಾ ಾ ಆ ಜಟ ಜಜ 


ಆಹ। 
ಮಂತ್ರತ್ರಯೋಪಸ್ಥಾನದ ಪ್ರಶಂಸೆ p 
ಯಾಃ ದೇವತಾಃ ವೈ ಯಾವ ದೇವತೆಗಳು ಯಾಗಶಾಲೆಯಲ್ಲಿ ೫ 
ಸದಸಿ 
ಆರ್ತಿಮ್‌ ಆರ್ಪಯಂತಿ [ತಮ್ಮನ್ನು ನಮಸ್ಕರಿಸದವರಿಗೆ ಯಜ್ಞನಾಶವೆಂಬ] |» 
ಪೀಡೆಯನ್ನು ಉಂಟುಮಾಡುತ್ತಾರೆಯೋ ಸ 
ತಾಃ ವಿದ್ವಾನ್‌ ಯಃ ಆ ಅಗ್ನಿರುದ್ರೇಂದ್ರರನ್ನು [ಈ ವಿಷಯವನ್ನು] | 
ತಿಳಿದಿರುವ ಯಾವ ಯಜಮಾನನು ಸ 
ಬ| ಪ್ರಸರ್ಪತಿ [ನಮಸ್ಕರಿಸಿ] ಯಾಗಶಾಲೆಯನ್ನು ಪ್ರವೇಶಿಸುತ್ತಾನೆಯೋ [4 
ಸ! ಸಃ ಸದಸಿ ಆರ್ತಿಮ್‌ ನ ಅವನು ಸದೋಮಂಟಪದಲ್ಲಿ ಯಜ್ಞ ಸ್ಞನಾಶವೆಂಬ 1ಬ 
ಸಃ ಯಚ್ಛತಿ ಅನಿಷ್ಟವನ್ನು ಹೊಂದುವುದಿಲ್ಲ. ೫2 
೫೫) ನಮಃ ಮಖಘ್ನೇ [ನಮಸ್ಕರಿಸದವರ] ಯಾಗವನ್ನು ನಾಶಗೊಳಿಸುವ ಷಿ 
| ಅಗ್ನಯೇ ಅಗ್ನಿಗೆ. ನಮಸ್ಕಾರ ಮಾಡುತ್ತೇನೆ. [ನಮೋ Pe 
ಸ ರುದ್ರಾಯ, ನಮ ಇಂದ್ರಾಯ] XY 
ಛ| ಇತಿ ಆಹ ಮೊದಲಾಗಿ ಈ ಮಂತ್ರವು ಹೇಳುತ್ತದೆ. p 
|p: ಸ 
EET EEE EE EEE SEES EE SEE EE EEE 


ತೈತ್ತಿರೀಯ ಸಂಹಿತಾ/೩-೨-೪/೨೦೧ 


I 
-ತಾ ವೈ ದೇವತಾಸ್ಸದಸ್ಕಾರ್ತಿಮಾರ್ಪಯಂತಿ ತಾ 
I I 
ಯ ಏವಂ ವಿದ್ವಾನ್ಪಸರ್ಪತಿ ನ ಸದಸ್ಯಾರ್ತಿಮಾರ್ಭತಿ 


I | 
ದೃಢೇ ಸ್ಥಶ್ವಿಥಿರೇ ಸಮೀಚೀ ಮಾಂಗ್‌ಂ೦ಹಸಸ್ಟಾತಗ್‌ಂ 


ಏತಾಃ ವೈ । ದೇವತಾಃ । ಸದಸಿ | ಆರ್ಶಿಮ್‌ | ಏತಿ | ಅರ್ಪಯಂತಿ | ತಾಃ।ಯಃ। ಏವಮ್‌ | 


| || 
ವಿದ್ವಾನ್‌ ಪ್ರಸರ್ಪತೀಶಿ ಪ್ರ-ಸರ್ಪತಿ | ನ। ಸದಸಿ | ಆರ್ತಿಮ್‌ | ಏತಿ ಯಚ್ಛತಿ। ದೃಢೇ 


I I I 
ಇತಿ। ಸ್ತ 1 ಶಿಥಿರೇ ಇತಿ | ಸಮೀಚೀ ಇತಿ | ಮಾ । ಅಗ್‌ಂಹಸಃ | ಪಾತಮ್‌। 


ಏತಾಃ ವೈ ದೇವತಾಃ ಸದಸಿ ಈ ಅಗ್ನಿ-ರುದ್ರ- ಇಂದ್ರದೇವತೆಗಳು ತಮ್ಮನ್ನು 

ಆರ್ತಿಮ್‌ ಆ ಅರ್ಪಯಂತಿ .ಪ್ರಸನ್ನಗೊಳಿಸದವರ ಯಾಗವನ್ನು ನಾಶಗೊಳಿಸಿ 
ಪೀಡೆಯನ್ನು ಉಂಟುಮಾಡುತ್ತಾರೆ. 

ಯಃ ಏವಮ್‌ ತಾಃ ಆ ದೇವತೆಗಳನ್ನು ಯಾವ ವಿಷಯಜ್ಞ; ನಾದ 

ವಿದ್ವಾನ್‌ ಪ್ರಸರ್ಪತಿ ಯಜಮಾನನು ನಮಸ್ಕಾರದಿಂದ ಪ್ರಸನ್ನರನ್ನಾಗಿ 
ಮಾಡಿಕೊಂಡು ಸದಸ್ಸಿಗೆ ಪ್ರವೇಶಿಸುತ್ತಾನೆಯೋ 

[ಸಃ] ಸದಸಿ ಆರ್ತಿಮ್‌ ನ ಅವನು ಯಾಗಮಂಟಪದಲ್ಲಿ ಯಜ್ಞ; ನಾಶವೆಂಬ 

ಯಚ್ಛೃತಿ ಪೀಡೆಯನ್ನು ಹೊಂದುವುದಿಲ್ಲ. 


ಮಂತ್ರ | ವಿನಿಯೋಗ 


ದೃಢೇ...ಪಾತಮ್‌ ॥ ದ್ಯಾವಾಪೃಥಿವಿಗಳ ಉಪಸ್ಥಾನವನ್ನು ಮಾಡಲು 


(ಎಲೈ! ದ್ಯಾವಾಪೃಥಿವಿಗಳೇ!]ಶಿಥಿರೇ-[ನಿಮ್ಮನ್ನು ಉಪಸ್ಥಾ ನ ಮಾಡದವನ 
ವಿಷಯದಲ್ಲಿ] ಉದಾಸೀನವಾಗಿದ್ದರೂ; ಸಮೀಚೀ ದೃಢೇ ಸ್ಥಃ=[ನಿಮ್ಮನ್ನು ನಮಸ್ಕ 
ರಿಸುವವರ ವಿಷಯದಲ್ಲಿ] ಅನುಕೂಲರಾಗಿಯೂ [ಅವರ ರಕ್ಷಣೆಯಲ್ಲಿ] ದೃಢರಾ 
ಗಿಯೂ ಇರುವಿರಿ. ಅಗ್‌ಂಹಸಃ ಮಾ ಪಾತಮ್‌-ನನ್ನನ್ನು ಪಾಪದಿಂದ ರಕ್ಷಿಸಿರಿ. 


ಭು 


ಪರಾಶರರ ATTA ಪಾ ೫5 ಜಜಜಜಟಿ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೦೨ 


UXT AIT TAAL 


$+ 


ಸೂರ್ಯೋ ಮಾ ದೇವೋ ದಿವ್ಯಾದಗ್‌ಂಹಸಸ್ಥಾತು 
1 
ವಾಯುರಂತರಿಕ್ಷಾ [ಅಂತರಿಕ್ಷಾತ್‌(೧೩)ಅಗ್ನಿ] ದಗ್ನಿಃ 
_ Il 
ಪೃಥಿವ್ಯಾ ಯಮಃ ಪಿತೃಭ್ಯಃ ಸರಸ್ವತೀ ಮನುಷ್ಯೇಭ್ಕೋ 
ಸೂರ್ಯಃ \ ಮಾ \ ದೇವಃ \ ದಿವ್ಯಾತ್‌ ಅಗ್‌ಂಹಸಃ ಪಾತು ವಾಯುಃ 
ಅಂತರಿಕ್ಷ ತ್‌ 1 (೧ಬ)! ಅಗ್ನಿಃ ಪೃಥಿವ್ಯಾಃ ಯಮಃ ಪಿತೃಭ್ಯ ಇತಿ ಪಿತೃ-ಭ್ಯಃ 


| I 
ಸರಸ್ವತೀ ಮನುಷ್ಯೇಭ್ಯಃ 


ಮಂತ್ರ ತೆ ವಿನಿಯೋಗ 


ಸೂಯೋರ8 ಮಾ...ಪಾತು ॥ . ಸೂಯೋಪಸ್ಥಾ ನವನ್ನು ಮಾಡಲು 
[| ‘1 
ವಾಯುರಂತರಿಕ್ಷಾತ್‌...ಸಂತಾಪ್ತಮ್‌ ॥ ವಾಯು, ಅಗ್ನಿ, ಯಮ, ಸರಸ್ವತೀ ಹಾಗೂ 
4 ದ್ವಾರದೇವತೆಗಳ ಉಪಸ್ಥಾ ನಕ್ಕಾಗಿ 


ಸೂರ್ಯಃ ದೇವಃ-ಪ್ರಕಾಶಮಾನನಾದ ಸೂರ್ಯದೇವನು; ಮಾನನನ್ನನ್ನು; ದಿವ್ಯಾತ್‌ 
ಅಗ್‌ಂ೦ಹಸಃ-ದ್ಯುಲೋಕಕ್ಕೆ ಸಂಬಂಧಿಸಿದ ನನ್ನ ಪ್ರಮಾದದಿಂದ ಉಂಟಾದ ಪಾಪ 
ದಿಂದ; ಪಾತು-ರಕ್ಷಿಸಲಿ. *ವಾಯುಃ ಅಂತರಿಕ್ಲಾತ್‌ ಅಗ್‌ಂಹಸಃ ಮಾ ಪಾತುಇ 
ವಾಯುದೇವನು ಅಂತರಿಕ್ಷವಿಷಯದಲ್ಲಿ ನನ್ನಿಂದಾದ ಅಪರಾಧದಿಂದ ನನ್ನನ್ನು ರಕ್ಷಿಸಲಿ; 
ಅಗ್ನಿಃ ಪೃಥಿವ್ಯಾಃ ಅಗ್‌ಂಹಸಃ ಮಾ ಪಾತು-ಅಗ್ನಿದೇವನು ಪೃಥಿವಿಯ ವಿಷಯದಲ್ಲಿ 
ನನ್ನಿಂದಾದ ಅಪರಾಧದಿಂದ ನನ್ನನ್ನು ಕಾಪಾಡಲಿ. ಯಮಃ ಪಿತೃಭ್ಯಃ ಅಗ್‌ಂಹಸಃ ಮಾ 
ಪಾತು-ಯಮದೇವನು ಪಿತೃಗಳಿಗೆ ಸಂಬಂಧಿಸಿದಂತೆ ನನ್ನಿಂದಾದ ಅಪರಾಧದಿಂದ 
ನನ್ನನ್ನು ಕಾಪಾಡಲಿ. ಸರಸ್ವತೀ ಮನುಷ್ಯೇಭ್ಯಃ ಆಗ್‌೦ಹಸಃ ಮಾ ಪಾತು-ಸರಸ್ವತೀ 
ದೇವಿಯು ಮನುಷ್ಯರ ವಿಷಯದಲ್ಲಿ ನನ್ನಿಂದಾದ ಅಪರಾಧದಿಂದ ನನ್ನನ್ನು ಕಾಪಾಡಲಿ. 


ಆ ಶುತುತ್ರಾಕಾಕಕಾಕಾಶಕಕಕುಕು೫7 ESTEE EEE TES SRS RRR ARR RRR 


ಎಗಿದಿಭಡದದೆದದಬದದಬುದದನ್‌ನನನ 


ತೈತ್ತಿರೀಯ ಸಂಹಿತಾ/೩-೨-೪/೨೦೩ 


ದೇವೀ ದ್ವಾರೌ ಮಾ ಮಾ ಸಂತಾಪ್ತಂ ನಮಸ್ಸದಸೇ 


ನಮಸ್ಸದಸಸ್ಪತಯೇ ನಮಸ್ಸಖೀನಾಂ ಪುರೋಗಾಣಾಂ 


~ 


i | } 
ಚಕ್ಸುಷೇ ನಮೋ ದಿವೇ ನಮಃ ಪೃಥಿವ್ಯಾ 


I | I I 
ದೇವೀ ಇತಿ | ದ್ವಾರೌ | ಮಾಟ ಮಾ। ಸಮಿತಿ | ತಾಪ್ತಮ್‌ । ನಮಃ । ಸದಸೇ | 


| | 
ನಮಃ ಸದಸಃ ಪತಯೇ ನಮಃ | ಸಖೀನಾಮ್‌ | ಪುರೋಗಾಣಾಮಿತಿ 


Il I | | 
ಪುರಃ-ಗಾನಾಮ್‌ । ಚಕ್ಷುಷೇ। ನಮಃ । ದಿವೇ । ನಮಃ । ಪೃಥಿವ್ಯೈ 


ಮಂತ್ರ | ವಿನಿಯೋಗ 


ಪೃಥಿವಿಗಳು-ಇವುಗಳ ಉಪಸ್ಥಾ. ನವನ್ನು ಮಾಡಲು 


ದೇವೀ ದ್ವಾರೌ-ದ್ವಾರದೇವತೆಗಳೇ! ಮಾನನನ್ನನ್ನು; ಮಾ ಸಂತಾಪ್ತಮ್‌- 
ಸಂತಾಪಗೊಳಿಸದಿರಿ; *ಸದಸೇ ನಮಃ-ಯಜ್ಞ; ಸದಸ್ಸಿಗೆ/ಸದೋಮಂಟಪಕ್ಕೆ ನಮಸ್ಕಾರ; 
ಸದಸಃ ಪತಯೇ ನಮಃ=ಸದಸ್ಸಿಗೆ ಮುಖ್ಯನಾದ ಬ್ರಹ್ಮನಿಗೆ/ಇಂದ್ರನಿಗೆ 
ನಮಸ್ಕಾರವಿರಲಿ. ಸಖೀನಾಮ್‌ ಪುರೋಗಾಣಾಮ್‌-ಯಜಮಾನನ ಕಾರ್ಯನಿ 
ರ್ವಾಹಕರಾಗಿ ಮಿತ್ರರಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮುಂದುವರೆಯುವ 
ಯತ್ತಿಜರ; ಚಕ್ಬುಷೇ ನಮಃ-=ಕಾರ್ಯಸಾಧಕತೆಗೆ ನಮಸ್ಕಾರ/ಲೋಕಗಳಿಗೆ 
ಕಣ್ಣಾಗಿರುವ ಸೂರ್ಯದೇವನಿಗೆ ನಮಸ್ಕಾರ. ದಿವೇ ನಮಃ-ದ್ಯುಲೋಕಕ್ಕೆ 
ನಮಸ್ಕಾರ; ಪೃಥಿವ್ಯೈ ನಮಃ-ಭೂಲೋಕಕ್ಕೆ ನಮಸ್ಕರಿಸುತ್ತೇನೆ. 


ಈ ಹೋತ್ರೀಯೋಪಸ್ಥಾನದಲ್ಲಿ ಇಂದ್ರದೇವನನ್ನು ಯಜಮಾನನು ನವಸ್ಕರಿಸುತ್ತಾನೆ. 
ಇಂದ್ರನೆಂದರೆ ಪರಮೈಶ್ವರ್ಯಯುಕ್ತ ನೆಂದರ್ಥ. ಅಂತಹ ಹೋತ್ರೀಯಾಗ್ನಿಯು 
ಇಂದ್ರಿಯ-ವೀರ್ಯಾದಿಗಳನ್ನು ಕರುಣಿಸಲಿ. ಯಜ್ಞ; ವನ್ನು ನಾಶಗೊಳಿಸದಿರಲಿ ಎಂದು 


ತ 
ಸಃ 
ಸಃ 
ಸ 
ಸಃ 
XX 
2೫ 
XX 
XY 
ಸಃ 
ಬ 
ಸ 
ಸಃ 
೫೫ 
೫೫ 
ಸ 
ಸಃ 
ZY 
XY 
XX 
xy 
೩ | 
ಸ ನಮಃ ಸದಸೇ...ಪೃಥಿವ್ಯೈ ॥ ಯಜ್ಞಸಭೆ, ಬ್ರಹ್ಮ, ಯತ್ತಿಜರು, ಮತ್ತು ದ್ಯಾವಾ 
XX 
XX 
೫೫ 
ನ್ದ 
೫೫ 
XX 
೫ 
XX 
XX 
XX 
XX 
ಸ 
ನ್ನ 
೫೫ 
XX 
XX 
೫೫ 
XX 
ಸ 
ಭಃ 
Xr 


ಸಾ ೫೫ 72 ಸ] ಸ? ಸ] ೫? ೫೫ 72 72 7೫ ೫೫ ೫2 ೫7 2೫? 72 7೫ ೫2 ಸ? 72 7೫? 7೫ 2೫2 77 ೫೫೫೫ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೦೪ 


ಟಟ ದೈಧಿಷವ್ಯೋದರಿಸ್ತಿಷ್ಠಾನ್ಯಸ್ಥ ಟ್‌ ಸೀದ 


ಯೋತಸ್ಮತ್ವಾಕತರ ಉನ್ನಿವತ ಉದುದ್ವತಶ್ಚ ಗೇಷಂ 


~~ 
ತ ಕ 
ಎಡ Nes 


p1 
4 


KR Wal [ಲ್ಲೆ A pS 4A ಕ 
ಜೂ ದಂ ಸಿಇ ದ್ಯ ಡೆ 


ಜಾ ಾಸಾಗಾಕಘೂಾಗಾಗಾಥಣಾಣಣಣಕ 
ರ್‌ ವ್‌ 


RETR 


2ರ 
ಹ 


EET ರಾ ದಾನ ದರದ 


| I | 
ಅಹೇ । ದೈಧಿಷವ್ಯ । ಉದಿತಿ । ಅತಃ | ತಿಷ್ಠ । ಅನ್ಯಸ್ಯ । ಸದನೇ । ಸೀದ | ಯಃ | 
| I 
ಅಸ್ಮತ್‌ | ಪಾಕತರ ಇತಿ ಪಾಕ-ತರಃ | ಉದಿತಿ | ನಿವತ ಇತಿ ನಿ-ವತಃ ಉದಿತಿ 


| I 
ಉದ್ವತ ಇತ್ಯುತ್‌-ವತಃ | ಚ ಗೇಷಮ್‌ |: 


ಮಂತ್ರ ವಿನಿಯೋಗ 
| I 
ಅಹೇ ದೈಧಿಷವ್ಯೋ...ಪಾಕತರಃ ॥ ಯಜಮಾನನ ಆಸನದಲ್ಲಿರುವ ತೃಣವನ್ನು 
ತೆಗೆದುಹಾಕಲು 
ಉನ್ನಿವತ....ಗೇಷಮ್‌ ॥ ಯಜಮಾನನು ಕುಳಿತುಕೊಳ್ಳಲು. 


*ದೈಧಿಷವ್ಯ;ನಯಜಮಾನನ ಸ ಸ್ಥಾನದಲ್ಲಿ ಹುಟ್ಟಿಕೊಂಡಿರುವ; ಅಹೇ-ಸರ್ಪದಂತೆ 
ಪೀಡಾಕರವಾದ ತೃಣವೇ! ಅತಃ ಈ ಸ್ಥಾನದಿಂದ; ಉತ್‌ ತಿಷ್ಕಎಏಳು; ಯಃ 


ERENT NTR 


ತಮ್ಮನ್ನು ನಮಸ್ಕರಿಸದೇ ಯಾಗಶಾಲೆಯನ್ನು ಪ್ರವೇಶಿಸಿದವರ ವಿಷಯದಲ್ಲಿ ಯಜ್ಞ 
ನಾಶವೆಂಬ ಪೀಡೆಯನ್ನು ಅಗ್ನಿ-ರುದ್ರ-ಇಂದ್ರರು ಮಾಡುತ್ತಾರೆ. ಅಗ್ನಿಯನ್ನು ರುದ್ರನ 
ನ್ನಾಗಿಯೂ, ಇಂದ್ರನನ್ನಾಗಿಯೂ ಇಲ್ಲಿ ಸ್ತುತಿಸಿ ಅವರನ್ನು ನಮಸ್ಕರಿಸುವವನಿಗೆ ಯಜ್ಞ 
ನಾಶವೆಂಬ ಪೀಡೆಯು ಒದಗುವುದಿಲ್ಲವೆಂದು ಹೇಳಲಾಗಿದೆ. “ಅಗ್ನೀ ಸರ್ವಾ 


ಸ ಅಸ್ಕತ್‌ ಪಾಕತರಃ£ಐಯಾವನು ನಮಗಿಂತ ಅಲ್ಪನಾಗಿರುತ್ತಾನೆಯೋ; [ಅಂತಹ] 
ಸ! ಅನ್ಯಸ್ಯ ಸದನೇ- ಬೇರೆಯವನ ಆಸನದಲ್ಲಿ; ಸೀದವಕುಳಿತುಕೋ. *[ನಾನು] 
43| ನಿವರ್ತ([ನನ್ನಿಂದ] ಕೀಳಾದವರಿಗಿಂತ; ಉತ್‌ ಗೇಷಮ್‌-ಮೇಲೆ ಇರುತ್ತೇನೆ; ಚ- 
ಸ ಮತ್ತು; ಉದ್ರತಃ-[ನನಗಿಂತ] ಶ್ರೇಷ್ಠರಾದವರಿಗಿಂತಲೂ; ಉತ್‌ ಗೇಷಮ್‌- 
| ಮೇಲಿರುವೆನು [ಮೇಲಿರುವಂತೆ ಆಗಲಿ] 

ಸ ಔ 

ಸ ಯಜಮಾನನು ಪ್ರಾರ್ಥಿಸಿಕೊಳ್ಳುತ್ತಾನೆ. 

17 

೫2 

XY 

ಸು 

72 


| ದೇವತಾಃ” ಎಂಬ ಶ್ರುತಿಯಂತೆ ಅಗ್ನಿಯ ಸ್ತುತಿಯು ಇಲ್ಲಿದೆ. 
ಸ್‌ | 
EIS (7೫ ೫೫ ಸಃ ಸ ಸ? ಸಂ ಸಃ 2೫ ಸು 2೫ ಸ ಸ ಸ ಸ? 7೫ ಸ ಸ ಇ 7೫ ಸೇ ಸ 7೫ 


ತೈ ತ್ತಿರೀಯ ಸಂಹಿತಾ/೩-.೨-೪/೨೦೫ 


ಆ ಅಜ ತಾ 3777ರ 277727 72 


ಪಾತಂ ಮಾ ದ್ಯಾವಾಪೃಥಿವೀ ಅದ್ಯಾ ಹ್ನಸ್ಸದೋ ವೈ 
I I 
ಪ್ರಸ ಸರ್ಪಂತಂ [(೧೪)] ಪಿತರೋತನು ಪ್ರಸಪ ೯೦ತಿ 


ತ ಏನಮೀಶ್ವರಾ ಹಿಗ್‌ಂಸಿತೋ! 


ಪಾತಮ್‌ | ಮಾ। ದ್ಯಾವಾಪೃಥಿವೀ ಇತಿ ದ್ಯಾವಾ-ಪೃಥಿವೀ | ಅದ್ಯ | ಅಹ್ನಃ | 


| | 
ಸದಃ | ವೈ | ಪ್ರಸರ್ಪಂತಮಿತಿ ಪ್ರ-ಸರ್ಪಂತಮ್‌ 1(೧೪)! ಪಿತರಃ । ಅನು | 


ಓಕ I 
a ಪ್ರೇತಿ | ಸರ್ಪಂತಿ | ತೇ। ಏನಮ್‌! ಈಶ್ವರಾಃ ಹಿಗ್‌ಂಸಿತೋಃ 


ಮಂತ್ರ ವಿನಿಯೋಗ 


ಪಾತಂ ಮಾ. ಅದ್ಯಾ ಹಃ ॥ ಯಜಮಾನನು ಆಸನದಲ್ಲಿ ಕುಳಿತು ಹೇಳಲು./ 
ದ್ಯಾವಾಪೃಥಿವಿಗಳನ್ನು ನೋಡಲು- ಭ.ಭಾ.ಭಾ 


*-ದ್ಯಾವಾಪೃಥಿವೀ-ಓ! ದ್ಯುಲೋಕ-ಭೂಲೋಕದೇವತೆಗಳೇ! ಅದ್ಯ-ಈ ದಿನ; 
ಅಹ್ನಃ-ಅಹಃಶಬ್ದವಾಚ್ಯ ಬ ಅಗ್ನಿಷ್ಟೋಮಾನುಷ್ಠಾನದಿಂದ/ಈ ದಿವಸದಿಂದ 
ಗಂಡು ನಡೆಯುವ ಅಗ್ನಿಷ್ಟೋಮಯಾಗದ 'ನ್ಯೂನಾತಿರೇಕಗಳಿಂದ; ಮಾ 
ಪಾತಮ್‌-ನನ್ನನ್ನು ರಕ್ಷಿಸಿ;/ಅದು ಉಂಟಾಗದಂತೆ ಕಾಪಾಡಿ. 


ಪಿತೃಪ್ರಾರ್ಥನಾವಿಧಿಯ ಅರ್ಥವಾದ 
ಬ್ರಾಹ್ಮಣಭಾಗ ವಿವರಣೆ 
ಸದಃ ಪ್ರಸರ್ಪಂತಮ್‌ ವೈ ್ಹಸದಸ್ಸಿಗೆ ಬರುತ್ತಿರುವ ಯಜಮಾನನನ್ನು 


| ಪಿತರಃ ಅನುಪ್ರಸರ್ಪಂತಿ ಪಿತೃದೇವತೆಗಳು ಹಿಂಬಾಲಿಸಿ ಬರುತ್ತಾರೆ. ಭು 
|| ತೇ ಏನಮ್‌ ಹಿಗ್‌ಂಸಿತೋಃ [ಅವರನ್ನು ನಮಸ್ಕರಿಸದ] ಈ ಯಜಮಾನನನ್ನು |: 
Wd ಈಶ್ವರಾಃ ಹಿಂಸಿಸಲು ಅವರು ಸಮರ್ಥರಾಗಿರುತ್ತಾರೆ. (ಹ 
|5| ಎಲೈ! ದ್ಯಾವಾಪೃಥಿವಿಗಳೇ! ನಿಮ್ಮನ್ನು ನಮಸ್ಕರಿಸದವನ ವಿಷಯದಲ್ಲಿ ನೀವು nd 

7 
EEE ELE ENE ETE ES 


RETESET 


ಸಸಿ ಸಸ ಬಸು ಜಸು ಚ ಸ ಅಭ ಸಚ ಚಿರು ಟ ಸುಭ 


XX 
XX 
೫೫ 
XX 
1% 
XX 
XX 
XX 
ಸ 
1% 
ಸ 
ಸು 
ಸು 
ಸು 
ಸ 
ಸ 
ಸಃ 
ಸು 
ಸಃ 
ಸಃ 
xy 
XX 
xy 
XX 
೫೫ 
೫೫% 
೫೫ 
೫೫ 
ಸಿ 
೫೫ 


XY 
೫೫ 
XX 
೫2 
XX 
XX 
XX 
XX 
2೫ 
XX 
XX 
XX 
೫೫ 
ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೦೬ 


ಸದಃ ಪ್ರ ಪ್ಯ ದಕ್ಕಿ ಕ್ಲಿಣಾರ್ಧಂ ಪ ಪರೇಕ್ಷಿ ತಾಗಂತ ಪಿತರಃ 
ಟು ಯುಷ್ಮಾಭಿರ್ಭೂಯಾಸಗ್‌ಂ 


} 
ಸುಪ್ರಜಸೋ ಮಯಾ ಯೂಯಂ ಭೂಯಾಸ್ಟೇತಿ 


ಖೆ 


ಸದಃ ಪ್ರಸೃಪ್ಯೆ ತಿ ಪ್ರ-ಸೃಪ್ಯ ದಕ್ಷಿ ಕ್ಷಿಣಾರ್ಧಮಿತಿ ದಕಿ ್ಷಿಣ-ಅರ್ಧಮ್‌ ಪರೇತಿ 
ಈಕ್ಟೇತ । | ಏತಿ | ಅಗಂತ | ಪಿತರಃ ಪಿತೃ ಮಾನಿತಿ ಪಿತೃ-ಮಾನ್‌ । ಅಹಮ್‌ | 


ಯುಷ್ಕಾಭಿಃ ಭೂಯಾಸಮ್‌ | ಸುಪ್ರಜಸ ಇತಿ ಸು-ಪ್ರಜಸಃ ಮಯಾ 


ಯೂಯಮ್‌ | ಭೂಯಾಸ್ತ ।ಇತಿ | 


ಸದಃ ಪ್ರಸೃಪ್ಯ [ಅವರ ಅನುಗ್ರಹಕ್ಕಾಗಿ ಯಜಮಾನನು] 
ಸದಸ್ಸಿಗೆ ಬಂದು 


ದಕ್ಷಿ ಣಾರ್ಧಮ್‌ ಪರೇಕ್ಷೇತ ಸದಸ್ಸಿನ ದಕ್ಷಿ ಣಭಾಗವನ್ನು [ಮುಂದಿನ 
ಮಂತ್ರದಿಂದ] ನೋಡಬೇಕು. 
ಮಂತ್ರ ವಿನಿಯೋಗ 


| 
ಆಗಂತ...ಭೂಯಾಸ್ತ ॥ ಸದಸ್ಸಿನ ದಕ್ಕಿ ಕ್ಲಿಣಭಾಗವನ್ನು ನೋಡಿ ಜಪಿಸಲು 


“ ಪಿತರಃ-ಪಿತೃ ದೇವತೆಗಳೇ! ಆಗಂತಾಈ ಸದಃ ಸ್ಥಾನಕ್ಕೆ ಬನ್ನಿರಿ; ಅಹಮ್‌- 
ನಾನು; ಯುಷಾ ಒಭಿಃನನಿಮ್ಮಿಂದ; ಪಿತ ಫಮಾನ್‌-ಒಳ್ಳೆಯ ಪಿತೃ ಗಳುಳ್ಳವನಾಗಿ; 
ಭೂಯಾಸರ್ಮ್‌ಆಗುವೆನು; ಮಯಾ- =[ನಿಮ್ಮ ಅನುಗ್ರಹದಿಂದ ಯಾಗಾನುಷ್ಠಾನ 
ಮಾಡುವ] ನನ್ನಿಂದ; ಯೂಯಮ್‌-ನೀವು: ಸುಪ್ರಜಸಃ =ಒಳ್ಳೆಯ ಮಕ್ಕಳುಳ್ಳ 
ವರಾಗಿ; ಭೂಯಾಸ್ತ ಎಆಗಿರಿ/ಆಗುವಿರಿ; ಇತಿ-ಹೀಗೆಂದು [ಪ್ರಾರ್ಥಿಸುವೆನು] 
ಉದಾಸೀನರಾಗಿದ್ದರೂ, ನಿಮ್ಮನ್ನು ವಂದಿಸುವವರ ವಿಷಯದಲ್ಲಿ ಅನುಕೂಲ 
ರಾಗಿರುವಿರಿ. ನನ್ನನ್ನು ಕಾಪಾಡಿರಿ. 


ಜಚತಕತರಾರಾರರಾರಾರಾರ್ವಾರಾರರರರ್ಪಾರ್ಟರ್ವಾಾ 


BETTI TATA TTT TTT TTT TEESE TT TTT TESTES 


ತೈತ್ತಿ ರೀಯ ಸಂಹಿತಾ/೩-.೨-೮೪/೨೦೭ 
| I ಚ | 
ತೇ ಭ್ಯ ಏವ ನಮಸ್ಕೃತ್ಯ ಸದಃ 


I I 

ಪ್ರಸರ್ಪತ್ಯಾತ್ಮನೋಇನಾರ್ತೇ 9 (೧೫-4॥ 
| | | 

[ಮಖೋ ವಾ ಅಂತರಿಕ್ಷಾತ್ರಸರ್ಪಂತಂ ತ್ರಯಸಿ ಗ್‌ಂಶಚ್ಚ |] 


ಕು 


| | ಮ ee 
ತೇಭ್ಯಃ । ಪವ | `ನಮಸ್ಕೃತ್ಯೇತಿ ನಮಃ-ಕೃತ್ಯ । ಸದಃ | ಪ್ರೇತಿ । ಸರ್ಪತಿ |. 


| | 
ಆತ್ಮನಃ ಅನಾರ್ತ್ಯ೯ ೮ ॥೧೫॥ 


ತೇಭ್ಯಃ ನಮಸ್ಕೃತ್ಯ ಏವ ಆಪಿತೃ ದೇವತೆಗಳನು  ನಮಸ್ಕರಿಸಿಯೇ 

ಸದಃ ಪ್ರಸರ್ಪತಿ '[ಯಜಮಾನನು]ಸದಸ್ಸ ನ್ನು ಪ್ರವೇಶಿಸುತ್ತಾನೆ. 

ಆತ್ಮನಃ ಅನಾರ್ತ್ಕೈೃ ಇದು. ತನಗೆ. 'ಹಿಂಸೆಯಾಗದೆ ಇರುವುದಕ್ಕೆ 
ಕಾರಣವಾಗುತ್ತ ದೆ. | 


ಯಜ್ಞಕ್ಕೆ ಸಂಬಂಧಿಸಿದವರೆಲ್ಲರನ್ನೂ ಇಲ್ಲಿ ನಮಸ್ಕರಿಸಿ ಪ್ರಾರ್ಥಿಸಲಾಗಿದೆ. 
ಪ್ರಕಾಶಮಾನನಾದ ಸೂರ್ಯದೇವನೂ, ವಾಯು, ಅಗ್ನಿ ಯಮ, ಸರಸ್ವತೀದೇವಿ 
ಮತ್ತು ದ್ವಾರದೇವತೆಗಳನ್ನು ಕುರಿತು ದ್ಯುಲೋಕ, ಅಂತರಿಕ್ಷ್ಯ ಪೃಥಿವೀ, ಪಿತೃಗಳು, 
ಮನುಷ್ಯರು ಇವುಗಳ ನಿಮಿತ್ತವಾಗಿ ನಾನು ಎಸಗಿರಬಹುದಾದ ಪಾಪಗಳಿಂದ ನನ್ನನ್ನು 
ದೂರ ಮಾಡಲು ಪ್ರಾರ್ಥಿಸುವೆನು. ದ್ವಾರದೇವತೆಗಳೇ! ನನ್ನನ್ನು ತೊಂದರೆಯಾಗ 

ದಂತೆ ಕಾಪಾಡಿರಿ. 

ಮುಂದಿನ ಮಂತ್ರಗಳಲ್ಲಿ ಸದಸ್ಸು, ಸದಸಸ್ಪತಿ, ಯತ್ವಿಜರು, ದ್ಯುಲೋಕ ಹಾಗೂ 
ಭೂಲೋಕಗಳಿಗೆ ನಮಸ್ಕಾರವನ್ನು ಹೇಳಲಾಗಿದೆ. ಅವುಗಳಲ್ಲಿ ಸದಸಸ್ಪತಿ 
ಶಬ್ದಕ್ಕೆ ಭಟ್ಟಭಾಸ್ಕರರು "ಐಂದ್ರಂ ಸದಃ' ಎಂಬ ಶ್ರುತಿವಾಕ್ಯವನ್ನು ಆಧರಿಸಿ 
ವಿಶಿಷ್ಟ ಅರ್ಥವನ್ನು ವಿವರಿಸಿದ್ದಾರೆ ಹಾಗೆಯೇ “ಚಕ್ಷುಃ' ಶಬ್ದಕ್ಕೆ ಸೂರ್ಯನೆಂಬ 
ಅರ್ಥವನ್ನು ವಿವರಿಸಿದ್ದಾ ರೆ. ಸಾಯಣಾಚಾರ್ಯರು ಲೋಕಸಾಮಾನ್ಯವಾದ 
ಅರ್ಥ ವನ್ನೇ ತಿಳಿಸಿದ್ದಾ ರೆ 
ಬ್ರಹ್ಮನ ಆಸನದಿಂದ 'ಪಶ್ಚಿಮಭಾಗದಲ್ಲಿ ಯಜಮಾನನ ಆಸನ. ಅಲ್ಲಿರುವ ತೊಂದರೆ 
ಯನ್ನುಂಟುಮಾಡುವ ಹುಲ್ಲು ಮೊದಲಾದವನ್ನು ಕುರಿತು "ನೀನು ಬೇರೆಡೆಗೆ ಹೋಗು' 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೦೮ 
CEE EET 
ಎಂದು ಹೇಳಿ ತೆಗೆದುಹಾಕಬೇಕು. 
ಯಜಮಾನನು ತನ್ನ ಆಸನದಲ್ಲಿ ಕುಳಿತುಕೊಳ್ಳುವಾಗ ತನಗಿಂತ ಕೀಳಾದವರಿ 
ಗಿಂತಲೂ, ತನಗಿಂತಲೂ ಶ್ರೇಷ್ಠರಾದವರಿಗಿಂತಲೂ ತಾನು ಮೇಲೆ ಇರುವೆನೆಂದು 
ಹೇಳಿ ಕುಳಿತುಕೊಳ್ಳುತ್ತಾ ನೆ. 
ಯಜಮಾನನು ತನ್ನೆ ಆಸನದಲ್ಲಿ ಕುಳಿತುಕೊಂಡು “ಓ ದ್ಯುಲೋಕ-ಭೂಲೋಕ 
ದೇವತೆಗಳೇ! ಈ ದಿನದ ಅಗ್ನಿಷ್ಟೊ ೇಮಾನುಷ್ಠಾ ನದಲ್ಲಿ "ಉಂಟಾಗಬಹುದಾದ 
ನ್ಯೂನತೆಯಿಂದ ನನ್ನನ್ನು ಕಾಪಾಡಿ' "ಈ ದಿವಸದಿಂದ ನಡೆಯುವ ಅಗ್ನಿಷ್ಟೋಮ 
ಯಾಗ ನೂ ನಾತಿರೇಕಗಳನ್ನು ಪರಿಹರಿಸಿರಿ' ಎಂದು ಪ್ರಾರ್ಥಿಸುತ್ತಾನೆ. 
ಸದ್ದಿಗೆ ಬರುತಿ ತರುವ ಯಜಮಾನನನ್ನು ಹಿಂಬಾಲಿಸಿ ಬರುವ ಪಿತೃದೇವತೆಗಳನ್ನು 
ನಮಸ್ಕರಿಸಿ, ಅವರ ಅನುಗ್ರಹವನ್ನು ಗಳಿಸಬೇಕು. ಯಜಮಾನನು "ಎಲೈ ಪಿತ್ತ ದೇವತೆ 
ಗಳೇ! ನಿಮ್ಮಿಂದ ನಾನು ಒಳ್ಳೆಯ ಪಿತೃಗಳುಳ್ಳವನಾಗಲಿ, ನನ್ನಿಂದ ಜಟ್ಟ "ಒಳ್ಳೆಯ 


ಯಾಗಾನುಷ್ಠಾನವನ್ನು IS ಮಕ್ಕಳುಳ್ಳವರಾಗಿರಿ' ಎಂಬುದಾಗಿ ಮಂತ್ರವನ್ನು 
ಹೇಳುತ್ತಾನೆ.” 


ಹೀಗೆ ಯಜಮಾನನು ಎಲ ) ರನ್ನೂ ನಮಸ್ಕರಿಸಿ ಯಾಗಸದಸ್ಸಿಗೆ ಪ್ರವೇಶ ಮಾಡುತ್ತಾನೆ. 
ಪಿತೃದೇವತೆಗಳನು  ನಮಸ್ಕರಿಸುವುದರಿಂದ ಅವನಿಗೆ ಒಂಸೆಯಾಗುವುದಿಲ್ಲ. 


ತ 


ಸ 

ಸ 

Xx 

ಸ 

ಸ 

XX 

ಸ 

XX 

ಸಃ 

XX 

Xx 

1 

XX 

XX 

Xx 

Xx 

XX 

ಸಃ 

ಸಃ 

ಸಃ ವಿನಿಯೋಗಸಂಗ್ರಹ 
K ಸ್ಪ್ಯ! ಉತ್ಕರೇ ಪರಿಕ್ಷಿಪ್ತಂ ಸ್ಟ್ಯಂ ತತ್ತೆ ತ್ರೈವೋಪತಿಷ್ಯತೇ | 
20 
10 
XX 
ಸ 
Xx 
1 
Xx 
20 
ಸ 
ಸ 
XX 
ಸ 
ಸಃ 
10 
XX 
ಸ 
ಸ 
ಸಃ 
ಸ 


ಉಪದು ಧೂಮೀ ಅನೆ ೇಷೂಪ? ಮಾ ಇತ ೈಮುಷಜ್ಯ ತೇ ॥ 
1ಆಸಾ ವೇತಿ ಸೊ ೀತ್ರದೇಶಂ1 ಕಲೇತಿ ದ್ರೋಣಕುಂಭಕಮ್‌ 

| ಸೋಮಃ ಸೋಮಂ ಚಾಗ್ನಿರಗ್ನಿ 1ಮುಪ ದೇವೇತಿ ದೇವತಾಃ ॥ 

| ಉಪ ಯಜೆ ಕ್ಲೇತಿ ಯಜ್ಞ ಸ್ಲಂ ತಮುಪಮೇತಿ ತು ಹೋತ್ರಕಾನ್‌ | 

| 1ನಮಸ ಸ್ರೈಯವಿಧಿ: ಸ್ಪಷ್ಟೊ ೇ3ದೃಢೇಸ್ಲೊ ಸೀ ದು ಭುವೌ ಭಜೇತ್‌ ॥ 

| ಸೂರ್ಯಃ ಸೂರ್ಯಂ IE ಪಾತ್ಚಿತ್ತೆ ಶೇ ಷಹೋತನುಷಜ್ಯ ತೇ । 

| ಅಗ್ನಿರ್ಯಮಃ ಸರೇತ್ಲೆ ್ಯೀತಾನ್‌ ದೌ ರಿ ದ್ವಾರೌ ಸದಸೋ ತ ll 

| ಸದೋ ಬ್ರಹ್ಮಾ ಚತ್ತಿ ೯ಜೋ ದೌ 'ರ್ಭೂರ್ನಮಃ16-29 ಪಂಚಭಿಃ ಕ್ರಮಾತ್‌ । 
21ಅಹೇ ತೃಣಂ ನಿರಸ್ಯೋಖಿನ್ನೀತ್ಯುಪವಿಶ್ಶಾತ್ರ ಪಾ23 ಜಪೇತ್‌ ॥ 

| 24ಆssಗಂತ ದಕ್ಷಿಣಂ ಪಶ್ಯೇನ್ಮಂತ್ರಾ ವಿಂಶತಿರೀರಿತಾಃ । 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-20 [24] 


CETTE ETE EEE TENET SS, 


ಆತ್ಮ 


| 
ಭಕ್ಷೇಹಿ ಮಾಂಂವಿಶ ದೀರ್ಫಾಯುತ್ವಾಯ 


ಶಂತಮತಾ ಯ ರಾಯಸ್ಫೋಷಾಯ ವರ್ಚಸೇ 


| | | | 
ಭಕ್ಷ! ಏತಿ | ಇಹಿ | ಮಾ | ಏತಿ | ವಿಶ | ದೀರ್ಫಾಯುತ್ತಾಯೇತಿ ದೀರ್ಫಾಯು- 


I | i | 
ತ್ವಾಯ | ಶಂತನುತ್ವಾಯೇತಿ ಶಂತನು-ತ್ವಾಯ । ರಾಯಃ | ಪೋಷಾಯ । ವರ್ಚಸೇ | 


ನಾಲ್ಕನೆಯ ಅನುವಾಕದಲ್ಲಿ ಸ್ಟ್ರ್ಯಾದ್ಯುಪಸ್ಥಾನಮಂತ್ರಗಳು ಉಕ್ತವಾಗಿವೆ. ಈ 
ಐದನೆಯ ಅನುವಾಕದಲ್ಲಿ ಭಕ್ಷಣಮಂತ್ರಗಳು ಹೇಳಲ್ಪಡುತ್ತವೆ. 


ಮಂತ್ರ ವಿನಿಯೋಗ 


I 
ಭಕ್ಷೇಹಿ...ಹೃದೋಎಸಿ W ತಂದಿರುವ ಭಕ್ಷದ ಅವೇಕ್ಷಣವನ್ನು ಮಾಡಲು. 


*ಭಕ್ಷ=ಭಕ್ಷಣಕ್ಕಾಗಿ ತಂದಿರುವ ಸೋಮರಸವೇ[; ಏಹಿಐಬಾ; ದೀರ್ಫಾಯುತ್ವಾಯ 


ಇಫೂರ್ಣವಾದ ಆಯುಸ್ಸಿಗಾಗಿಯೂ; ಶಂತನುತ್ವಾಯ-ಸುಖಕರವಾದ ದೇಹವನ್ನು 


ಹೊಂದಿರುವುದಕ್ಕಾಗಿಯೂ; ರಾಯಃ ಪೋಷಾಯನಧನದ ಪ್ರಷ್ಟಿಗಾಗಿಯೂ; ವರ್ಚಸೇ 
=ಕಾಂತಿಗಾಗಿಯೂ; 


ಸೋಮಭಕ್ಷಣಕ್ಕಾಗಿ ತಂದಿರುವ ಸೋಮರಸವನ್ನು ಕುರಿತು ಯಜಮಾನನು 


ಆಯುಸ್ಸು, ಕಾಂತಿ, ಶರೀರ, ಸಂತತಿಗಳಿಗಾಗಿ ನನ್ನನ್ನು ಪ್ರವೇಶಿಸು ಎಂದು ಹೇಳುತ್ತಾನೆ. 
ತನ್ನ ಮನಸ್ಸಿಗೆ ಸೋಮರಸವು ಅತಿಪ್ರಿಯವಾದುದ್ದೆಂಬುದಾಗಿಯೂ ಹೇಳುತ್ತಾನೆ. 
ಸೋಮರಸಭಕ್ಟಣದಿಂದ ಇವೆಲ್ಲವೂ ಲಭಿಸುತ್ತವೆ. 


` ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೧೦ 


ಸುಪ್ರಜಾಸ್ತಾ ಯೇಹಿ ವಸೋ ಪುರೋವಸೋ ಪ್ರಿಯೋ 


|] I 
ಮೇ ಹೃದೋತಸೃಶ್ಚಿನೋಸ್ತಾ ಎ ಬಾಹುಭ್ಯಾಗ್‌ಂ ಸಘ್ಯಾಸಂ 


I 
ನೃಚಕ್ಷಸಂ ತ್ವಾ ದೇವ ಸೋಮ ಸುಚಕ್ಷಾ ಅವಖ್ಯೇಷಂ 


| I | | 
ಸುಪ್ರಜಾಸ್ತ್ವಾಯೇತಿ ಸುಪ್ರಜಾಃ-ತ್ವಾಯ । ಏತಿ | ಇಹಿ | ವಸೋ ಇತಿ | ಪ್ರರೋವಸೋ 


I ll 
ಇತಿ ಪುರಃವಸೋ | ಪ್ರಿಯಃ । ಮೇ | ಹೃದಃ । ಅಸಿ | ಅಶ್ವಿನೋಃ | ತ್ವಾ | 


1 ಜ್‌ | | 
ಬಾಹುಭ್ಯಾಮಿತಿ ಬಾಹು-ಭ್ಯಾಮ್‌ । ಸಫ್ಯಾಸಮ್‌ | ನೃಚಕ್ಷಸಮಿತಿ ನೃ-ಚಕ್ಷಸಮ್‌ | 


pO 
ತ್ವಾ! ದೇವ। ಸೋಮ । ಸುಚಕ್ಷಾ ಇತಿ:ಸು-ಚಕ್ಷಾಃ | ಅವೇತಿ | ಖ್ಯೇಷಮ್‌ । 


ಮಂತ್ರ ೧.1 ವಿನಿಯೋಗ 
ಅಶ್ವಿನೋಃ..ಸಘ್ಯಾಸಮ್‌ [a ಸೋಮಗ್ರಹಣವನ್ನು ಮಾಡಲು 
ನೃಚಕ್ಷಸಮ್‌...ಖ್ಯೇಷಮ್‌ ॥ ಸೋಮರಸವನ್ನು ನೋಡಲು 


ಸುಪ್ರಜಾಸ್ತ್ವಾಯ-ಒಳ್ಳೆಯ ಮಕ್ಕಳನ್ನು ಪಡೆದಿರುವುದಕ್ಕಾಗಿಯೂ; ಮಾನನನ್ನನ್ನು; 
ಆ ವಿಶ-ಪ್ರವೇಶಿಸು. ವಸೋ=ಸುಖವಾಗಿ ವಾಸಿಸುವಂತೆ ಮಾಡತಕ್ಕ ಸೋಮ 
ರಸವೇ! ಪ್ರರೋವಸೋ-ವಾಸಕ್ಕೆ ಸಾಧನವಾದ ಧನಾದಿಗಳಲ್ಲಿ ಮೊದಲನೆಯ 
ವನಾದ ಸೋಮರಸವೇ! ಏಹಿ-ಬಾ; ಮೇ ಹೃದಃ ಪ್ರಿಯಃ ಅಸಿ-ನನ್ನ ಮನಸ್ಸಿಗೆ 
ಪ್ರಿಯನಾಗಿರುವೆ. *[ಎಲೈ! ಸೋಮರಸವೇ!ತ್ವಾ-ನಿನ್ನನ್ನು; ಅಶ್ವಿನೋಃ 
ಬಾಹುಭ್ಯಾಮ್‌-ದೇವವೈದ್ಯರಾದ ಅಶ್ವಿನೀದೇವತೆಗಳ ತೋಳುಗಳಿಂದ; 
ಸಘ್ಯಾಸಮ್‌ -ಗೃಹಿಸುತ್ತೇನೆ; *ಸೋಮ ದೇವ=ದೇವನಾದ ಸೋಮನೇ!/ 
ಸೋಮರಸವೇ! ನೃಚಕ್ಷಸಮ್‌-ಯಜಮಾನಾದಿ ಮನುಷ್ಯರೆಲ್ಲರನ್ನೂ ನೋಡುವ/ 
ತಿಳಿದಿರುವ; ತ್ವಾ-ನಿನ್ನನ್ನು ಸುಚಕಾ [ನಿನ್ನ ಅನುಗ್ರಹದಿಂದ] ಚೆನ್ನಾಗಿ ನೋಡುವ 


೩" 


_ ಶಕ್ತಿಯುಳ್ಳ ನಾನು; ಅವಖ್ಯೇಷಮ್‌-ನೋಡುತ್ತೆ ನೆ. 


ತೈತ್ತಿರೀಯ ಸಂಹಿತಾ/೩-.೨-೫/೨೧೧ 


| \ 
ಮಂದ್ರಾ*ಭಿ ಭೂತಿಃ ಕೇತುರ್ಯಜ್ಞಾನಾಂ ವಾಗ್ಗು ಷಾಣಾ 


I I 
ಸೋಮಸ್ಯ ತೃಪ್ಯತು ಮಂದ್ರಾ ಸ್ವರ್ವಾಚ್ಯದಿತಿರನಾಹತ 


I I 
ಶೀರ್ಷ್ಲೀ ವಾಗ್ದುಷಾಣಾ ಸೋಮಸ್ಯ ತೃಪ್ಯ- 


ಹ || 
ಮಂದ್ರಾ | ಅಭಿಭೂತಿರಿತ್ಯಭಿ-ಭೂತಿಃ | ಕೇತುಃ । ಯಜ್ಞಾ; ನಾಮ್‌ | ವಾಕ್‌ | ಜುಷಾಣಾ | 
| I 
ಸೋಮಸ್ಯ । ತೃಪ್ಯತು | ಮಂದ್ರಾ । ಸ್ವರ್ವಾಚೀತಿ ಸು-ಅರ್ವಾಚೀ | ಅದಿತಿಃ । 
| 
ಅನಾಹತಶೀರ್ಷಿೀತ, ನಾಹತ-ಶೀರ್ಷೀ 1 ವಾಕ್‌ | ಜುಷಾಣಾ | ಸೋಮಸ್ಯ 1 
_ ಣಾ ಠಿ ಷಾ ಎ ಭ್‌ 


ತೃಪ್ಯತು | 


ಮಂತ್ರ ವಿನಿಯೋಗ 
ಮಂದ್ರಾಭಿಭೂತಿಃ...ಭಕ್ಷಯಾಮಿ ॥  ಪ್ರಾತಃಸವನದ ಸೋಮರಸಭಕ್ಷಣವನ್ನು ಮಾಡಲು 


*ಮಂದ್ರಾ-ಸಂತೋಷಕ್ಕೆ ಕಾರಣಳಾದ; ಅಭಿಭೂತಿಃ-ವಿಘ್ನಗಳನ್ನು ಹೋಗಲಾಡಿ 
ಸುವ; ಯಜ್ಞಾನಾಮ್‌ ಕೇತುಃಐಯಜ್ಲ; ಗಳಿಗೆ ಕಾರಣಭೂತಳಾಗಿರುವ; ವಾಕ್‌-ಮುಖ 
ದೇವತೆಯಾದ ವಾಗ್ದೇವತೆಯು; ಸೋಮಸ್ಕ ಜುಷಾಣಾ-ಸೋಮರಸವನ್ನು 
ಸೇವಿಸುವವಳಾಗಿ; ತೃಪ್ಯತು- ಪ್ಲಿ ಹೊಂದಲಿ; ಮಂದ್ರಾ-ಸಂತೋಷಕಾರಣಳಾದ; 
ಸ್ಪರ್ವಾಚೀ-ಚೆನ್ನಾಗಿ ಅಭಿಮುಖಳಾಗಿರುವ; ಅದಿತಿಃ-ಖಂಡಿಸಲು ಅಸಾಧ್ಯಳಾದ; 
ಅನಾಹತಶೀರ್ಷ್ಲೀ-ತಡೆಯಿಲ್ಲದ ಆರಂಭವುಳ್ಳ; ವಾಕ್‌- ವಾಗ್ದೇವಿಯು; ಸೋಮಸ್ಕ 
ಜುಷಾಣಾ-ಸೋಮರಸವನ್ನು ಸೇವಿಸುವವಳಾಗಿ; ತೃಪೃತು-ತೃಪ್ತಳಾಗಲಿ. 


ಯಜಮಾನನು ತಾನು ಸ್ವತಂತ್ರವಾಗಿ ಸೋಮರಸವನ್ನು ಗ್ರಹಿಸುತ್ತಿಲ್ಲವೆಂಬುದನ್ನು 
ತಿಳಿಸಲು "ದೇವವೈದ್ಯರಾದ ಅಶಿ ಓ_ನೀದೇವತೆಗಳ ತೋಳುಗಳಿಂದ ಈ 
ಸೋಮರಸವನ್ನು ಪರಿಗ್ರಹಿಸುತ್ತಿದ್ದೇನೆ' ಎಂದು ಹೇಳುತ್ತಾನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೧೨ 


ತ್ತೇಹಿ ವಿಶ್ವಚರ್‌ಷಣೇ[(೧೫)]ಶಂಭೂರ್ಮಯೋಭೂ 
ಸ್ಪ್ವಸ್ತಿ ಮಾ ಹರಿವರ್ಣ ಪ್ರಚರ ಕ್ರತ್ವೇ ದಕ್ಷಾಯ 
ರಾಯಸ್ಪೋಷಾಯ ಸುವೀರತಾಯ್ಕೆ ಮಾ ಮಾ 
ಜಾ ಮಾ 1೫ ಹಾರ್ದಿ ತ್ವಿಷಾ ವಧೀಃ | 


ಭೂಃ । ಮಯೋಭೂರಿತಿ ಮಯಃ-ಭೂಃ | ಸ್ವಸ್ತಿ ಮಾ ಹರಿವರ್ಣೆತಿ ಹರಿ- 


ವರ್ಣ | ಪ್ರೇತಿ | ಚರ। ಕ್ರತ್ವೇ | ದಕ್ಷಾ ಯ । ರಾಯಃ | ಪೋಷಾಯ | ಸುವೀರತಾಯಾ 
| | 
ಇತಿ ಸು-ವೀರತಾಯ್ಕೆ । ಮಾ | ಮಾ। ರಾಜನ್ನ್‌ | ವೀತಿ | ಬೀಭಿಷಃ । ಮಾ। ಮೇ। 


| 
ಹಾರ್ದಿ । ತ್ವಿಷಾ। ವಧೀಃ ॥ 


ವಿಶ್ವಚರ್‌ಷಣೇ-ಮಾನವರೆಲ್ಲ ರಿಗೂ ಆತ್ಮೀಯನಾದ ಸೋಮರಸವೇ! ಶಂಭೂಃ- 
ಶಾಂತಿಯನ್ನು ಉಂಟುಮಾಡುವವನಾಗಿಯೂ; ಮಯೋಭೂಃ =ಸುಖವನ್ನು ಉಂಟು 
ಮಾಡುವವನಾಗಿಯೂ; ಏಹಿಐಬಾ; ಹರಿವರ್ಣ-ಹಸಿರುಬಣ  ದವನಾದ 
ಸೋಮನೇ! ಕತ್ತೆ ಶೀ=ಯಾಗಗಳಿಗಾಗಿಯೂ; ದಕ್ಷಾಯ-ಉತ್ಹಾ ಹಕ್ಕಾ ಗಿಯೂ; 
ರಾಯಃ ಪೋಷಾರ್ಯಧನದ ಅಭಿವೃದ್ಧಿಗಾಗಿಯೂ; ಸುವೀರತಾಯ್ಕೆ ಉತ ವು 
ಪುತ್ರರ ಪ್ರಾಪ್ತಿಗಾಗಿಯೂ; ಸ್ವಸ್ತಿ-ಶುಭಪ್ರದನಾಗಿ/ವಮನರೂಪವಾದ ವಿನಾಶವು 
ಒದಗದಿರುವಂತೆ; ಮಾ ಪ್ರಚರ-ನನ್ನನ್ನು ಪ್ರವೇಶಿಸು; ರಾಜನ್‌-ಸೋಮರಾಜನೇ! 
ಮಾಮಾ ವಿಬೀಭಿಷಃನ/ದೇಹದಿಂದ "ಮೇಲ್ಮುಖವಾಗಿ ಅಥವಾ ಅಧೋಮುಖ 
ವಾಗಿ ಹೊರಬೀಳುವಿಕೆಯಿಂದ] ನನ್ನನ್ನು ಭಯಪಡಿಸಬೇಡ [ದೇಹದಲ್ಲಿಯೇ ನಿಲ್ಲು] 
ಮೇ ಹಾರ್ದಿ-ನನ್ನ ಹೃದಯದಲ್ಲಿರುವ ಮನಸ್ಸನ್ನು; ತ್ವಿಷಾನನಿನ್ನ ತೇಜಸ್ಸಿನಿಂದ; 
ಮಾ ವಧೀಃ=ಹಿಂಸಿಸಬೇಡ; [ಹೀಗೆ ಮಾಡಿ] 


ಬಟಜದಜದದಬದದದಬಬಬದಬಬುಬದದದಬದದದದಬದದಬದದದಬದದದದಬಬದದದಬದದಬಟ 


RANA ಸುಸು ಸಸ AEA AANA ಸೇ ಸೀಸ ಸೇ ೫ ಸಃ 


ತೈತ್ತಿರೀಯ ಸಂಹಿತಾ/೩-೨-೫/೨೧೩ 
I I 
ವೃಷಣೇ ಶುಷ್ಮಾಯಾಯುಷೇ ವರ್ಚಸೇ । ವಸುಮದ್ಗಣಸ್ಥ 
I 
ಸೋಮ ದೇವ ತೇ ಮತಿವಿದಃ ಪ್ರಾತಸ್ಸವನಸ್ಥ ಗಾಯತ್ತ 


| 
ಛಂದಸ ಇಂದ್ರಪೀತಸ್ಯ ನರಾಶಗ್‌ಂಸಪೀತಸ್ಯ ಪಿತೃಪೀತಸ್ಯ 


| | | | 
ವೃಷಣೇ । ಶುಷ್ಮಾಯ । ಆಯುಷೇ । ವರ್ಚಸೇ ॥ ವಸುಮದ್ಗಣಸ್ಕೇತಿ ವಸುಮತ್‌- 
a 


| | 

ಗಣಸ್ಯ | ಸೋಮ । ದೇವ | ತೇ | ಮತಿವಿದ ಇತಿ ಮತಿ-ವಿದಃ | ಪ್ರಾತಸ್ಸವನಸ್ಯೇತಿ 

ಪ್ರಾತು-ಸವನಸ್ಥ । ಗಾಯತ್ತಛಂದಸ ಇತಿ ಗಾಯತ್ತ-ಛಂದಸಃ | ಇಂದ್ರಪೀತಸ್ಯೇತೀಂದ್ರ- 
| 

ಪೀತಸ್ಯ | ನರಾಶಗ್‌ಂಸಪೀತಸ್ಯೇತಿ ನರಾಶಗ್‌ಂಸ-ಪೀತಸ್ಯ | ಪಿತೃಪೀತಸ್ಯೇತಿ ಪಿತೃ 


-ಪೀತಸ್ಯ 


ವೃಷಣೇ-ಇಂದ್ರಿಯಶಕ್ತಿಗೂ; ಶುಷ್ಮಾಯ-ಬಲಕ್ಕೂ; ಆಯುಷೇ-ದೀರ್ಫಾಯಸ್ಸಿಗೂ; 


ವರ್ಚಸೇ-ಕಾಂತಿಗೂ[ಕಾರಣನಾಗು]ಸೋಮ ದೇವ-ಪ್ರಕಾಶಮಾನನಾದ ಸೋಮ 
ದೇವನೇ! ಮತಿವಿದ;ಎಯಜಮಾನರ ಬುದ್ದಿ ಯನ್ನು/ಆಶಯವನ್ನು ತಿಳಿದಿರುವ; ತೇ 
ನಿನಗೆ ಸಂಬಂಧಿಸಿದ; ವಸುಮದ್ಗಣಸ್ಯನಅಷ್ಟವಸುಗಳ ಸಂಬಂಧವನ್ನು ಪಡೆದಿರುವ; 
ಗಾಯತ್ರಛಂದಸಃ-ಬಹಿಷ್ಟವಮಾನಾದಿಗಳಲ್ಲಿ ಗಾಯತ್ರೀಛಂದಸ್ಸಿನ ಸಂಬಂಧವುಳ್ಳ; 
ಪ್ರಾತಸ್ಸವನಸ್ಯನಸೋಮಯಾಗದ ಪ್ರಾತಃಸವನಕ್ಕೆ ಸಂಬಂಧಿಸಿದ; ಇಂದ್ರಪೀತಸ್ಯ- 
ಇಂದ್ರದೇವನ ಸೋಮಪಾನವುಳ್ಳ; ನರಾಶಗ್‌ಂಸಪೀತಸ್ಯ-ನರಾಶಂಸರೆಂಬ ಪಿತೃ 


ವಿಶೇಷಗಳ ಸೋವಪಾನವುಳ್ಳ; ಪಿತೃಪೀತಸ್ಯ-ಪಿತೃದೇವತೆಗಳ ಸೋಮಪಾನವುಳ್ಳ 


ಹಾಗೆಯೇ ಸೋಮದೇವನ ಅನುಗ್ರಹದಿಂದಲೇ ದೊರಕಿರುವ ದರ್ಶನಶಕ್ತಿಯಿಂದ 

ಎಲ್ಲರನ್ನೂ ತಿಳಿದಿರುವ ಸೋಮನನ್ನು ನೋಡುತ್ತೇನೆ ಎಂದೂ ಹೇಳುತ್ತಾನೆ. 
ಸಂತೋಷವನ್ನು ಕೊಡುವ ಮುಖದೇವತೆಯಾದ ವಾಗ್ದೇವಿಯು ವಿಘ್ನಗಳನ್ನು 

ನಿವಾರಿಸಬಲ್ಲಳು. ಆ ವಾಗ್ಬೇವಿಯು ಸೋಮರಸವನ್ನು ಸೇವಿಸಿ ತೃಪ್ತಳಾಗಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೧೪ 


| 
ಮಧುಮತ ಉಪಹೂತಸ್ಕೋಪಹೂತೋ ಭಕ್ಷಯಾಮಿ 


ರುದ್ರವದ್ಗಣಸ್ಯ ಸೋಮ ದೇವ ತೇ ಮತಿವಿದೋ 


I I I 
ಮಾಧ್ಯಂದಿನಸ್ಯ ಸವನಸ್ಯ ತ್ರಿಷ್ಟುಪ್ಫಂದಸ 


| | | I 
ಮಧುಮತ ಇತಿ ಮಧು-ಮತಃ | ಉಪಹೂತಸ್ಯೇತ್ಯುಪ-ಹೂತಸ್ಯ । ಉಪಹೂತ 


` 
ಇತ್ಯುಪ-ಹೂತಃ ಭಕ್ಷ ಯಾಮಿ ರುದ್ರವದ್ಗ ಣಸ್ಯೇತಿ ರುದ್ರವತ್‌-ಗಣಸ್ವ । ಸೋಮ | 


| | 
ದೇವ । ತೇ | ಮತಿವಿದ ಇತಿ ಮತಿ-ವಿದಃ । ಮಾಧ್ಯಂದಿನಸ್ಕ । ಸವನಸ್ಯ | 


್ಗ 
ತ್ರಿಷ್ಟುಪ್ಫಂದಸ ಇತಿ ತ್ರಿಷ್ಟುಪ್‌-ಛಂದಸಃ 


ಮಂತ್ರ | ವಿನಿಯೋಗ 


ರುದ್ರವದ್ಗಣಸ್ಯ...ಭಕ್ಷಯಾಮಿ ॥ ಮಾಧ್ಯಂದಿನಸವನದ ಸೋಮರಸವನ್ನು ಭಕ್ಷಣ 
[*ಮಂದ್ರಾಭಿ ಭೂತಿಃ...ವರ್ಚಸೇ ॥] ಮಾಡಲು | 


ಮಧುಮತಃ-ಮಧುರರಸವುಳ್ಳ; ಉಪಹೂತಸ್ಯ ಬೇರೆಯವರಿಂದ ಅನುಮತಿ ಕೊಡ 
ಲ್ಪಟ್ಟಿರುವ [ನಿನ್ನ/ಸೋಮನ] [ರಸವನ್ನು] ಉಪಹೂತಃ-ಇತರರಿಂದ ಅನುಮತಿಯನ್ನು 
ಪಡೆದಿರುವ ನಾನು; ಭಕ್ಷಯಾಮಿ-ಭಕ್ಷಿಸುತ್ತೇನೆ. 4-*[ಮಂದ್ರಾಭಿಭೂತಿಃ... 
ವರ್ಚಸೇ] ದೇವ ಸೋಮ-=ಸೋಮದೇವನೇ! ಮತಿವಿದಃ ಯಜಮಾನರ 
ಮನಸ್ಸನ್ನು ತಿಳಿದಿರುವ; ತೇ=ನಿನಗೆ ಸಂಬಂಧಿಸಿದ; ರುದ್ರವದ್ಗಣಸ್ಯ- ಏಕಾದಶ 
ರುದ್ರಗಣಕ್ಕೆ ಸಂಬಂಧಿಸಿದ; ತ್ರಿಷ್ಟುಪ್ಫಂದಸಃ-ಮಂತ್ರಗಳಲ್ಲಿ ತ್ರಿಷ್ಟುಪ್ಸಂದಸ್ಸನ್ನು 


ಹೊಂದಿರುವ; ಮಾಧ್ಯಂದಿನಸ್ಯ ಸವನಸ್ಯ-ಸೋಮಯಾಗದ ಮಾಧ್ಯಂದಿನಸವನಕ್ಕೆ 


ಸಂಬಂಧಿಸಿದ; 


ತೈತ್ತಿರೀಯ ಸಂಹಿತಾ/೩-೨-೫/೨೧೫ 


I 
ಇಂದ್ರಪೀತಸ್ಕೇತೀಂದ್ರ-ಪೀತಸ್ಯ | ನರಾಶಗ್‌ಂಸಪೀತಸ್ಯೇತಿ ನರಾಶಗ್‌ಂಸ-ಪೀತಸ್ಯ | 
| | I I | 
ಪಿತೃಪೀತಸ್ಯೇತಿ ಪಿತೃ-ಪೀತಸ್ಯ | ಮಧುಮತ ಇತಿ ಮಧು-ಮತಃ | ಉಪಹೂತಸ್ಯೇ 


| I I 
ತ್ಯುಪ-ಹೂತಸ್ಯ | ಉಪಹೂತ ನಸ | ಭಕ್ಷಯಾಮಿ।| 


ಇಂದ್ರಪೀತಸ್ಯ ನರಾಶಗ್‌ಂಸ ಪೀತಸ್ಯ ಏತ ಪೀತೆಸ್ಯ ಮಧುಮತಃ ಉಪಹೂತಸ್ಯ 
ಉಪಹೂತಃ "ಭಕ್ಷಯಾಮಿಎಇಂದ್ರದೇವನ, ನರಾಶಸಿಸ ಪಿತೃಗಳ, ಪಿತೃದೇವತೆಗಳ 
ಸೋಮಪಾನವುಳ್ಳ, ಮಧುರರಸವುಳ್ಳ; ಬೇರೆಯವರಿಂದ ಅನುಮತಿ ಕೊಡಲ್ಪಟ್ಟಿರುವ 
ನಿನ್ನ/ಸೋಮನ "ಕಸವನ್ನು: ಇತರರಿಂದ : ' ಅನುಮತಿಯನ್ನು ಪಡೆದಿರುವ ಸು 
ಭಕಿ ಸುತ್ತೇನೆ. ಹ 


ಪ 


ಆ ವಾಗ್ದೇವಿಯು ನ ನಮಗೆ: ಅಭಿಮುಖಳಾಗಿ. : ಜೊತೆಯಲ್ಲಿ. ರಲಿ. ಆಕೆಯು ನಾಶ 
ರಹಿತಳು. ತಡೆಯಿಲ್ಲದ ಆರಂಭವುಳ್ಳವಳು. ಯಜ್ಞ ಗಳಿಗೆ ಕಾರಣೀಭೂತಳು. 
ಆಕೆಯು ಸೋಮರಸಸೇವನೆಯಿಂದ ತೃ ಪ ಶಛಾಗಲಿ. 

ಎಲ್ಲರನ್ನೂ ಆತ್ಮೀಯರೆಂದು ಭಾವಿಸುವ ಸೋಮದೇವನೇ! ನೀನು ನಮಗೆ ಶಾಂತಿ 
ಯನ್ನೂ ಸುಖವನ್ನೂ, ಮಂಗಳವನ್ನೂ, ವಮನಾದಿಕ್ಷೇಶರಾಹಿತ್ಯವನ್ನೂ ಕೊಡುವವ 
ನಾಗಿ ನಮ್ಮನ್ನು ಪ್ರವೇಶಿಸು. ನೀನು ಹಸಿರು ಬಣ್ಣದವನು. ನೀನು ನಮಗೆ ಯಜ್ಞಗ 
ಳನ್ನೂ ಉತ್ಸಾಹವನ್ನೂ, ದೀರ್ಫಾಯುಸ್ಸನ್ನೂ, ಶಾಂತಿಯನ್ನೂ ಕರುಣಿಸು. ನಮ್ಮನ್ನು 
ವಮನಾದಿಗಳಿಂದ ಭಯಪಡಿಸಬೇಡ. ನಿನ್ನ ತೇಜಸ್ಸಿನಿಂದ ನಮ್ಮ ಮನಸ್ಸು ಅಶಾಂತ 
ವಾಗದಂತೆ ಅನುಗ್ರಹಿಸು. ನಿನ್ನ ಅನುಗ್ರಹದಿಂದ ಇಂದ್ರಿಯಶಕ್ತಿ ಯೂ, ಬಲವೂ, 
ಧನಸಮೃದ್ಧಿಯೂ, ತೇಜಸ್ಸೂ, ಸುಪುತ್ರಪ್ರಾಪ್ತಿಯೂ ನಮಗೆ ಉಂಟಾಗಲಿ. 

ಸೋಮದೇವನೇ! ನೀನು ಶ್ರದ್ಧೆ ಯಿಂದ ಯಾಗವನ್ನು ಮಾಡುವವರ ಮನಸ್ಸನ್ನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೧೬ 


ಆದಿತ್ಯ ವದ್ಗಣಸ್ಯೇತ್ಯಾ ದಿತ್ಯವತ್‌-ಗಣಸ್ಕ ಸೋಮ ದೇವ ತೇ | ಮತಿವಿದ 


ಇತಿ ಮತಿ-ವಿದಃ ತೃತೀಯಸ್ಯ | ಸವನಸ್ಯ ಜಗತೀಛಂದಸ ಇತಿ ಜಗತೀ-ಛಂದಸಃ 


ವಿನಿಯೋಗ 


ತೃತೀಯಸವನದ ಸೋಮರಸವನ್ನು 
ಭಕ್ಷಣ ಮಾಡಲು 


3 *[ಮಂದ್ರಾಭಿಭೂತಿಃ...ವರ್ಚಸೇ] ದೇವ ಸೋಮ-ಸೋಮದೇವನೇ! ಮತಿ 
ಸೆ ವಿದಃ:[ಶ್ರದ್ಧೆಯಿಂದ ಯಾಗವನ್ನು ಅನುಷ್ಠಿಸುವ ಯಜಮಾನರ] ಮನಸ್ಸನ್ನು ತಿಳಿದಿ 
೫| ರುವ; ತೇಎ ಎನಿನಗೆ ಸಂಬಂಧಿಸಿದ; 'ಆದಿತ್ಯವದ್ಗಣಸ್ಯ- ಇದ್ವಾದಶಾದಿತ್ಯಗಣಕ್ಕೆ ಸ 
ಸ! ಸಿರುವ; ಜಗತೀಛಂದಸಃ-ಜಾಗತಛಂದಸ್ಸಿನ. ಮಂತ್ರಗಳುಳ್ಳ; ತೃತೀಯಸ್ನ  ಸವನಸ್ಯ 
=ತೃತೀಯಸವನಕ್ಕೆ ಸಂಬಂಧಿಸಿದ; 


ತಿಳಿದಿರುವೆ. ನಿನಗೆ ಸಂಬಂಧಿಸಿದ ಸೋಮಯಾಗದ ಪ್ರಾತಃಸವನಭಾಗವು 
ಅಷ್ಟವಸುಗಣದೇವತೆಗಳಿಗೆ ಸಂಬಂಧಿಸಿದೆ. ಈ ಯಾಗದಲಿ ೧ ಇಂದ್ರನೂ, ನರಾಶಂಸ 
೫ fy ಗಳೂ, ಇತರ ಪಿತೃಗಳೂ ಸೋಮರಸಪಾನದಿಂದ ೩ ತೃಪ್ತರಾಗಿರುತ್ತಾರೆ. ಈ 
ತ ಪ್ರಾತಸ್ಸವನದಲ್ಲಿ ಗಾಯತ್ರೀಛಂದಸ್ಸಿನ ಮಂತ್ರಗಳಿವೆ. ಈ ಪ್ರಾತಃಸವನದ 'ಸೋಮ 
ಸ ಪಾನವು ಇತರರಿಂದ ಅನುಮತಿಸಲ್ಪಟ್ಟಿದೆ. ಬೇರೆಯವರ ಅನುಮತಿಯನ್ನು ಪಡೆದಿ 


17] * ಇಲ್ಲಿಯೂ "ಮಂದ್ರಾಭಿಭೂತಿಃ....ವರ್ಚಸೇ' ಎಂಬ ಅನುಷಂಗವಿದೆ. ಅದರ ಪ್ರತಿಪದಾರ್ಥ- 
ಸಃ ತಾತ್ಪರ್ಯವನ್ನು ಹಿಂದಿನಂತೆಯೇ ತಿಳಿಯಬೇಕು. 


ತೈತ್ತಿರೀಯ ಸಂಹಿತಾ/೩-೨-೫/೨೧೭ 


I 
ಇಂದ್ರಪೀತಸ್ಯ ನರಾಶಗ್‌ಂಸಪೀತಸ್ಯ ಪಿತೃಪೀತಸ್ಥ 


| 
ಮಧುಮತ ಉಪಹೂತಸ್ಕೋಪಹೂತೋ ಭಕ್ಷಯಾಮಿ ॥ 


I | I I 
ಆ ಪ್ಯಾಯಸ್ವ ಸಮೇತು ತೇ ವಿಶ್ವತಸ್ಸೋಮ ವೃಷ್ಟಿಯಮ್‌ | 


ಭವಾ ವಾಜಸ್ಯ ಸಂಗಥೇ | 


I 
ಪಿತೃ-ಪೀತಸ್ಯ ! ಮಧುಮತ ಇತಿ ಮಧು-ಮತಃ । ಉಪಹೂತಸ್ಯೇ 
ಸ್ಯ | ಉಪಹೂತ ಇತ್ಯುಪ-ಹೂತಃ | ಭಕ್ಷೆಯಾಮಿ ॥ ಏತಿ । ಪ್ಯಾಯಸ್ತ 
| I | 
ಸಮಿತಿ ಏತು। ತೇ। ವಿಶ್ವತಃ । ಸೋಮ | ವೃಷ್ಣಿಯಮ್‌ ॥ ಭವ । ವಾಜಸ್ಯ | ಸಂಗಥ 
| 
ಇತಿ ಸಂ-ಗಥೇ॥ 


ಮಂತ್ರ ವಿನಿಯೋಗ 


| 
ಆ ಪ್ಯಾಯಸ್ವ...ಸಂಗಥೇ | ಭಕ್ಷಣಾನಂತರ ಚಮಸಗಳನ್ನು ಪುನಃ ತುಂಬಲು 


ಇಂದ್ರಪೀತಸ್ಯ ನರಾಶಗ್‌ಂಸಪೀತಸ್ಯ ಪಿತೃಪೀತಸ್ಯ ಮಧುಮತಃ ಉಪಹೂತಸ್ಯ 
ಉಪಹೂತಃ ಭಕ್ಷಯಾಮಿ-ಇಂದ್ರದೇವನ, ನರಾಶಂಸಪಿತೃಗಳ, ಪಿತೃದೇವತೆಗಳ 
ಸೋಮಪಾನವುಳ್ಳ, ಮಧುರರಸವುಳ್ಳ, ಬೇರೆಯವರಿಂದ ಅನುಮತಿ ಕೊಡಲ್ಪಟ್ಟಿರುವ 
ನಿನ್ನ/ಸೋಮನ ರಸವನ್ನು ಇತರರಿಂದ ಅನುಮತಿಯನ್ನು ಪಡೆದಿರುವ ನಾನು ಭಕ್ಷಿಸುವೆನು. 
-ಸೋಮ-=ಸೋಮದೇವನೇ! ಆಪ್ಯಾಯಸ್ವ್ರ=ಸುತ್ತ ಲೂ ವೃದ್ಧಿ ಹೊಂದು; [ನಿನ್ನ] 
ವೃಷ್ಟಿಯಮ್‌-ವೀರ್ಯವು; ವಿಶ್ವತಃ-ಎಲ್ಲೆಲ್ಲಿಯೂ; ಸಮೇತು -ಸೇರಿಕೊಲ್ಳಲಿ; 
[ನೀನು] ವಾಜಸ್ಯ=-[ನಮ್ಮ] ಅನ್ನದ; ಸಂಗಥೇ ಭವ-ಸಮೃದ್ಧಿ ಗೆ ನಿಮಿತ್ತನಾಗು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೧೮ 


ಏತೀತೃಷಃ । ಶಿವೋ ಮೇ ಸಪ್ತರ್‌ಷೀನುಪತಿಷ್ಠಸ್ವ 


ಮಾ ಮೇತವಾಜ್ದಾ ಭಿಮತಿ [(೧೮)ಗಾಃ I] ಗಾಃ 1 


| Il | 
ಹಿನ್ವ। ಮೇ ।ಗಾತ್ರಾ | ಹರಿವ ಇತಿ ಹರಿ-ವಃ । ಗಣಾನ್‌ । ಮೇ । ಮಾ | ವೀತಿ | 


| 
ತೀತೃಷಃ ॥ ಶಿವಃ | ಮೇ | ಸಪ್ತರ್‌ಷೀನಿತಿ ಸಪ್ತ-ಯಷೀನ್‌ | ಉಪೇತಿ | ತಿಷ್ಠಸ್ವ | 
| W 
ಮಾಟ ಮೇ। ಅವಾಕು್‌ । ನಾಭಿಮ್‌ । ಅತೀತಿ 1[(೧೮)] ಗಾಃ ॥ 


ಮಂತ್ರ . ವಿನಿಯೋಗ 


I | 
ಹಿನ್ವ ಮೇ...ನಾಭಿಮತಿ ಗಾಃ ॥ ಭಕ್ಷಣಾನಂತರ ನಾಭಿದೇಶವನ್ನು ಸ್ಪರ್ಶಿಸಲು 


+ ಹರಿವಃ-[ಸೋಮ!]=ಹಸಿರು ಬಣ್ಣದ ಸೋಮದೇವನೇ! ಮೇ ಗಾತ್ರಾ-ನನ್ನ 
ಅವಯವಗಳನ್ನು; ಹಿನ ಎಸಂತೋಷಪಡಿಸು/ವೃ ದ್ದಿಗೊಳಿಸು. ಮೇ ಗಣಾನ್‌- 
ನನಗೆ ಟದ ಈ ಪುತ್ರಾದಿಗಳನ್ನು; ಮಾ ವಿತೀತೃ ಷಃ-ಅಮೃತಪಾನದಲ್ಲಿ )/ 
ಸೋಮಪಾನದಲ್ಲಿ ಆಸಕ್ತಿಯಿಲ್ಲ ) ದವರನ್ನಾಗಿ ಮಡ ಡ। ಶಿವಃಎಐಒಮಂಗಲಕರ 
ನಾಗಿ; ಮೇ ಸಪ್ತ ಯಷೀನ್‌-ನನ್ನ ಮುಖ(ಬಾಯಿ), ಎರಡು ಕಣ್ಣುಗಳು, 
ಎರಡು ಕಿವಿಗಳು, ಎರಡು ಮಾ ಗೆೊ ಏಳು ಪ್ರಾಣಸ್ಥಾನಗಳನ್ನು 


ಉಪತಿಷ್ಕಸ್ವಃಸಂತೋಷಪಡಿಸು. ಮೇ ನಾಭಿಮ್‌ ಅತಿ-ನನ್ನ ಹೊಕ್ಕಳನ್ನು 
ಅತಿಕ್ರಮಿಸಿ; ಅವಾಜ್‌ ಮಾ ಗಾಃ=ಕೆಳಭಾಗಕ್ಕೆ ಹೋಗಬೇಡ. 


ಹೇ! ಸೋಮದೇವನೇ! ಈ ಮಾಧ್ಯಂದಿನಸವನವು ಏಕಾದಶ ರುದ್ರಗಣದೇವತೆ 
ಗಳಿಗೆ ಸಂಬಂಧಿಸಿದೆ. ಈ ಯಾಗದಲ್ಲಿ ಇಂದ್ರನೂ, ನರಾಶಂಸಪಿತೃಗಳೂ, ಇತರ 
ಪಿತೃಗಳೂ ಸೋಮರಸಪಾನದಿಂದ ತೃಪ್ತರಾಗಿರುತ್ತಾರೆ. ಈ ಮಾಧ್ಯಂದಿನಸವನ 
ದಲ್ಲಿ ತ್ರಿಷ್ಟುಪ್‌ ಛಂದಸ್ಸಿನ ಮಂತ್ರಗಳು ಇವೆ. ಈ ಮಾಧ್ಯಂದಿನಸವನದ ಸೋಮಪಾನವು 


ತೈತ್ತಿರೀಯ ಸಂಹಿತಾ/೩-೨-೫/೨೧೯ 


| 
ಅಪಾಮ ಸೋಮಮಮೃತಾ ಅಭೂಮಾದರ್ಶ ಜ್ಯೋತಿ 


I I 
ರವಿದಾಮ ದೇವಾನ್‌ । ಕಿಮಸ್ಮಾನ್ಯೃಣವದರಾತಿಃ ಕಿಮು 


l ) 
ಧೂರ್ತಿರಮೃತ ಮರ್ತ್ಯಸ್ಯ ॥ 


I | | 
ಅಪಾಮ । ಸೋಮಮ್‌ ಅಮೃತಾಃ | ಅಭೂಮ | ಅದರ್ಶ್ಮ | ಜ್ಯೋತಿಃ | 
| 
ಅವಿದಾಮ | ದೇವಾನ್‌ ॥ ಕಿಮ್‌ | ಅಸ್ಮಾನ್‌ । ಕೃಣವತ್‌ | ಅರಾತಿಃ | ಕಿಮ್‌ | 
ಉ | ಧೂರ್ತಿಃ । ಅಮೃತ | ಮರ್ತ್ಯಸ್ಯ॥ . 


ಮಂತ ತ 4 | ವಿನಿಯೋಗ 


“ಖಿ 


ಅಪಾಮ...ಮರ್ತೈಸ್ಯ ॥ ಯತ್ತಿಜರು ಸಮಿತ್ಪಾಣಿಗಳಾಗಿ ಉನ್ನೇತಾರನನ್ನು ಮುಂದಿಟ್ಟು 
` ಕೊಂಡು ಹೋಗಲು/ಆದಿತ್ಯೋಪಸ್ಥಾನಕ್ಕಾಗಿ-ಭ.ಭಾ.ಭಾ 


+ ಸೋಮಮ್‌ ಅಪಾಮ=ನಾವು ಸೋಮರಸಪಾನವನ್ನು ಮಾಡಿದೆವು; ಅಮೃತಾಃ 
ಅಭೂಮ-ಮರಣರಹಿತರಾದ ದೇವತೆಗಳೇ ಆದೆವು; ಜ್ಯೋತಿಃ ಅದರ್ಶ್ಶ- 
ಜ್ಯೋತಿಃಸ್ವರೂಪನಾದ ಸೂರ್ಯನನ್ನು ನೋಡಿದೆವು; ದೇವಾನ್‌ ಅವಿದಾಮ 
=ದೇವತೆಗಳನ್ನು ಹೊಂದಿದೆವು; ಅಮೃತ-ಅಮೃತಸ್ವರೂಪನಾದ ಸೋಮನೇ! 
[ಅಮೃತ-ಅಮೃತಾನ್‌] ಅಸ್ಮಾನ್‌-[ಮರಣವಿಲ್ಲ ದ]ನಮ್ಮನ್ನು; ಅರಾತಿಃ-ಪಾಪ 
ರೂಪಶತ್ರುವು; ಕಿಮ್‌ ಕೃಣವತ್‌-ಏನು ಮಾಡೀತು? ಮರ್ತ್ಯಸ್ಯ ಧೂರ್ತಿಃವ 
ಮಾನವನಿಗೆ ಒದಗುವ ಹಿಂಸೆಯು; ಕಿಮ್‌ ಉ ಕೃಣವತ್‌-ಏನು ಮಾಡಬಲ್ಲುದು? 


ಇತರರಿಂದ ಅನುಮತಿಸಲ್ಪಟ್ಟಿದೆ. ಬೇರೆಯವರಿಂದ ಅನುಮತಿಯನ್ನು ಪಡೆದಿರುವ 
ನಾನು ಈ ಮಧುರವಾದ ಸೋಮರಸವನ್ನು ಭಕ್ಷಿಸುತ್ತೇನೆ. 

ಈ ತೃತೀಯಸವನವು ದ್ವಾದಶಾದಿತ್ಯಗಣಗಳಿಗೆ ಸಂಬಂಧಿಸಿದೆ. ಈ ಯಾಗದಲ್ಲಿ 
ಇಂದ್ರನೂ, ನರಾಶಂಸಪಿತೃಗಳೂ, ಇತರ ಪಿತೃಗಳೂ ಸೋಮರಸಪಾನದಿಂದ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೨೦ 


I I I 
ಯನ್ಮ ಆತ್ಮನೋ ಮಿಂದಾತ ಭೂ ದಗ್ನಿಸ್ತತ್ಪುನ 


|) | 
ರಾಹಾರ್ಜಾತವೇದಾ ವಿ ಚರ್‌ಷಣಿಃ ll 


| ll I 
ಯತ್‌ | ಮೇ | ಆತ್ಮನಃ । ಮಿಂದಾ । ಅಭೂತ್‌ | ಅಗ್ನಿಃ | ತತ್‌ । ಪುಸಃ | ಏತಿ! 


I | 
ಹಾಃ । ಜಾತವೇದಾ ಇತಿ ಜಾತ-ವೇದಾಃ । ವೀತಿ | ಚರ್‌ಷಣಿಃ ॥ 


ಮಂತ್ರ ವಿನಿಯೋಗ 


1 | 
| ಯನ್ಮ ಆತ್ಮನೋ...ವಿಚರ್‌ಷಣಿಃ ॥ ಆಹವನೀಯದ ಉಪಸ್ಥಾ ನವನ್ನು ಮಾಡಲು/ 
ಆಗ್ನೀಧ್ರೀಯ ಹೋಮವನ್ನು ಮಾಡಲು-ಭ.ಭಾ.ಭಾ 


* ಜಾತವೇದಾಃ-[ಯಜ್ಞದಲ್ಲಿ] ಸಂಭವಿಸುವ ನ್ಯೂನತೆಗಳನ್ನು ತಿಳಿದಿರುವ; 
ವಿಚರ್‌ಷಣಿಃ-ಆ ನ್ಯೂನತೆಗಳ ಪರಿಹಾರವನ್ನೂ ಅರಿತಿರುವ; ಅಗ್ನಿಃ-ಅಗ್ನಿದೇವನು; 
ಯತ್‌-ಯಾವ; ಮೇನನನ್ನ [ಯಜ್ಞದಲ್ಲಿ] ಆತ್ಮನಃ ಮಿಂದಾ ಅಭೂರ್ತ್‌ ಯಜ್ಞ 
ರೂಪದ ಹಿಂಸೆಯಾದ [ಮೇ-ನನ್ನ] ನ್ಯೂನತೆಯು ಸಂಭವಿಸಿದೆಯೋ; ತತ್‌ ಪುನಃ 
ಅಹಾಃ-ಆ ಅಂಗವನ್ನು ಪುನಃ ತರಲಿ.[ಆ ನ್ಯೂನತೆಯನ್ನು ಪರಿಹರಿಸಲಿ] 


ಇ 
ಪ 
ಆ 


ತೃಪ್ತರಾಗಿರುತ್ತಾರೆ. ಈ ತೃತೀಯಸವನದಲ್ಲಿ ಜಗತೀಛಂದಸ್ಸಿನ ಮಂತ್ರಗಳು ಇವೆ. 
ಈ ತೃತೀಯಸವನದ ಸೋಮಪಾನವ್ರ ಇತರರಿಂದ ಅನುಮತಿಸಲ್ಪಟ್ಟಿದೆ. 
1| ಬೇರೆಯವರಿಂದ ಅನುಮತಿಯನ್ನು ಪಡೆದಿರುವ ನಾನು ಈ ಮಧುರವಾದ ಸೋಮ 
| ರಸವನ್ನು ಭಕ್ಷಿಸುತ್ತೇನೆ. 

2| ಆಪ್ಯಾಯನವನ್ನು ಹೊಂದಿರುವ ಚಮಸಗಳಿಗೆ ನಾರಾಶಂಸಗಳೆಂದು ಹೆಸರು. 

| ಸೋಮನೇ! ನೀನು ಕುಡಿಯಲ್ಪಟ್ಟರೂ ಸಹ ಕ್ಷೀಣಿಸದೆ ಸುತ್ತಲೂ ವೃದ್ಧಿಹೊಂದು. 
ಸ೫| ನಿನ್ನ ವೀರ್ಯವು ಸರ್ವತ್ರ ವ್ಯಾಪಿಸಲಿ/ನಿನ್ನ ಬಲವು ವ್ಯಾಪಿಸಲಿ. ನೀನು ನಮಗೆ 
ಸ ಅನ್ನಸಂಪತ್ತನ್ನು ಕರುಣಿಸು. 

೫| ಎಲೈ! ಹರಿತವರ್ಣನಾದ ಸೋಮನೇ! ನೀನು ನನ್ನ ಅವಯವಗಳನ್ನು ಸಂತುಷ್ಟಿಗೊಳಿಸು. 


. ನನ್ನ ಮಕ್ಕಳೇ ಮೊದಲಾದವರು ಆಸಕ್ತಿಯಿಂದ ಮತ್ತೆ ಮತ್ತೆ ಸೋಮಪಾನವನ್ನು 
XX 


ತೈತ್ತಿರೀಯ ಸಂಹಿತಾ/೩-೨-೫/೨೨೧ 


| | | | | 
ಪುನಃ । ಅಗ್ನಿಃ । ಚಕ್ಷುಃ । ಆದಾತ್‌ । ಪುನಃ । ಇಂದ್ರಃ । ಬೃಹಸ್ಪತಿಃ ॥ ಪುನಃ ಮೇ | 


| I 
ಅಶ್ವಿನಾ | ಯುವಮ್‌ | ಚಕ್ಷುಃ । ಏತಿ । ಧತ್ತಮ್‌ । ಅಕ್ಟ್ಯೋಃ | 


ಮಂತ್ರ ವಿನಿಯೋಗ 


ಪುನರಗ್ನಿಃ...ಮಕ್ಟ್ಕೋಃ ॥ ಆಹವನೀಯೋಪಸ್ಥಾನದಲ್ಲಿ ವೈಕಲ್ಪಿಕವಾದ ಎರಡನೆಯ 
ಸ ೪ ಮಂತ್ರ/ಆಗ್ನೀದ್ವಹೋಮದ ಎರಡನೆಯ ಮಂತ್ರ-ಭ.ಭಾ.ಭಾ 


* ಅಗ್ನೀ-ಅಗ್ನಿದೇವನು; ಪುನಃ ಚಕ್ಷುಃ ಅದಾತ್‌-ಮತ್ತೆ ಒಳ್ಳೆಯ ಕಣ್ಣನ್ನು 
ಕೊಟ್ಟನು/ಕೊಡಲಿ; ಪುನಃ ಇಂದ್ರಃ ಚಕ್ಷುಃ ಅದಾತ್‌-ಇಂದ್ರನು ಮತ್ತೆ ಕಣ್ಣನ್ನು 
ಕೊಟ್ಟನು/ಕೊಡಲಿ. ಬೃಹಸ್ಪತಿಃ[ಪುನಃ ಚಕ್ಷುಃ ಅದಾತ್‌1-ಬೃಹಸ್ಪತಿಯೂ ಮತ್ತೆ 
ಕಣ್ಣನ್ನು ಕೊಟ್ಟನು/ಕೊಡಲಿ. ಅಶ್ವಿನಾ-ಅಶ್ವಿನೀದೇವತೆಗಳೇ! ಯುವಮ್‌- 
ನೀವಿಬ್ಬರೂ; ಪುನಃ-ಮತ್ತೆ; ಮೇ ಅಕ್ಟೋಃ-ನನ್ನ ಕಣ್ಣುಗುಡ್ಡೆಗಳಲ್ಲಿ; ಚಕ್ಸುಃ 


ಆ ಧತ್ತಮ್‌-ದೃಷ್ಟಿಶಕ್ತಿಯನ್ನು ಕರುಣಿಸಿ/[ನೆಲೆಗೊಳಿಸಿರಿ] 


ಮಾಡುವಂತೆ ಮಾಡು. ನೀನು ಮಂಗಲಕರನಾಗಿ ನನ್ನ ಸಪ್ತಪ್ರಾಣಗಳನ್ನು ತೃಪ್ತಿ 
ಪಡಿಸು. ನಾಭಿದೇಶವನ್ನು ಅತಿಕ್ರಮಿಸಿ ದೇಹದ ಕೆಳಭಾಗಕ್ಕೆ ಹೋಗಬೇಡ. 
ಸೋಮಪಾನದಿಂದ ದೇವತೆಗಳಾದಂತೆಯೇ ಎಂದು ಹೇಳಿದೆ. ನಾವು ಸೋಮ 
ವನ್ನು ಕುಡಿದು ಮರಣರಹಿತರಾಗೋಣ. ಸೂರ್ಯದರ್ಶನವನ್ನು ಮಾಡೋಣ. 
ಇಂದ್ರಾದಿದೇವತಾಸಾನ್ನಿಧ್ಯವನ್ನು ಪಡೆಯೋಣ. ನಮ್ಮನ್ನು ಪಾಪವು ಏನೂ 
ಮಾಡಲಾರದು. ಮರಣರಹಿತರಾದ ನಮಗೆ ಮಾನವರಿಗೆ ಒದಗಿ ಬರುವ ಯಾವ 
ಹಿಂಸೆಯೂ ಏನೂ ಮಾಡಲಾರದು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೨೨ 


I I I 
ಶಸ್ಟೋಕ್ಕಸ್ಯ ಹರಿವತ ಇಂದ್ರಪೀತಸ್ಯ 


[(೧೯)] 


I I 
ಮಧುಮತ ಉಪಹೂತಸ್ಕೋಪಹೂತೋ ಭಕ್ಷಯಾಮಿ | 


ಜುಷ ಇತೀಷ್ಟ-ಯಜು ಜುಷಃ ತೇ ದೇವ ಸೋಮ ಸ್ತುತಸೊ ಪೀಮಸ್ಯೆ ತಿ 


ಸ್ತುತ-ಸ್ತೋಮಸ್ಯ 1(೧೯) ಶಸ್ತೋಕ್ತ; ಸ್ಕೇತಿ ಶಸ್ತ ಕ್ವ-ಉಕ್ಕಸ್ಯ । ಹರಿವತ ಇತಿ ಹರಿ- 


I 
ವತಃ ಇಂದ್ರಪೀತಸ್ಯೇತೀಂದ್ರ-ಪೀತಸ್ಯ ಮಧುಮತ ಇತಿ ಮಧು-ಮತಃ 


| 
ಉಪಹೂತಸ್ಯೇತ್ಯು ಪ-ಹೂತಸ್ಯ ಉಪಹೂತ ಇತ್ತು ಪ-ಹೂತಃ | ಭಕ್ತ ಯಾಮಿ W 


ಮಂತ್ರ ವಿನಿಯೋಗ 
ಇಷ್ಟಯಜುಷಸ್ತೇ...ಭಕ್ಷಯಾಮಿ ॥ 


ಹಾರಿಯೋಜನಭಕ್ಷಣವನ್ನು ಮಾಡಲು 


ದೇವ ಸೋಮ-ಂಸೋಮದೇವನೇ! ಇಷ್ಟಯಜುಷಃ-ಯಜ್ಜ ಸಸಾಧನವಾದ 
ಯಜುರ್ಮಂತ್ರಗಳುಳ್ಳ; ಸ್ತುತಸ್ತೋಮಸ [ಸವ್ಯ ತ್ತಿಯುಳ್ಳ ಸಾಮಸ್ತೊ ತ್ರಮಂತ್ರ 
ಗಳುಳ್ಳ; ಶಸ್ತೊ (ಕ್ಷ ಸಃ =ಯಗ್ವೇದದ ಶಸ್ತ್ರ ಗಳಿಗೆ ಸಂಬಂಧಿಸಿದ ಯಜ್ಮಾಂತ್ರಗಳುಳ್ಳ; 


ಛು 
ಎತ ಎಹಸಿರು 'ಬಣ್ಣವುಳ್ಳ; ಇಂದ್ರಪೀತಸ್ಯವಇಂದ್ರನ ಸೋಮಪಾನವುಳ್ಳ; 
ಪಹೂತಸ್ಯ- ತಟ ಅನುಮತಿಯುಳ್ಳ; ಮಧುಮತಃ ಇಮಧುರರಸ 
ಸಳ್‌ ತೇ-ನಿನ್ನ [ಧಾನಾಮಿಶ್ರವಾದ ಸೋಮರಸವನ್ನು] ಉಪಹೂತಃ-ಇತರರಿಂದ 


ಅನುಮತಿಯನ್ನು ಪಡೆದಿರುವ ನಾನು; ಭಕ್ಷಯಾಮಿ- =ಭಕ್ತಿಸುವೆನು. 


ಅಗ್ನಿದೇವನು ಯಜ್ಞ; ದಲ್ಲಿ ಸಂಭವಿಸುವ *ನ್ಯೂನಾತಿರೇಕಗಳನ್ನೂ, ಅವುಗಳ 


ಸ್ಮಾರ್ತಕರ್ಮಗಳಲ್ಲಿ:- ಸ್ಕನ್ನೇ ಚ ಭಿನ್ನೇಇಂತರಿತೇ ಚ ನಷ್ಟೇ । ಕ್ಷಾಮೇ ಚ ದಾಹೇ ಚ ಪವಿತ್ರನಾಶೇ 8 
ಸರ್ವತ್ರ ಯನ್ಮೇ ಪುನರಗ್ನಿರೇತೇ | ಕುರ್ಯಾಚ್ಚ ಮಿಂದಾಹುತಿಸೆಂಜ್ಮಕೇ ದ್ವೇ ॥ 


ಎಂದು ಪ್ರಾಯಶ್ಚಿ ತವಾಗಿ ಹೇಳಿದೆ. 
ಚೆ ಇಂ 


ತೈತ್ತಿರೀಯ ಸಂಹಿತಾ/೩-೨-೫/೨೨೩ 


I 
ಆಪೂರ್ಯಾಃ ಸ್ಥಾ ಮಾ ಪೂರಯತ ಪ್ರಜಯಾ ಚ 


ಧನೇನ ಚ | 


| Wl I I 
ಆಪೂರ್ಯಾ ಇತ್ಯಾ-ಪೂರ್ಯಾಃ | ಸ್ವ! ಏತಿ । ಮಾ| ಪೂರಯತ। ಪ್ರಜಯೇತಿ 


| 
ಪ್ರ-ಜಯಾ। ಚ। ಧನೇನ । ಚ॥ 
ಮಂತ್ರ ವಿನಿಯೋಗ 


| 4 
ಆಪೂರ್ಯಾ:ಃ...ಧನೇನ ಚ॥ ಉತ್ತರವೇದಿಯಲ್ಲಿ ಶೇಷಗಳನ್ನು ಹಾಕಲು 
*ಆಪೂರ್ಯಾಃ ಸ್ಥ ಇ[ಎಲೈ!' ಧಾನಾಶೇಷಗಳೇ!]ನೀವು ಎಲ್ಲೆಡೆಯಲ್ಲಿಯೂ 
ಪೂರ್ಣರಾಗಿರುತ್ತೀರಿ; ಮಾ-ನನ್ನನ್ನು; ಪ್ರಜಯಾ ಚ-ಪ್ರತ್ರಾದಿಪ್ರಜೆಗಳಿಂದಲ್ಲೂ; 
ಧನೇನ ಚ-ಧನದಿಂದಲೂ; ಆ ಪೂರಯತ-ಪೂರ್ಣಗೊಳಿಸಿರಿ. 


ಪರಿಹಾರವನ್ನೂ ಬಲ್ಲವನು. ಆತನು .ಆ ದೋಷಗಳನ್ನು ಪರಿಹರಿಸಿ ಯಜ್ಞವನ್ನು 
ಸರ್ವಾಂಗಪರಿಪೂರ್ಣವನ್ನಾಗಿ ಮಾಡಲಿ. ಯಜ್ಞ; ವನ್ನು ಪೂರ್ಣಗೊಳಿಸಿಕೊಡಲಿ. 
"ಯಜ್ಞಂ ಪರಾಭವಂತಂ ಯಜಮಾನೋನು ಪರಾಭವತಿ' ಎಂಬ ವಚನದಂತೆ 
ಯಜ್ಞದ ನ್ಯೂನತೆಗಳಿಂದ ಯಜಮಾನನು ದೃಷ್ಟಿಹೀನತೆಯೇ ಮೊದಲಾದ 
ಹಾನಿಯನ್ನು ಹೊಂದುವನು. ಅಗ್ನಿ-ಇಂದ್ರ-ಬೃಹಸ್ಪತಿ ಮತ್ತು ಅಶ್ವಿನೀದೇವತೆಗಳು 
ಈ ಹೋಮ/ಉಪಸ್ಥಾನದಿಂದ ಪ್ರಸನ್ನರಾಗಿ ಯಜ್ಞದ ನ್ಯೂನಾತಿರೇಕಗಳನ್ನು 
ಪರಿಹರಿಸಿ ಒಳ್ಳೆಯ ಕಣ್ಣುಗಳನ್ನು ಕೊಡಲಿ. ' 

"ಧಾನಾಭಿಃ ಹಾರಿಯೋಜನಂ ಶ್ರೀಣಾತಿ' ಎಂಬುದಾಗಿ ಹಾರಿಯೋಜನಗ್ರಹ 
ಸೋಮಕ್ಕೆ ಧಾನಾಗಳ[ಹುರಿದ ಯವಧಾನ್ಯ] ಮಿಶ್ರಣವನ್ನು ಹೇಳಲಾಗಿದೆ. ಧಾನಾಗಳ 
ಸಹಿತವಾದ ಹಾರಿಯೋಜನಗ್ರಹದ ಸೋಮರಸದ ಹೋಮವನ್ನು ಮಾಡಿದ ನಂತರ 
ಆ ಸೋಮರಸದ ಭಕ್ಷಣದಲ್ಲಿ ಈ ಮಂತ್ರವನ್ನು ಹೇಳಬೇಕು. ಯಜುಸ್ಸು, ಸಾಮ, 
ಹಾಗೂ ಯಕ್‌ಗಳಿಂದ ಕೂಡಿರುವ ಈ ಸೋಮಯಾಗಕ್ಕೆ ಸಂಬಂಧಿಸಿದ ಮಧುರ 
ವಾದ ಧಾನಾಮಿಶ್ರವಾಗಿರುವ ಸೋಮರಸವನ್ನು ಕುಡಿಯುತ್ತೇನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೨೪ 


ಏತತ್ತೇ ತತ ಯೇ ಚ ತ್ವಾಮನ್ಹೇತತ್ತೇ ಪಿತಾಮಹ 
I 
ಪ್ರಪಿತಾಮಹ ಯೇ ಚ ತ್ವಾಮನ್ವತ್ರ ಪಿತರೋ 
I 
ಯಥಾಭಾಗಂ ಮಂದಧ್ವಂ 


ಏತತ್‌ । ತೇ | ತತ। ಯೇ । ಚ । ತ್ವಾಮ್‌ | ಅನ್ವಿತಿ । ಏತತ್‌ | ತೇ | ಪಿತಾಮಥ | 


| | 
ಪ್ರಪಿತಾಮಹೇತಿ ಪ್ರ-ಪಿತಾಮಹ । ಯೇ । ಚ। ತ್ವಾಮ್‌ | ಅನ್ವಿತಿ ಅತ್ರ | ಪಿತರಃ 


| 
ಯಥಾಭಾಗಮಿತಿ ಯಥಾ-ಭಾಗಮ್‌ । ಮಂದಧ್ವಮ್‌ | 


[| 
ಏತತ್ತೇ...ಮಂದಧ್ವಮ್‌ W ಮೂರು ಧಾನಾಶೇಷಗಳನ್ನು/ಪ್ರರೋಡಾಶಶಕಲಗಳನ್ನು 
ಕೊಡಲು 


Xx 

XX 

XX 

ಸ 

ಸ 

XX 

ಸ 

XX 

೫ 

72 

7೫ 

XX 

1X 

XX 

72 

) 64 

XX 

54 ಮಂತ 

ಸ ಅತ್ರಿ ವಿನಿಯೋಗ 
XX 

XX 

XX 

XX 

ನ] +೬ತತ-ಎಲೈ! ತಂದೆಯೇ; ಏತತ್‌-ಈ ಪ್ರರೋಡಾಶಶಕಲವು; ತೇ-ನಿನಗೆ; [ಅನ್ನ 
೫| ವಾಗಲಿ] ಯೇ ಚ ತ್ವಾಮ್‌ ಅನುನನಿನ್ನನ್ನು ಅನುಸರಿಸಿ ಯಾರು ಇರುವರೋ 
೫) [ಅವರಿಗೂ] ಏತತ್‌*ಇದು ಅನ್ನವಾಗಲಿ. ಪಿತಾಮಹ-ಎಲೈ! ಅಜ್ಜನೇ! ತೇ ಏತತ್‌ 
ನ =ಇದು ನಿನಗೆ ಅನ್ನವಾಗಲಿ; ಯೇಚ ತ್ವಾಮ್‌ ಅನುಯಾರು ನಿನ್ನನ್ನು ಅನುಸರಿಸಿರು 
| ತ್ತಾರೆಯೋ [ಅವರಿಗೂ] ಏತ್ಯ್‌ಇದು ಅನ್ನವಾಗಲಿ; ಪ್ರಪಿತಾಮಹ-ಎಲೈ! 
1೫] ಮತ್ತಜ್ಜನೇ! ತೇ ಏತರ್ತ್‌ನನಿನಗೆ ಇದು ಅನ್ನವಾಗಲಿ; ಯೇ ಚ ತ್ವಾಮ್‌ ಅನು- 
ತ ಯಾರು ನಿನ್ನನ್ನು ಅನುಸರಿಸಿ ಇರುತ್ತಾರೆಯೋ; ಏತತ್‌=-[ಅವರಿಗೂ] ಇದು ಅನ್ನವಾ 
YY ಗಲಿ; ಪಿತರಃ-ಪಿತೃದೇವತೆಗಳೇ! ಅತ್ರ-ನೀವು ಈ ಕರ್ಮದಲ್ಲಿ; ಯಥಾಭಾಗಮ್‌ 
1X ಸ್ವ ಸ್ಪ ಭಾಗಾನುಗುಣವಾಗಿ; ಮಂದಧ್ವಮ್‌=ತ ಪ್ತಿಯನ್ನು ಹೊಂದಿರಿ. 

ಎಲೈ! ಧಾನಾಶೇಷಗಳೇ! ನೀವು ಎಲ್ಲೆಡೆಯಲ್ಲಿಯೂ ಪೂರ್ಣರಾಗಿರುತ್ತೀರಿ. 
ನನ್ನನ್ನು ಪ್ರಜಾಸಂಪತ್ತಿನಿಂದಲೂ ಧನಸಂಪತ್ತಿನಿಂದಲೂ ತುಂಬಿಸಿರಿ. 


I; 


ರಂಗ ರಚಿ ಚರಪರ ಪರರ ಚಪಷ ರ ಡಚಚಪಹಶ ಶಶ ಪಣಣಹತ 


ತೈ ತ್ತಿರೀಯ ಸಂಹಿತಾ/೩-೨-೫/೨೨೫ 


EEE TSE TSS 


ನಮೋ ವಃ ಪಿತರೋ ರಸಾಯ ನಮೋ ವಃ ಪಿತರ 
ಶ್ಹುಷ್ಮಾಯ ನಮೋ ವಃ ಪಿತರೋ ಜೀವಾಯ ನಮೋ ವಃ 
| | 
ಪಿತರಃ [(೨೦)] ಸ್ವಧಾಯ್ಕೆ ನಮೋ ವಃ ಪಿತರೋ 


ಮನ್ಯವೇ ನಮೋ ವಃ ಪಿತರೋ ಘೋರಾಯ 


ನಮಃ । ವಃ | ಪಿತರಃ | ರಸಾಯ | ನಮಃ | ವಃ | ಪಿತರಃ | ಶುಷ್ಮಾಯ | ನಮಃ | 


ವಃ | ಪಿತರಃ | ಜೀವಾಯ | ನಮಃ ವಃ ಪಿತರಃ (2೦) ಸ್ವಧಾಯಾ ಇತಿ ಸ್ವ- 


ಧಾಯ್ಯೆ 1 ನಮಃ । ಃ | ಪಿತರಃ | ಮನ್ಯವೇ | ನಮಃ | ಮಃ | ಪಿತರಃ | 


ಘೋರಾಯ 
ಮಂತ್ರ ವಿನಿಯೋಗ 


ನಮೋ ವಃ ಪಿತರಃ...ಭೂಯಾಸಮ್‌ ॥. ಇವು ಪಿತ್ಯನಮಸ್ಕಾರಮಂತ್ರಗಳು. ಜಪದಲ್ಲಿ 
ವಿನಿಯುಕ್ತವಾಗಿವೆ. 


*ಪಿತರಃಣಓ ಪಿತೃದೇವತೆಗಳೇ! ವಃ ರಸಾಯ ನಮಃ-ನಿಮ್ಮ ಸಾರಕ್ಕೆ ನಮಸ್ಕರಿಸು 


ತ್ತೇನೆ; ಪಿತರಃ-ಪಿತೃದೇವತೆಗಳೇ! ವಃ ಶುಷ್ಮಾಯ ನಮಃ-ನಿಮ್ಮ ಬಲಕ್ಕೆ 
ನಮಸ್ಕಾರವು; ಪಿತರಃ-ಪಿತೃದೇವತೆಗಳೇ! ವಃ ಜೀವಾಯ ನಮಜನಿಮ್ಮ 
ಜೀವಾತ್ಮನಿಗೆ/ಜೀವನಕ್ಕೆ ನಮಸ್ಕಾರವು; ಪಿತರಃ-ಪಿತೃದೇವತೆಗಳೇ! ವಃ 


ಸ್ವಧಾಯೈ ನಮಃ=[ನಿಮಗೆ ಕವ್ಯವನ್ನು ಅರ್ಪಿಸುವ] ಸ್ವಧಾಕಾರಕ್ಕೆ ನಮಸ್ಕಾರ. 


ಪಿತರಃ-ಪಿತೃದೇವತೆಗಳೇ! ವಃ " ಮನ್ಯವೇ ನಮಃ ನಿಮ್ಮ ಕೋಪಕ್ಕೆ/ಪ್ರಕಾಶಕ್ಕೆ 
ನಮಸ್ಕಾರ. ಪಿತರಃ-ಹೇ! ಪಿತೃ ದೇವತೆಗಳೇ! ವಃ ಘೋರಾಯ ನಮಃ 


[ತಪ್ಪಿತಸ್ಥರನ್ನು ಶಿಕ್ಷಿಸುವ ನಿಮ್ಮ] ಘೋರರೂಪಕ್ಕೆ ನಮಸ್ಕರಿಸುತ್ತೇನೆ; 


ಬರಿಭರರರರರರ ಜಟಓಟಟಟರಡ 6 


ಕಡ) 


RUSHDEN 


Sr — 


NESTE 


ಮ 


| 
l 
| 


$ 


+) 


| 


ಚೀತಾತಾರ್ತಾತಾತಾರ್ತತರಾತತ್ತತತ್ತತ್ತಾತಾರ್ತಾತ್ತತ್ತರ್ತಾತಾ ಸಸ] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೨೬ 


| I 
ಸ್ತೇಂನು ಯೇಸ್ಮಿನ್ಲೋಕೇ ಮಾಂ ತೇಂನು ಯ ಏತಸ್ಮಿ 


ನ್ಲೋಕೇ ಸ್ಥ ಯೂಯಂ ತೇಷಾಂ ವಸಿಷ್ಠಾ ಭೂಯಾಸ್ತ 


I | I 
ಪಿತರಃ | ನಮಃ | ವಃ | ಯೇ! ಏತಸ್ಮಿನ್ನ್‌ | ಲೋಕೇ CN ಯುಷ್ಮಾನ್‌ 'ತೇ। 


| I | 
ಅನ್ವಿತಿ। ಯೇ। ಅಸ್ಮಿನ್ನ್‌ | ಲೋಕೇ | ಮಾಂ । ತೇ। ಅನ್ವಿತಿ। ಯೇ | ಏತಸ್ಮಿನ್ನ್‌ | 


i 
ಲೋಕೇ | ಸ್ಥ! ಯೂಯಮ್‌ । ತೇಷಾಮ್‌ | ವಸಿಷ್ಠಾಃ । ಭೂಯಾಸ್ತ | 


ಪಿತರಃ ವಃ ನಮಃ-ಪಿತೃಗಳೇ! ನಿಮಗೆ ನಮಸ್ಕಾರ. ಯೇ ಏತಸಿ ಮನ್‌ ಲೋಕೇ ಸ್ಹದ 
ಯಾವ ಪಿತೃಗಳು ಅನ್ಯಲೋಕದಲ್ಲಿ ಇರುತಾ » ರೆಯೋ [ಯಾವ ಅನ್ನ ಪಿತೃ ಗಳೊಡನೆ 
ಪಿತೃಲೋಕದಲ್ಲಿ ನೀವು ಇರುವಿರೋ] ತೇ ಯುಷ್ಮಾನ್‌ ಅನು[ಸ ೦ತು]-ಅವರು 
ನಿಮ್ಮನ್ನು ಅನುಸರಿಸಿ ಇರಲಿ; ಯೇ ಅಸ್ಮಿನ್‌ ಲೋಕೇ[ಸಂತಿ?- ಇಯಾರು ಈ 
ಲೋಕದಲ್ಲಿರುತ್ತಾರೆಯೋ; ತೇ ಮಾಮ್‌ ಅನು[ಸಂತು]-ಅವರು ನನ್ನನ್ನು 
ಅನುಸರಿಸಿ "ಇರಲಿ; ಯೇ ಏತಸ್ಮಿನ್‌ ಲೋಕೇ ಸ್ಮ್ಥ-[ಯಾವ ಪಿತೃಗಳೊಡನೆ ಹ 
ಪಿತೃಲೋಕದಲ್ಲಿರುವಿರೋ] 'ತೇಷಾಮ್‌-ಅದರಿಗೆ; RTE 
ವಸಿಷ್ಠಾ ಭೂಯಾಸ್ತ= ವಾಸಕಾರಣರಾಗಿರಿ/ಶ್ರೇಷ್ಠರಾಗಿರಿ. 


ಎಲೈ! ತಂದೆಯೇ! ಈ ಪ್ರರೋಡಾಶಶಕಲವು ನಿನಗೂ, ನಿನ್ನನ್ನು ಅನುಸರಿಸಿ 
ಇರುವವರಿಗೂ ಅನ್ನವಾಗಲಿದೆ ಅಜ್ಜ-ಮುತ್ತ ಶ್ರಜ್ಜರಿಗೂ' ಅವರನ್ನು ಅನುಸರಿಸಿ 
ಇರುವವರಿಗೂ ಇದು ಸ ವಾಗಲಿ. ಹೇ! ಪಿತ ದೇವತೆಗಳೇ! ನೀವು 4 ಕರ್ಮದಲ್ಲಿ 
ನಿಮ್ಮ ನಿಮ್ಮ ಹೆವಿರ್ಭಾಗವನ್ನು ಹೊಂದಿ ತೃಪ್ತರಾಗಿರಿ. 

ರುದ್ರಾಧ್ಯಾಯದಲ್ಲಿ ರುದ್ರನ ಕೋಪಕ್ಕೂ ಬಾಣಾದಿಗಳಿಗೂ ನಮಸ್ಕಾರವೆಂದು 
ಹೇಳಿರುವಂತೆ ಇಲ್ಲಿ ಪಿತೃದೇವತೆಗಳ ಸಾರ, ಬಲ, ಜೀವ, ಅವರಿಗೆ 
ಹವಿರ್ದಾನವನ್ನೀಯುವ ಸ್ವಧಾಕಾರ, ಅವರ ಕೋಪ, ದೀಪ್ತಿ, ತಪ್ಪು ಮಾಡಿದವ 
ರನ್ನು ಶಿಕ್ಷಿಸುವ ಘೋರರೂಪ- ಇವುಗಳಿಗೆ ನಮಸ್ಕಾರವನ್ನು ಹೇಳಿದೆ. ಅನಂತರ 


ತೈತ್ತಿರೀಯ ಸಂಹಿತಾ/೩-೨-೫/೨೨೭ 


Il | 
ಯೇತಸ್ಮಿನ್ಲೋಕೇಂಹಂ ತೇಷಾಂ ವಸಿಷ್ಠೋ ಭೂಯಾಸಂ 


' I I 
ಪ್ರಜಾಪತೇ ನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿ ತಾ 


ಬಭೂವ ॥ [(೨೧)] ಯತ್ಕಾಮಾಸ್ತೇ ಜುಹುಮಸ್ತನ್ನೋ 


I 
ಅಸ್ತು ವಯಗ್ಗ್‌ಂ ಸ್ಯಾಮ ಪತಯೋ ರಯೀಣಾಮ್‌ ॥ 


ಯೇ । ಅಸ್ಮಿನ್ಸ್‌ । ಲೋಕೇ । ಅಹಮ್‌ । ತೇಷಾಮ್‌ | ವಸಿಷ್ಠಃ । ಭೂಯಾಸಮ್‌ । 


I Wl I Il | 
ಪ್ರಜಾಪತ ಇತಿ ಪ್ರಜಾ-ಪತೇ | ನ । ತ್ವತ್‌ | ಏತಾನಿ | ಅನ್ಯಃ | ವಿಶ್ವಾ | ಜಾತಾನಿ | 


ಪರೀತಿ । ತಾ । ಬಭೂವ (೨೧) ಯತ್ಕಾಮಾ ಇತಿ ಯತ್‌-ಕಾಮಾಃ | ತೇ | 


| 
ಜುಹುಮಃ । ತತ್‌ । ನಃ । ಅಸ್ತು। ವಯಮ್‌! ಸ್ಯಾಮ | ಪತಯಃ | ರಯೀಣಾಮ್‌ ॥ 


ಮಂತ್ರ ವಿನಿಯೋಗ 


ಯತ್ತಿಜರು ಹಿಂತಿರುಗಿ ಹೋಗಲು/ 


I 
ಪ್ರಜಾಪತೇ...ರಯೀಣಾಮ್‌ ॥ 
SS ಗಾರ್ಹಪತ್ಯೋಪಸ್ಥಾನವನ್ನು ಮಾಡಲು-ಭ.ಭಾ.ಭಾ 


ಯೇ ಅಸ್ಮಿನ್‌ ಲೋಕೇ[ಸಂತಿ]-ಈ ಲೋಕದಲ್ಲಿ ಯಾರು ಇರುತ್ತಾರೆಯೋ 
ತೇಷಾಮ್‌” ಅಹಮ್‌=-ಅವರಿಗೆ ನಾನು; ವಸಿಷ್ಠಃ 'ಭೂಯಾಸರ್ಮ್‌-ವಾಸಾಶ್ರಯ 
ನಾಗುವೆನು/ಶ್ರೇಷ್ಠನಾಗುವೆನು. * ಪ್ರಜಾಪತೇ- ಹೇ ಪ್ರಜಾಪತಿದೇವನೇ! ತ್ವತ್‌ 
ಅನ್ಯಃ ಇಧಿನಗಿಂತಲೂ ಬೇರೆ ಯಾವನೊಬ್ಬನೂ; ತಾ-ಆ; ಏತಾನಿ ವಿಶ್ವಾ 
ಜಾತಾನಿ- ಹುಟ್ಟಿರುವ ಈ ಎಲ್ಲ ಪ್ರಾಣಿಗಳನ್ನೊ; ನ ಪರಿಬಭೂವ-ಅಧೀನಪಡಿಸಿ 
ಕೊಳ್ಳಲಾರನು. [ಅಂತಹ ನಿನ್ನ 'ಅನುಗಹದಿಂದ] ಯತ್ಕಾಮಾಃ ತೇ ಜುಹುಮಃ- 

ಯಾವ ಫಲದ ಕಾಮನೆಯಿಂದ ನಿನಗೆ ಹೋಮ ಮಾಡುತ್ತೆ ೀವೆಯೋ; ತತ್‌ ನಃ 
ಅಸ್ತು-ಆ ಫಲವು ನಮಗೆ ಉಂಟಾಗಲಿ; ವಯರ್ಮ್‌- ನಾವು; ರಯೀಣಾಮ್‌ 
ಪತಯಃ ಸಾ )ಮ-ಧವನಕ್ಕೆ ಸ್ವಾಮಿಗಳಾಗುವಂತಾಗಲಿ; [ಹಾಗೆ ನೀನು ಅನುಗ್ರಹಿಸು] 


ಕೃ ಷ್ಹಯಜುರ್ವೇದ ಕನ್ನ ಡ ಪ್ರಕಾಶನ/೨.೨೮ 
EEE ETE TET TEE TEE 
ತಟ NE ರಳ 1 ಲ 


XY 
ದೇವಕೃತಸ್ಯೈನಸೋಂವಯಜನಮಸಿ 


4 
ka (| 


7 


2X 


ಕೂ 
we’ pd 


ದಃ 3ನ 


| I 
ಮನುಷ್ಯಕೃತಸೆ ೈನಸೋತವಯಜನಮಸಿ 


4 
p 
3 


4 


ಪಿತೃಕೃತಸೆ ೈೈನಸೋಂವಯಜನಮ- 


I | | 
ದೇವಕೃತಸ್ಯೇತಿ ದೇವ-ಕೃತಸ್ಯ 1 ಏನಸಃ । ಅವಯಜನಮಿತೃವ-ಯಜನಮ್‌ | 


SRST eR 


I I I I 
ಅಸಿ | ಮನುಷ್ಯಕೃತಸ್ಯೇತಿ ಮನುಷ್ಯ-ಕೃತಸ್ಯ । ಏನಸಃ | ಅವಯಜನಮಿತ್ಯವ- 


7೫ | 
ಆ ಯಜನಮ್‌ | ಅಸಿ ಪಿತೃಕೃತಸ್ಯೇತಿ ಪಿತೃ-ಕೃತಸ್ಯ । ಏನೆಸ; । ಅವಯಜನಮಿತ್ಯವ 
2 ತಾ ಸ ನ ಪಾ ಸ a ed 
pF -ಯಜನಮ್‌ | ಅಸಿ | 


Lp | 
1 ಮಂತ್ರ ವಿನಿಯೋಗ 
ಜಂ - 


| ದೇವಕೃತಸ್ಯ...ಅವಯಜನಮಸಿ ॥ ಹಾರಿಯೋಜನಭಕ್ಷಣವನ್ನು ಮಾಡಿದವರು 
ಗ. ಆಹವನೀಯದಲ್ಲಿ ಶಕಲಹೋಮಗಳನು 2 ಅನುಷ್ಠಿಸಲು 


| 
ಸ | 


1 * ಎಲೈ! ಶಕಲವೇ! [ಸಮಿಧೆಯೇ!] ದೇವಕೃ ತಸ್ಯ ಏನಸಃ-[ನೀನು ನಾನು] 
[5 ದೇವತೆಗಳ ವಿಷಯದಲ್ಲಿ ಮಾಡಿರಬಹುದಾದ ಪಾಚಿ ಪಗಳನ್ನು; ಅವಯಜನಮ್‌ 
|. | ಅಸಿ-ಹೋಗಲಾಡಿಸುವವನಾಗಿದ್ದೀಯೆ. [ಹಾಗೆಯೇ] ಮನುಷ್ಯಕೃ ತಸ್ಯ ಏನಸಃ 
| :: ಅವಯಜನಮ್‌ ಅಸಿ ಇಮನುಷ್ಯರ ವಿಷಯದಲ್ಲಿ ನಾನು ಮಾಡಿರಬಹುದಾದ 


Hh 


ಕಾ 


RETESET EEE TEESE TT EEN TEES 


5," ಅಪರಾಧ-ದೋಷಗಳನ್ನು ಹೋಗಲಾಡಿಸತಕ್ಕವನಾಗಿದ್ದೀಯೆ. ಪಿತೃಕೃತಸ್ಯ ಏನಸಃ ಸ 
"`` ಅವಯಜನಮ್‌ ಅಸಿ-ನಾನು ಪಿತೃಗಳ ವಿಷಯದಲ್ಲಿ ಮಾಡಿರಬಹುದಾದ [ನ 
”-: ಅಪರಾಧ-ಪಾಪಗಳನ್ನೂ ದೂರಮಾಡುವವನಾಗಿದ್ದೀಯೆ. 5x 


hd aN 
ETE 

ಸ. ಸರ್ವಪಿತೃಗಳಿಗೂ ನಮಸ್ಕಾರವನ್ನು ಹೇಳಲಾಗಿದೆ. ಸಾರ ಮುಂತಾದ ಫಲಗಳಿ 
ಚೆ ಗೋಸ್ಕರ ನಮಸ್ಕಾರವೆಂಬ ಪಕ್ಷಾಂತರವನ್ನು ಭಟ್ಟಭಾಸ್ಕರರು ಹೇಳಿರುತ್ತಾರೆ. |: 
| ಪಿತೃಗಳ ಅನುಗ್ರಹದಿಂದ ಶ್ರೇಷ್ಠತ್ವವು ಉಂಟಾಗಲೆಂದು ಪ್ರಾರ್ಥಿಸಲಾಗಿದೆ. 


೫, 
ಆಟ ಲ್‌ TROUT 


EET ET TS 


ಸ ಗರ್ಜ್‌ ರಾ ' 


ತೈತ್ತಿರೀಯ ಸಂಹಿತಾ/೩-೨-೫/೨೨೯ 


-ಸೈಪ್ಪು ಧೌತಸ್ಯ ಸೋಮ ದೇವ ತೇ ನೃಭಿಸ್ಪುತ 
I, | 
ಸ್ಕೇಷ್ಟಯಜುಷಃ ಸ್ತುತಸ್ತೋಮಸ್ಯ ಶಸ್ತೋಕೃಸ್ತ ಯೋ 
' 
ಭಕ್ಟೋ ಅಶ್ವಸನಿರ್ಯೋ ಗೋಸನಿಸ್ತಸ್ಯ 


I 
ಅಪ್ಲ್ವಿತ್ಯಪ್‌-ಸು । ಧೌತಸ್ಯ | ಸೋಮ | ದೇವ | ತೇ | ನೃಭಿರಿತಿ ನೃ-ಭಿಃ | 


| I 
ಸುತಸ್ಯ | ಇಷ್ಟಯಜುಷ ಇತೀಷ್ಟ-ಯಜುಷಃ । ಸ್ತುತಸ್ತೋಮಸ್ಯೇತಿ ಸ್ತುತ- 


ಸ್ತೋಮಸ್ಯ (೧೯) ಶಸ್ತೋಕ್ವಸ್ಯೇತಿ ಶಸ್ತ್ರ-ಉಕ್ಕಸ್ಯ | ಯಃ 1 ಭಕ್ಷಃ | 


| I I 
ಅಶ್ವಸನಿರಿತ್ಯಶ್ವ-ಸನಿಃ । ಯಃ । ಗೋಸನಿರಿತಿ ಗೋ-ಸನಿಃ | ತಸ್ಯ | 
ಮಂತ್ರ ವಿನಿಯೋಗ 


ಅಪ್ಪು ಧೌತಸ್ಯೆ...ಭಕ್ಷಯಾಮಿ ॥ ಆಫ್ರಾಣರೂಪವಾದ ಚಮಸರಸವನ್ನು ಭಕ್ಷಿಸಲು/ 
ಆ ಅವಭೃಥಭಕ್ಷದ ಭಕ್ಷಣವನ್ನು ಮಾಡಲು-ಭ.ಭಾ.ಭಾ 


ದೇವ ಸೋಮ-ಸೋಮದೇವನೇ! ನೃಭಿಃ-ಮನುಷ್ಯರಿಂದ; ಅಪ್ಪು ಧೌತಸ್ಯ- 
ನೀರಿನಿಂದ ತೊಳೆಯಲ್ಪಟ್ಟ; ಸುತಸ್ಯ-ಅಭಿಷವ ಮಾಡಲ್ಪಟ್ಟ; ಇಷ್ಟ ಯಜುಷಃ ಸ್ತುತ 
ಸ್ತೋಮಸ್ಯ ಶಸೊ ಕ್ಕೆ ಸ್ಯ =ಖಯಗ್ಯಜುಸ್ಸಾ ಮಮಂತ್ರ ಯುಕ್ತ ವಾದ ಯಾಗಕ್ಕೆ ಸಂಬಂಧಿ 
ಸಿದ; ತೇ ಇನಿನ್ನ; ಯಃ ಭಕ್ತಃ ಇಯಾವ ಆಘ್ರಾ ಣರೂಪಭಕ್ಷ! ಣವು; ಅಶ್ವ ಸನಿಃ =ಕುದುರೆ 
ಗಳನ್ನು ಕೊಡುತ್ತ ದೆಯೋ; ಯಃ ಗೋಸನಿಃ-ಯಾವುದು ಹಸುಗಳನ್ನು ಕೊಡುತ್ತ ದೆಯೋ; 


ಪ್ರಜಾಪತಿಯು ಸೃಷ್ಟಿ-ಪ್ರಳಯಾದಿಗಳಿಗೆ ಸಮರ್ಥನು. ಬೇರೆ ಯಾರೂ ಹಾಗೆ 
ಮಾಡಲಾರರು. ಆತನ ಅನುಗ್ರಹದಿಂದ ಆತನನ್ನು ಉದ್ದೇಶಿಸಿ ಹೋಮವನ್ನು 
ಮಾಡುವ/ಆತನನ್ನು ಆರಾಧಿಸುವ ನಮ್ಮ ಕಾಮನೆಗಳೆಲ್ಲವೂ ಕೈಗೂಡಲಿ. ಆತನ 
ಅನುಗ್ರಹದಿಂದ ನಾವು ಧನವಂತರಾಗುವಂತಾಗಲಿ. 

ಎಲೈ! ಶಕಲವೇ! ನಾನು ದೇವ-ಮನುಷ್ಯ-ಪಿತೃಗಳ-ವಿಷಯದಲ್ಲಿ ಮಾಡಿರಬಹುದಾದ 


ಸತತಾಕಕರಾರಾರಾರಾರಾರಾಾರ್ಪಾಾರ್ಣ್ಷಾರ್ತ್ಸಾರ್ಸಾರ್ಸಾತ್ಥಾ 


TE! 


TESTES ETE 


EEE EEE EEE ಕರ ರತರ) 


ಸುಸಾಸಾಸುಸೇ ಸುಸು ಸಸ 27 ಸಾಸ ಸ? 27 ಸಾಸ ಸ? 2೫ಸೇ ೫ ಸ 2೫ ಸ 2 ಸ 2೫ ೫ ೫೫ 


೫೫ 
ಸು 
XX 
zy 
ಸಿ 
೫೫ 
ಸು 
po 
ಸ 
ಸ 
ಸು 
ಸು 
ಸು 
ಸಃ 
ಸು 
ಸಃ 
ಸಃ 
XY 
XY 
xy 
YY 
xX 
XY 
೫೫ 
ಸ 
ಸ 
ಸ 
ಸು 
೫೫ 
ಸ 
ಸ 
ಸ 
ಸ 
೫೫ 
XX 
೫೫ 
XX 
೫೫ 
೫೫ 
೫೫ 
ಸು 
1X 
1% | 


| 


ಭಾ ತರಾರರರರ್ಪಾರರರ್ಪಾಾರರ್ಪಾರ್ಯಾರರ್ಪಾರರರಾಾರ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೩೦ 


I 
ತೇ ಪಿತೃಭಿರ್ಭಕ್ಷಂಕೃತಸ್ಕೋಪಹೂತಸ್ಕೋಪಹೂತೋ 
ಭಕ್ಷಯಾಮಿ ॥ ೨೨-5 ॥ 


i 
[ವಿಶ್ವಚರ್‌ಷಣೇ ತ್ರಿಷ್ಟುಪ್ಪಂದಸ ಇಂದ್ರಪೀತಸ್ಯ ನರಾಶಗ್‌ಂಸಪೀತಸ್ಯಾತಿ 


ಸ್ತುತಸ್ತೋಮಸ್ಯ ಜೀವಾಯ ನಮೋ ವಃ ಪಿತರೋ ಬಭೂವ 
| 
ಚತುಶ್ಚತ್ವಾರಿಗ್‌ಂಶಚ್ಚ ॥] 


| ] | 
ತೇ । ಪಿತೃಭಿರಿತಿ ಪಿತೃ-ಭಿಃ 1 ಭಕ್ಷಂಕೃತಸ್ಯೇತಿ ಭಕ್ಷಂ-ಕೃತಸ್ಯ । ಉಪಹೂತ 
| | | 
ಸ್ಕೇತ್ಯುಪ-ಹೂತಸ್ಯ । ಉಪಹೂತ ಇತ್ಯುಪ-ಹೂತಃ | ಭಕ್ಷ ಯಾಮಿ W ೨೨ 


ಉಪಹೂತಸ್ಯ-ಇತರರಿಂದ ಅನುಜ್ಞಾತವಾದ; ಪಿತೃಭಿಃ ಭಕ್ಷಂಕೃತಸ್ಯ- ಪಿತೃಗೆ 
ಳಿಂದಲೂ ಭಕ್ಷವಾಗಿ ಸ್ವೀಕರಿಸಲ್ಪಟ್ಟ; ತಸ್ಯ-ಅದಕ್ಕೆ ಸಂಬಂಧಿಸಿದ; ತೇವನಿನ್ನ [ಭಾಗ 
ವನ್ನು] ಉಪಹೂತಃ-ಇತರರಿಂದ ಅನುಜ್ಞಾತನಾದ ನಾನು; ಭಕ್ಟಯಾಮಿ- 
ಆಫ್ರಾಣರೂಪಭಕ್ಷಣವನ್ನು ಮಾಡುತ್ತೇನೆ. 
ಅಪರಾಧಗಳನ್ನು ನೀನು ದೂರ ಮಾಡುವವನಾಗಿದ್ದಿ €ಯೆ. 
ಈ ಮಂತ್ರದೊಡನೆ ಆಪಸ್ತಂಬರು ಇನ್ನೂ ಮೂರು ಶಾಖಾಂತರದ ಮಂತ್ರಗಳನ್ನು 
ಹೇಳಿರುತ್ತಾರೆ. 
ಇಲ್ಲಿ ಶಕಲಗಳಲ್ಲಿ ಚೈತನ್ಯಾರೋಪವನ್ನು ಮಾಡಲಾಗಿದೆ. ಇಂತಹ ಚೈತನ್ಯಾ 
ರೋಪವು ಶ್ರುತಿಯಲ್ಲಿ ಹಲವೆಡೆ ಬಂದಿದೆ. 
ಹೇ! ಸೋಮದೇವನೇ! ಮನುಷ್ಯರಿಂದ ತೊಳೆಯಲ್ಪ ಟ್ಟ, ಯಾಗಕ್ಕೆ ಸಂಬಂಧಿಸಿದ, 
ಗೋ-ಅಶ್ವಗಳನ್ನು ತಂದೀಯುವ, ಪಿತೃಗಳಿಂದಲೂ ಸ್ವೀಕರಿಸಲ್ಪಟ್ಟ ಈ ನಿನ್ನ 
ಭಕ್ಷವನ್ನು ನಾನು ಆಫ್ರಾಣರೂಪವಾಗಿ ಅನುಜ್ಞೆ; ಯನ್ನು ಪಡೆದು ಭಕ್ಷಿಸುವೆನು. 
ಶ್ರುತಿಯಲ್ಲಿ "ಅವಫ್ರೇಯಮೇವ | ತನ್ನೇವ ಪ್ರಾಶಿತಂ ನೇವಾಪ್ರಾಶಿತಮ್‌” ಎಂದು 
ಹೇಳಿದೆ [ಅವಘ್ತಾಣವೆಂದರೆ ಪ್ರಾಶನ ಮಾಡಲಿಲ್ಲ ವೆಂದಲ್ಲ.] ಹೀಗಾಗಿ ಆಫ್ರಾಣವೂ 
ಭಕ್ಷಣಸಮಾನವಾಗಿರುತ್ತದೆ. 


ಜರ ರರ ಜಭ ಭಜ ಭಳ ರಜ ಭಜ ಬಜಿ ಕಜ ಜರ ಭಜ ಜಿ ಜಜ ಭಜ ಜಜಿ ಭಜ ಜರ ಜಟ ಆಜ ಜ ಜಟ 


೬. ತೈತ್ತಿರೀಯ ಸಂಹಿತಾ/೩-೨-೫/೨೩೧ 


ವಿನಿಯೋಗಸಂಗ್ರಹ 


ಭಕ್ಷ ಭಕ್ತಂ ಪ್ರತೀಕ್ಷ್ಯ್ಯಾಶ್ವಿ2 ಗೃಹೀತ್ವಾತ ನೃ ಚ ವೀಕ್ಷತೇ। 
46ಮಂದ್ರೇತಿ ಭಕ್ತ ಯೇತ್ತೇಧಾ ವಸುರುದ್ರಾದಿಭೇದತಃ ll 
7ಆಪ್ಯಾ ಭಕ್ಷಿ] ತಮಾಪ್ಯಾಯ್ಯ ಹಿನ್ರಕಿ ನಾಭ್ಯಭಿಮರ್ಶನಮ್‌ | 
*ಅಪಾಮ ಕೃತ್ವಾಂವಭೃಥಂ ಸಮಾಯಂತ್ಯಪ್ರತೀಕ್ಬಣಮ್‌ ॥ 
10ಯನ್ಮೇ ಪುನರ್ಭಜೇದಗ್ನಿಮಿಷ್ಟಾದ್ಯಾದ್ದಾ ರಿಯೋಜನಮ್‌ | 
12ಆಪೂರ್ವೆ ದ್ಯಾಂ ಶೇಷವಾಪ ಏತತ್ತೇ33ತ್ರಿಭಿರಾವಪೇತ್‌ ॥ 
ಪುರೋಡಾಶಾಂಶಕಾನ್‌ ಭೂಮೌ141 ನಮಶ್ಚಮಸಿನಾಂ ಜಪಃ | 
20ಪ್ರಜಾ ಚಮಸಿನೋ ಯಾಂತಿ 21ದೇವವಹ್ನೌ ಸಮಿತ್ತ! ಯಮ್‌ ॥ 
22ಅಘ್ಸು ಜಿಫ್ರಂತಿ ತಚ್ಛೇಷಂ ದ್ವಾವಿಂಶತಿರಿಹೋದಿತಾಃ ll 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-22 


ಅನುವಾಕದ ವಿಶೇಷ ವಿಷಯಗಳು 
ಅ)ಮೀಮಾಂಸಾ 


೧) ಭಕ್ಷಾನುವಾಕದ ಮಂತ್ರಗಳ ವಿನಿಯೋಗವು ಹೇಗೆ? [ಜೈ.ಸೂ.೩.೨] 


ಜ್ಯೊ ೇತಿಷ್ಟೋಮಯಾಗದಲ್ಲಿ ಸೋಮರಸದ ಹವನವಾದ ಮೇಲೆ 


"ಅಭಿಷುತ್ಕಾsಹವನೀಯೇ ಹುತ್ವಾ ಪ್ರತ್ಯಂಚಃ ಪರೇತ್ಯ ಸದಸಿ ಭಕ್ಷಯಂತಿ' 
ಎಂಬ ಶ್ರುತಿವಚನದಿಂದ Pp ತೇಷಭಕ್ಷ ಣವು ವಿಹಿತವಾಗಿದೆ. "ಭಕ್ಬೇಹಿ' 
ಎಂಬ ಅನುವಾಕಕ್ಕೆ ಭಕ್ತಾ; ಮವಾಕವೆಂಬ ಸಮಾಖ್ಯೆಯೂ ಇದೆ. ಹೀಗಿರುವಾಗ ಈ 
ಅನುವಾಕದ ಮಂತ್ರಗಳಿಗೆ ಕೇವಲ ಭಕ್ಟಣದಲ್ಲಿ ಮಾತ್ರ ವಿನಿಯೋಗವೇ? ಅಥವಾ 
ಭಕ್ಷಣವೆಂಬ ಕ್ರಿಯೆಯು ಗ್ರಹಣ, ನೋಡುವಿಕೆ, ನುಂಗುವಿಕೆ, ಮತ್ತು 
ಅರಗುವಿಕೆಯೆಂಬ ಕ್ರಿಯೆಗಳಿಂದ ಕೂಡಿರುವುದರಿಂದ ಆ ಕ್ರಿಯೆಗಳಲ್ಲಿಯೂ ಈ 
ಅನುವಾಕಕ್ಕೆ ವಿನಿಯೋಗವಿದೆಯೇ? ಇದು ಇಲ್ಲಿನ ಸಂಶಯ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೩೨ 


+ 
+ 
|, 
I; 
4 
4 
$+} 
+ 
++ 
4 
4 
+ 
4 
I; 
ed 
4 
I; 
I; 
I; 
I; 
% 
4 
4 
+ 
4 
4 
4 
ಢು 
4 


ಈ ಅನುವಾಕದಲ್ಲಿ ಪ್ರತ್ಯಕ್ಷವಾಗಿ ಭಕ್ಷಣಕ್ಕೆ ವಿನಿಯೋಗವಿರುವಂತೆ ಗ್ರಹಣಾದಿಗಳಿಗೆ 
ಪ್ರತ್ಯಕ್ಷ ವಿನಿಯೋಗವಿಲ್ಲದಿರುವುದರಿಂದ ಅನುವಾಕದ ಮಂತ್ರಗಳನ್ನು ವಿಭಜಿಸಿ 
ವಿನಿಯೋಗವಿಲ್ಲ. ಇಡೀ ಅನುವಾಕದ ಮಂತ್ರಗಳನ್ನು ಭಕ್ಷ ಣದಲ್ಲಿ ಮಾತ್ರ 
ವಿನಿಯೋಗಿಸಬೇಕು. ಇದು ಇಲ್ಲಿನ ಪೂರ್ವಪ ಕ್ಟ 


ಈ ಅನುವಾಕದ ಮಂತ್ರಗಳಲ್ಲಿ “ಏಹಿ” “ಸಘ್ಯಾಸಮ್‌' "ಅವಖೆ ಬಷಮ್‌' “ಹಿನ್ವ' 
"ಮಾ ಮೇ ವಾಜಾಾ ಭಿಮತಿ ಗಾಃ' ಎಂಬ ಮಂತ್ರದ ಅಂಶಗಳು ಗ್ರಹಣ, ಅವೇಕ ಕಣ, 
ನಿಗರಣ ಮತ್ತು ಜರಣಗಳನ್ನು ಪ್ರತಿಪಾದಿಸುತ್ತವೆ. ಈ ಕ್ರಿಯೆಗಳು ಇಲ್ಲದೆ 
ಭಕ್ಷಣಕ್ರಿಯೆಯು ಆಗದು. ಚ ಅದು ಸಫಲವಾಗುವುದಿಲ್ಲ. ಆದುದರಿಂದ 


ಅರ್ಥಾನುಗುಣವಾಗಿ ಮಂತ್ರವಿಭಾಗವನ್ನು ಮಾಡಿ ಆಯಾ ಭಾಗಗಳನ್ನು ಅಲ್ಲಲ್ಲಿ 
ವಿನಿಯೋಗಿಸಬೇಕು. 


ಘೂ ಅನುವಾಕಕ್ಕೆ ಭಕ್ಷಾನುವಾಕವೆಂಬ ಸಮಾಖ್ಯೆಯು ಇದ್ದರೂ “ಏಹಿ' ಮುಂತಾದ 


ಮಂತ್ರಲಿಂಗವು ರ ಬದ ಲಿಂಗವು ಸಮಾಖ್ಯೆಗಿಂತಲೂ ಪ್ರ ಪಬಲವಾದು ದರಿಂದ 
ಅದು ಸಮಾಖೆ ಯನ್ನು ಬಾಧಿಸುತ್ತದೆ. 


REET ERTS TSS: 


ಹೀಗಾಗಿ ಈ ಅನುವಾಕದ ಮಂತ್ರಗಳಿಗೆ ವಿಭಾಗದಿಂದ ವಿನಿಯೋಗವಿರುತ್ತದೆ. 
ಇದು ಇಲಿ )ಿನಸಿದಾ ತಂತ. 


೨) “ಮಂದ್ರಾಭಿಭೂತಿಃ..... 'ಎಂಬಲ್ಲಿ ವಿನಿಯೋಗವು ಹೇಗೆ? 
[ಜೈ.ಸೂ.೩.೨] 


ಸ ಾರಾರಾಕಾರ್ಕಾಣ್‌ 


"ಮಂದ್ರಾಭಿಭೂತಿಃ.....ತೃ ಪ್ಯತು' ಎಂಬ ಮಂತ್ರಭಾಗವು ನಾಲಗೆಯ ರುಚಿಯನ್ನು 
ವ್ಯಕ್ತಪಡಿಸಿ “ತೃಪ್ಯತು' Ke: ತೃಪ್ತಿಯನ್ನು ಪ್ರಕಾಶಪಡಿಸುತ್ತದೆ. ಇಲ್ಲಿಯೂ ಸಹ 
ಮಂತ್ರವನ್ನು ವಿಭಾಗಿಸಿ ವಿನಿಯೋಗಿಸಬೇಕು. ಇಡು ಇಲ್ಲಿನ ಪೂರ್ವಪಕ್ಚ, 


ಸ 


ಭಕ್ಷಣವಿಲ್ಲದೆ ತೃಪ್ತಿಯು ಉಂಟಾಗದು. ಹೀಗಾಗಿ ಭಕ್ಷಣವಿಲ್ಲದೆ ಉಂಟಾದ 
ತೃಪ್ತಿಯ ಪ್ರಕಾಶಕತ್ವವು ಈ ಮಂತ್ರಕ್ಕೆ ಹೊಂದಿಕೊಳ್ಳುವುದಿಲ್ಲ. ಅದುದರಿಂದ ಈ 
| ಮಂತ್ರವನ್ನು ಭಕ್ಷಣದಲ್ಲಿಯೇ ವಿನಿಯೋಗಿಸಬೇಕು. ಇದು ಇಲ್ಲಿನ ಸಿದ್ಧಾಂತ. 
kt 


ಬಾ  ಾ ರ ಫು ೈ ॥೫ಊ-*:-:-' 


ಇಬ ಜಟ ರಾರಾಾರ್ವಾರರತರರ್ಪರ್ವರರ್ಪಾರ್ಸಾರ್ಣ್ಸಾ್‌ 


ಬಾರ ಹಾ ಇ ಅಸಾತ ಸಾಜ 


ತೈತ್ತಿರೀಯ ಸಂಹಿತಾ/೩-.೨-೫/೨೩೩ 


ಒ) ಮೈತ್ರಾವರುಣಶೇಷಭಕ್ಷಣವು ಹೇಗೆ? 


ಭಕ್ಷಣಮಂತ್ರದಲ್ಲಿ “ಇಂದ್ರಪೀತಸ್ಯ' ಎಂಬ ಪದವು ಇದೆ. “ಇಂದ್ರನು ಸ್ವೀಕರಿ 
ಸಿದ ಸೋಮರಸದ ಶೇಷವನ್ನು ನಾನು ಸ್ವೀಕರಿಸುವೆನು' ಎಂದು ಇಲ್ಲಿ ಅರ್ಥ 
ವಾಗುತ್ತದೆ. ಹೀಗಾಗಿ ಐಂದ್ರಸೋಮರಸಭಕ್ಷಣವು ಸಮಂತ್ರಕವಾಗುತ್ತದೆ. 
ಮಿತ್ರಾವರುಣದೇವತೆಯು ಸ್ವೀಕರಿಸಿದ ಸೋಮರಸದ ಶೇಷಭಕ್ಷ ಣಕ್ಕೆ 
ಮಂತ್ರವಿಲ್ಲವಾದುದರಿಂದ ಅದರ ಭಕ್ತಣವು ಹೇಗೆ? ಇದು ಇಲ್ಲಿನ ಸಂಶಯ. 


ಮೈತ್ರಾವರುಣಾದಿಶೇಷಭಕ್ಷಣಕ್ಕೆ ಮಂತ್ರವು ಇಲ್ಲವಾದುದರಿಂದ ಅಮಂತ್ರ 
ಕವಾದ ಭಕ್ಷಣ. ಇದು ಇಲ್ಲಿನ ಮೊದಲನೆಯ ಪೂರ್ವಪಕ್ಚ. 


"ಇಂದ್ರಪೀತಸ್ಯ' ಎಂಬ ಪದದ ಸ್ಥಾನದಲ್ಲಿ "ಮಿತ್ರಾವರುಣಪೀತಸ್ಯ' ಎಂದು 
ಊಹವನ್ನು ಮಾಡಿದರೆ ಆಗ ಮೈತ್ರಾವರುಣಶೇಷಭಕ್ಷಣವೂ ಸಮಂತ್ರಕವಾಗುತ್ತದೆ. 
ಪ್ರಕೃತಿಯಾಗವಾದ ದರ್ಶ-ಪೂರ್ಣಮಾಸೇಷ್ಟಿಯಲ್ಲಿ “ಅಗ್ನಯೇ ಜುಷ್ಟಂ 
ನಿರ್ವಪಾಮಿ' ಎಂಬ ಸ್ಥಾ ನದಲ್ಲಿ ಸೌರ್ಯಚರುಯಾಗವನ್ನು ಅನುಷ್ಠಿಸುವಾಗ 
"ಸೂರ್ಯಾಯ ಜುಷ್ಟಂ ನಿರ್ವಪಾಮಿ' ಎಂದು ಊಹವನ್ನು ಮಾಡುವಂತೆ 
ಇಲ್ಲಿಯೂ ಮಾಡಬೇಕು. ಇದು ಇಲ್ಲಿನ ಎರಡನೆಯ ಪೂರ್ವಪಕ್ಚ, 


ಇಲ್ಲಿಯ ಸಿದ್ಧಾ ೦ತವು ಹೀಗಿದೆ; 


"ಇಂದ್ರಪೀತಸ್ಯ' ಎಂಬಲ್ಲಿ "ಇಂದ್ರೇಣ ಪೀತಂ ಯಸ್ಮಿನ್‌ ತತ್‌ ಇಂದ್ರಪೀತಂ 
=ಸವನಮ್‌' ಎಂದು ಬಹುವ್ರೀಹಿಸಮಾಸವನ್ನು ಆಶ್ರಯಿಸಬೇಕಾಗಿರು ವುದರಿಂದ 
ಇಂದ್ರಭಕ್ಷಣವುಳ್ಳ ಸವನಕ್ಕೆ ಸಂಬಂಧಿಸಿದ ಎಂಬ ಅರ್ಥವಿರುವುದರಿಂದ ಊಹವನ್ನು 
ಮಾಡದೇ ಮೈತ್ರಾವರುಣಭಕ್ಷಣಕ್ಕೂ ಈ ಮಂತ್ರವೇ ವಿನಿಯೋಗ ವಾಗುವುದರಿಂದ 
ಅದು ಸಮಂತ್ರಕಭಕ್ಟಣ. 


* ಊಹವಿರುವುದಾದರೆ ಇಂದ್ರನಿಗೆ ಊಹವಿದೆಯೇ? [ಜೈ.ಸೂ.೩.೨] ಎರಡ 
ನೆಯ ಪೂರ್ವಪಕ್ಷದಲ್ಲಿ "ಮಿತ್ರಾವರುಣಪೀತಸ್ಯ' ಎಂಬ ಊಹವಿದೆ ಎಂದು 
ಹೇಳಲಾಗಿದೆ. ಹಾಗೆ ಒಂದು ವೇಳೆ ಊಹವಿದ್ದರೆ ಹೇಗೆ? ಎಂಬ ಕೃತ್ವಾಚಿಂತಾ 
ವಿಚಾರವನ್ನೂ ಹೇಳಿದ್ದಾರೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೩೪ 


I; 
$+ 
4 
+ 
4 
$+ 
೩ 
ವ 
1 
4 
ವಕ 
4 
ವ 
4“ 
1° 
ವ 
4 
+ 
41 
Ig 
45 
+ 
4 
lg 
5 
+ 
5 
I; 


ಮೈತ್ರಾವರುಣಾದಿ ಯತ್ತಿಜರು ಚಮಸಿಗಳು. ವಷಟ್ಕಾರದಿಂದ ಇಂದ್ರನಿಗೆ 
ಹೋಮವಾದ ಮೇಲೆ ಅನುವಷಟ್ಕಾರವಾದಾಗ ಚಮಸಗಳಲ್ಲಿ ಮತ್ತೆ ತುಂಬಿರುವ 
ಸೋಮರಸವನ್ನು ಹೋಮ ಮಾಡಬೇಕು. ಇಲ್ಲಿ ಮಿತ್ರಾವರುಣದೇವತೆಗೆ ಊಹ 
ವಿರುವಂತೆ ಇಂದ್ರನಿಗೂ ಊಹವಿದೆ. 


RSE 


೪) ಪಾತ್ಲೀವತಭಕ್ಟಣದಲ್ಲಿ ಉಳಿದ ದೇವತೆಗಳನ್ನು ಹೇಳಬೇಕೆ ? 
[ಜೈ.ಸೂ.೩.೨] 


ಐಂದ್ರವಾಯಾ ಿದಿಗಳು ದ್ವಿ ದೇವತ ಗಳು. ಈ ಗ್ರಹಗಳಿಂದ ಆದಿತ್ಯ ಸಾಲಿಗೆ 
ಸೋಮರಸವನ್ನು ಹಾಟ ತಂ ಆಗ್ರಯಣಪಾತ್ರಕ್ಕೆ ಟೀಕು. ಆ 
ಆಗ್ರಯಣಸ್ಥಾ ಮಕಡ ಪಾತಿ ್ಲೀವತಗ್ರಹಣವನ್ನು ಮಾಡಬೇಕು. ಆ ಪಾತಿ ್ಲೀವತ 
ಭಕ್ಷ ಣದಲ್ಲಿ 'ಇಂದ್ರವಾಯುದೇವತೆಗಳನ್ನೂ ಹೇಳಬೇಕೆ? ಪೂರ್ವಾಧಿಕರಣದಲಿ 
ಮಿತಾ ್ರಾವರುಣದೇವತೆಯೊಡನೆ ಇಂದ್ರನೂ. ಉಪಲಕಿ ಶಿ ತನಾಗಿರುವಂತೆ ಇಲ್ಲಿ ಯೂ 
ಉಂಟೇ? ಇದು ಇಲಿ )್ಲಿನ ಸಂಶಯ. 


ಪೂರ್ವಾಧಿಕರಣದಂತೆ ಇಲಿ )ಿಯೂ ಉಳಿದ ದೇವತೆಗಳನ್ನು ಹೇಳಬೇಕು. ಇದು 
ಇಲ್ಲಿನ ಪೂರ್ವಪಕ್ಚ, 


ಸರರಾರಾರಾರಾರರರರರರ್ಮರರರಕಶಶಾಔಜಜ ಆಜ ಜಜಜಿ 


ಪಾತ್ನೀವತಮಾಗ್ರಯಣಾದ್ಭೃಹ್ಣಾತಿ' ಎಂಬ ಶ್ರುತಿವಾಕ್ಕದಲ್ಲಿ ಆಗ್ರಯಣ 
ಸ್ಥಾ ಲಿಯಿಂದ ಬೇರ್ಪಡಿಸಿದ ಸೋಮರಸವನ್ನು ಪತ್ರಿ ್ನೀವಂತದೇವತೆಗಾಗಿಯೇ 
ಎಂದು ಹೇಳಿರುವುದರಿಂದ ಇತರ ದೇವತೆಗಳಿಗೆ ; ಗ್ರಹಣವಿಲ್ಲ. ಪೂರ್ವಾಧಿಕರಣ 
ದಲ್ಲಿ ಐಂದ್ರಶೇಷವಿರುವುದರಿಂದ ಇಂದ್ರನು ಉಪಲಕ್ಷಿ; ತನಾಗಿರುವನೆಂಬ ವಿಶೇಷ 


ವಿದೆ. ಹೀಗಾಗಿ ಪಾತ್ನೀವತಭಕ್ಷ| ಣದಲ್ಲಿ" ಇತರ ದೇವತೆಗಳಿಗೆ ಗ್ರಹಣವಿಲ್ಲ - ಇದು 
ಇಲ್ಲಿ ನ ಸಿದ್ಧಾ ೦ತ. 


೫) ಪಾತ್ನೀವತಗ್ರಹಣದಲ್ಲಿ ತ್ವಷ್ಟೃದೇವತೆಯು ಉಪಲಕ್ಷಿತನೇ? 
[ಜೈ “ಸೂ. ೩.೨] 
ಪಾತ್ನೀವತಮಂತ್ರದಲ್ಲಿ “ಅಗ್ನಾ ೩..... ತ್ವಷ್ಟಾ ಸೋಮಂ ಪಿಬ' ಎಂದು 
ಇರುವುದರಿಂದ ಭಕ್ಷಣಮಂತ್ರದಲ್ಲಿ : _ಪ್ಟೃಪೀತಸ್ಯ' ಎಂಬುದಾಗಿ 
ಗ್ರಹಣವಿದೆಯೇ? ಇದು ಇಲ್ಲಿನ ಸಂಶಯ. 


ಜ.ಜರರಾರೈಾರ ರ್‌ೋರ ರ ರರರರವನನ ರರ ರಧದ ಬಜ ರರ ರಟ ಚಡ ಜಜ ಜಡ ಟ ಚ ಜಜಜ ಜಟ 


ರಳ ರಚಿ ಜಡ ರಜ ಬರ ಜರ ಬಜ ಜಜರರಶ 


ತೈತ್ತಿರೀಯ ಸಂಹಿತಾ/೩-೨-೫/೨೩೫ 


ಪತ್ನೀವಂತನಾದ ಅಗ್ನಿಯೊಡನೆ ತ್ವಷ್ಟೃದೇವತೆಯನ್ನೂ "ಪಿಬ' ಎಂಬ ಕ್ರಿಯಾ 
ಪದದೊಡನೆ ಹೇಳಿರುವುದರಿಂದ ಭಕ್ಷಣಮಂತ್ರದಲ್ಲಿ “ತ್ವಷ್ಟೃಪೀತಸ್ಯ' ಎಂದು 


ವಿಲ 
ಹೇಳಬೇಕು. ಇದು ಇಲ್ಲಿನ ಪೂರ್ವಪಕ್ಷ. 


"ಅಗ್ನಾ ೩....ಪಿಬ' ಎಂಬ ಮಂತ್ರದಲ್ಲಿ ಪತ್ನೀವದಗ್ನಿಯೊಡನೆ ತ್ವಷ್ಟನು 
ಜೊತೆಯಲ್ಲಿರುತ್ತಾನೆ ಎಂದು ಮಾತ್ರ ಹೇಳಿದೆ. ಜೊತೆಯಲ್ಲಿದ್ದರೂ, ಯಾರ 
ಜೊತೆಯಲ್ಲಿ ಇರುತ್ತಾರೆಯೋ ಅವರು ಮಾಡುವ ಕ್ರಿಯೆಯೊಡನೆ ಅನ್ವಯ ಇರಲೇ 
ಬೇಕೆಂಬ ನಿಯಮವಿಲ್ಲ. "ಸಹೈವ ದಶಭಿಃ ಪುತ್ರೈಃ ಭಾರಂ ವಹತಿ ಗರ್ದಭೀ' 
[ಹತ್ತು ಮರಿಗಳ ಜೊತೆಯಲ್ಲಿರುವ ಹೆಣ್ಣು ಕತ್ತೆಯು ಭಾರವನ್ನು ಹೊರುತ್ತದೆ] 
ಎಂಬಲ್ಲಿ ಭಾರವನ್ನು ಹೊರುವುದು ಗರ್ದಭಿಯು ಮಾತ್ರ ಎಂಬಂತೆ ತ್ವಷ್ಟನು ಜೊತೆ 
ಯಲ್ಲಿ ಇದ್ದರೂ ಅವನು ದೇವತೆಯಲ್ಲವಾದುದರಿಂದ ಅವನು ಉಪಲಕ್ಷಿತನಲ್ಲ. 
ಹೀಗಾಗಿ ಭಕ್ಷಣಮಂತ್ರದಲ್ಲಿ ತ್ವಷ್ಟೃದೇವತೆಯನ್ನು ಹೇಳಬೇಕಾಗಿಲ್ಲ. ಇದು ಇಲ್ಲಿನ 
ಸಿದ್ಧಾ ೦ತ. | 


೬) ಪಾತ್ನೀವತಭಕ್ಷಣಮಂತ್ರದಲ್ಲಿ ಮೂವತ್ತಮೂರು ದೇವತೆಗಳಿಗೆ 
ಗ್ರಹಣವಿದೆಯೇ? [ಜೈ.ಸೂ.3.2.40] 


ಪಾತ್ನೀವತಯಾಜ್ಯೆಯಲ್ಲಿ “ಪತ್ನೀವತಸ್ತಿಂಶತಂ ತ್ರೀಂಶ್ಚ ದೇವಾನನುಷ್ಟಧ 
ಮಾವಹ ಮಾದಯಸ್ತ್ವ' ಎಂದು ಹೇಳಿದೆ. ಹೀಗಾಗಿ ಪಾತ್ನೀವತಭಕ್ಷಣಮಂತ್ರದಲ್ಲಿ 
ಆ ದೇವತೆಗಳಿಗೂ ಗ್ರಹಣವಿದೆಯೇ? ಇದು ಇಲ್ಲಿನ ಸಂಶಯ. 


ಯಾಜ್ಯೆಯಿಂದ ಅರ್ಪಿಸುವ ಹವಿಸ್ಸಿನಿಂದ ಆ ದೇವತೆಗಳು ತೃಪ್ತಿಗೊಳ್ಳಬೇಕಾದುದ 
ರಿಂದ ಆ ದೇವತೆಗಳನ್ನೂ ಭಕ್ಷಣಮಂತ್ರದಲ್ಲಿ ಸೇರಿಸಬೇಕು. ಇದು ಇಲ್ಲಿನ 


ಪೂರ್ವಪಕ್ಟ, 


ಯಜಮಾನನು ಹವಿಸ್ಸಿನಿಂದ ಅಗ್ನಿಯನ್ನು ಸಂತೋಷಪಡಿಸುತ್ತಾನೆ. ಅಗ್ನಿಯು ಆ 
ದೇವತೆಗಳನ್ನು ತೃಪ್ತಿಪಡಿಸುವವನಾದುದರಿಂದಲೂ ಮಂತ್ರಾರ್ಥವು ಆ ರೀತಿ 
ಇರುವುದರಿಂದ ಮೂವತ್ತಮೂರು ದೇವತೆಗಳಿಗೆ ಇಲ್ಲಿ ದೇವತ್ವವು ಇಲ್ಲ. ಆದು 
ದರಿಂದ ಭಕ್ಷಣಮಂತ್ರದಲ್ಲಿ ಆ ದೇವತೆಗಳಿಗೆ ಗ್ರಹಣವಿಲ್ಲ. ಇದು ಇಲ್ಲಿನ ಸಿದ್ಧಾ ೦ತ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೩೬ 


4% 
4 
4 
4 
+ 
4 
4 
4 
4% 
4 
4 
4 
ಢಿ 
4 
4 
++ 
+ 
+ 
1 
4 
+ 
+ 
1 
+ 
++ 
$+ 
++ 
+ 
+ 


೭) ಅನುವಷಟ್ಕಾರದೇವತೆಯಾದ ಅಗ್ನಿಗೆ ಗ್ರಹಣವಿದೆಯೇ? 
[ಜೈ.ಸೂ.೩.೨] 


ವಿಕೃತಿಯಾಗದಲ್ಲಿ “ಸೋಮಸ್ಕಾಗ್ನೇ ವೀಹಿತ್ಯನುಯಜತಿ' ಎಂದು ಹೇಳಿದೆ. 
ಐಂದ್ರವು ಸಧರ್ಮಕವಾಗಿರುವುದರಿಂದ ಪ್ರಕೃತಿಯಾಗಿದೆ. ಅನುವಷಟ್ಕಾರ 
ದೇವತೆಯಾದ ಅಗ್ನಿಗೆ ಪ್ರಕೃತಿಯಾದ ಐಂದ್ರರಸಪಾನದಲ್ಲಿ ಗ್ರಹಣವಿಲ್ಲ. 
“ಇಂದ್ರಾ ಯ ಜುಷ್ಟಂ ಗೃಹಾ. ತಿ” ಎಂದು ಇಂದ್ರನಿಗೆ ಮಾತ್ರವೇ ಉದ್ದೆ ಶಶ್ಯತ್ವವನ್ನು 
ಹೇಳಿರುವುದರಿಂದ ಅಗ್ನಿಗೆ ಗ್ರಹಣವಿಲ್ಲ R 


ಆ) ಐಂದ್ರಭಿನ್ನಭಕ್ಷಗಳು ಅಮಂತ್ರಕಗಳು ಎಂಬ ಪೂರ್ವಪಕ್ಷವನ್ನು 


ಇಟ್ಟುಕೊಂಡು ಕೃತ್ವಾಚಿಂತೆಯಿಂದ ಕೂಡಿದ ಮೂರು ಅಧಿಕರಣಗಳ 
ಮೂರು ಸಿದ್ಧಾಂತಗಳು:- 


* ಐಂದ್ರಭಕ್ಷಗಳಿಗೂ ಇತರ ದೇವತಾಭಕ್ಷಗಳಿಗೂ ಪ್ರಕೃತಿ-ವಿಕೃತಿಭಾವವು 
ಇಲ್ಲದೇ. ಎಲ್ಲವೂ ಸಮಪ್ರಧಾನಗಳಾಗಿರುವುದರಿಂದ ಐಂದ್ರಭಿನ್ನಭಕ್ಷಗಳು 
ಅಮಂತ್ರಕಗಳು. ಇದು ಮೊದಲನೆಯ ಸಿದ್ಧಾಂತ. 


ತೇ ಐಂದ್ರಭಕ್ಷ ವೂ, ಐಂದ್ರಾಗ್ನಭಕ್ಷವೂ ಬೇರೆಬೇರೆಯಾದುದರಿಂದ ದೇವತೆಗಳಿಗೆ 
ವಿಗ್ರಹಾದಿಪಂಚಕವನ್ನು ಒಪ್ಪದಿರುವುದರಿಂದ ಐಂದಾ 


್ರೌಾಗ್ಗಭಕ್ಟವೂ ಅಮಂತ್ರಕವೇ. 
ಇದು ಎರಡನೆಯ ಸಿದ್ದಾ ೦ತ. 
ಹ ಮಂತ್ರದಲ್ಲಿ “ಗಾಯತ್ರಛಂದಸಃ' ಎಂದರೆ ಗಾಯತ್ರೀಛಂದಸ್ಸು ಮಾತ್ರವೇ 
ಇರುವ ಎಂದು ಅರ್ಥವನ್ನು ಮಾಡದೆ ಗಾಯತ್ರೀಛಂದಸ್ಸು ಪ್ರಧಾನವಾಗಿರುವ 


ಎಂದು ಅರ್ಥ ಮಾಡುವುದರಿಂದ ಐಂದ್ರಭಕ್ಷಣದಲ್ಲಿಯೇ ಮಂತ್ರವು ಉಂಟು. 
ಇದು ಮೂರನೆಯ ಸಿದ್ಧಾ. ೦ತ. 


ಸರಾರಾರರರ್ಪಾರರ್ಪಾರಾೂರರಾ್ಷ ಾಈಾಈ್‌ಾಔಾ್‌ ಾ  ಜಜಆಜಜ ಜಟ 


DORNER 


ETERS ETETEE ES SRR ARRAS: 


ರಜ ರ ರಜಕ ರರಶರರರರರ್ವರ್ಯಾರ್‌ಾ 


ಜಇರರರತರ್ಪಾರ್ಪಾರ್ಪಾರ್ಟ್ಸಾರ್ಸರ್ಸರ್ಹ್ಸರಹಾಾ್‌ಾ್‌್‌ 


| ಷಷ್ಕೋಇಂನುವಾಕಃ | 


ಮಹೀವಾಂ ಪಯೋಸಸಿ ಶ್ನೆ ಹಾಂ ದೇವಾನಾಂ 


ತನೂರ್‌ ಯಧ್ಯಾಸಮದ್ಯ ಪೃಷತೀನಾಂ ಗ್ರಹಂ 


| 
ಪೃಷತೀನಾಂ ಗ್ರಹೋಸಸಿ 


ಮಹೀನಾಮ್‌ | ಪಯಃ 1 ಅಸಿ | ವಿಶ್ವೇಷಾಮ್‌ ದೇವಾನಾಮ್‌ | ತನೂಃ | 
I || ||. I 

ಯಧ್ಯಾಸಮ್‌ । ಅದ್ಯ । ಪೃಷತೀನಾಮ್‌ | ಗ್ರಹಮ್‌ | ಪೃಷತೀನಾಮ್‌ । ಗ್ರಹಃ ಅಸಿ! 
ಐದನೆಯ ಅನುವಾಕದಲ್ಲಿ ಸೋಮಭಕ್ಟಮಂತ್ರವು ಉಕ್ತವಾಗಿದೆ. ಈ ಆರನೆಯ 
ಅನುವಾಕದಲ್ಲಿ ಪೃಷದಾಜ್ಯಮಂತ್ರಗಳು ಇವೆ. 

ಮಂತ್ರ ವಿನಿಯೋಗ 
ಮಹೀನಾಮ್‌...ದುಗ್ಗಮ್‌ ॥ *ಪೃಷದಾಜ್ಯವನ್ನು ಗ್ರಹಿಸಲು 
KR | 
ಮಹೀನಾಮ್‌...ಗ್ರಹೋಪಸಿ ॥ ಪೃಷದಾಜ್ಯವನ್ನು ಗ್ರಹಿಸಲು (ಭ,ಭಾ,ಭಾ) 


* ಮಹೀನಾಮ್‌ ಪಯಃ ಅಸಿ-[ಎಲೈ! ಪೃಷದಾಜ್ಯವೇ!] ನೀನು ಹಸುಗಳ ಹಾಲಾ 
ಗಿದ್ದೀಯೆ; ವಿಶೆ ಕ್ವೇಷಾಮ್‌ ದೇವಾನಾಮ್‌-ದೇವತೆಗಳೆಲ್ಲ ರ; ತನೂಃ [ಅಸಿ]ಎ 
ಶರೀರವೇ/ಶರೀರವೃದ್ಧಿ ಕರವೇ ಆಗಿರುತ್ತೀಯೆ; ಅದ್ಯ- ಈ ದಿನ; *ಪೃಷತೀನಾಮ್‌ 
ಗ್ರಹಮ್‌-ದೇವಾಶ್ವ ಗಳ ಗ್ರಹಪಾತ್ರ ದಂತಿರುವ ನಿನ್ನನ್ನು; ಬಧ್ಯಾ ಸಮ್‌- 
ವೃದ್ಧಿಗೊಳಿಸುತ್ತೆ ನೆಪ ಷತೀನಾಮ್‌ ಗ್ರಹಃ ಅಸಿಎದೇವಾಶ್ಪ] ಗಳ ಗ್ರಹವಾಗಿರುವೆ; 


ಹಾಗಾಗ ಮತ್ತು ತುಪ್ಪದ ಮಿಶ್ರಣ. *ಪೃಷತೀಇದೇವತೆಗಳ ಕುದುರೆ. [ನಿಘಂಟು ೧.೧೫] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೩೮ 


I | 
ವಿಷ್ಣೋರ್‌ ಹೃದಯಮಸ್ಯೇಕಮಿಷ ವಿಷ್ಣುಸ್ತ್ವಾ 


I 
ವಿಚಕ್ರಮೇ ಭೂತಿರ್ದಧ್ನಾ ಘೃತೇನ ವರ್ಧತಾಂ ತಸ್ಯ 


| I 
ಮೇಷ್ಟಸ್ಯ ವೀತಸ್ಯ ದ್ರವಿಣಮಾಗಮ್ಯಾ- 


|| I Il oo 
ವಿಷ್ಣೋಃ । ಹೃದಯಮ್‌ | ಅಸಿ । ಏಕಮ್‌ । ಇಷ | ವಿಷ್ಣುಃ | ತ್ವಾ | ಅನು । ವೀತಿ। 


ಚಕ್ರಮೇ | ಭೂತಿಃ । ದದ್ದಾ । ಘೃತೇನ । ವರ್ಧತಾಮ್‌ । ತಸ್ಯ । ಮಾ | ಇಷ್ಟಸ್ಯ । 


ವೀತಸ್ಥ। ದ್ರವಿಣಮ್‌ | ಏತಿ । ಗಮ್ಯಾತ್‌ | 


ಮಂತ್ರ ವಿನಿಯೋಗ 


| 
ವಿಷ್ಣೋ....ವಿಚಕ್ರಮೇ \l ಪೃಷದಾಜ್ಯವನ್ನು ಅಭಿಮಂತ್ರಿಸಲು (ಭ,ಭಾ,ಭಾ) 


| 
ಭೂತಿಃ...ಗಮ್ಯಾತ್‌ | | ಪೃಷದಾಜ್ಯವನ್ನು ತುಂಬಲು (ಭ,ಭಾ,ಭಾ) 


+ ವಿಷ್ಣೋಃ ಹೃದಯಮ್‌ ಅಸಿ-ನೀನು [ಯಜ್ಞಸ್ವರೂಪ ನಾದ] ವಿಷ್ಣುವಿನ 
ಹೃದಯವೇ।ವಿಷ್ಣುವಿನ' ಪ್ರಿಯನೇ ಆಗಿದ್ದೀಯೆ; ಇಷ- ಸರ್ವದೇವತೆಗಳು ಇಷ್ಟಪಡುವ 
ಪೃಷದಾಜ್ಯ ವೇ! ಏಕಮ್‌ ತ್ವಾಮ್‌- “ಮುಖ ನಾದ ನಿನ್ನನ್ನು; ವಿಷ್ಣುಃ ಕಮ ಯಜ್ಞ 


ಸ್ವರೂಪನಾದ ವಿಷ್ಣುವು; ಅನು ವಿಚಕ್ರಮೇ- ಎವಿಶೇಷವಾಗಿ "ಸ್ಟೀಕರಿಸಿದನು. ದಧ್ನಾನ. 
ಮೊಸರಿನಿಂದಲೂ; ಫೃತೇನ-ತುಪ್ಪದಿಂದಲೂ; 4 ಭೂತಿಕ-ನಿನ್ನ ಮಹಿಮೆಯು; 
ವರ್ಧತಾಮ್‌-ಅಭಿವೃದ್ದಿ ಹೊಂದಲಿ; ತಸ್ಯ-ಅಂತಹ; ಇಷ್ಟಸ್ಯ- ದೇವತೆಗಳನ್ನು 
ಉದ್ದೇಶಿಸಿ ಯಾಗ ಮಾಡಿರುವ; ವೀತಸ್ಯ- =ದೇವತೆಗಳಿಂದ ಸ್ವೀಕೃತನಾಗಿರುವ; 
[ನಿನ್ನಿಂದ ಉಂಟಾಗುವ] ದ್ರವಿಣಮ್‌- ಚ್‌ ಮಾವ ನನ್ನನ್ನು: ಆ ಗಮ್ಯಾತ್‌ 


ಇಹೊಂದಲಿ. 


ಹೇ ಪೃಷದಾಜ್ಯವೇ! ನೀನು ಹಸುವಿನ ಹಾಲು ಆಗಿರುವೆ. ಹಾಲು ಎಲ್ಲ 
ದೇವತೆಗಳಿಗೂ ಪುಷ್ಟಿಪ್ರದವಾದುದು. ನಿನ್ನನ್ನು ಈಗ ವೃದ್ಧಿ ಗೊಳಿಸುತ್ತೇನೆ. 


ತೈತ್ತಿರೀಯ ಸಂಹಿತಾ/೩-೨-೬/೩೩೯ 


I I I 
ಯಾವತೀ ದ್ಯಾವಾಪೃಥಿವೀ ಮಹಿತ್ವಾ ಯಾವಚ್ಚ ಸಪ್ತ 


ಇಾಧಿ 


1 
ಸಿಂಧವೋ ವಿತಸ್ಥು 1 


| I K | 
ಜ್ಯೋತಿಃ । ಅಸಿ | ವೈಶ್ವಾನರಮ್‌ | ಪೃಶ್ನಿಯ್ಯೆ । ದುಗ್ಗಮ್‌ | ಯಾವತೀ ಇತಿ | 


| || I I 
ದ್ಯಾವಾಪೃಥಿವೀ ಇತಿ ದ್ರಾವಾಪುಥಿಎಃ ಮಹಿತ್ವೇತಿ ಮಹಿ-ತ್ವಾ | ಯಾವತ್‌ | ಚ | 


ಸಪ್ತ | ಸಿಂಧಮ। ವಿತಸ್ಥುರಿತಿ ವಿ-ತಸ್ಸುಃ | 


ಶೆ 
ಯಾವತೀ...ಅಸ್ತೃತಮ್‌॥ ದಧಿಫರ್ಮವನ್ನು ಗ್ರಹಿಸಲು 


ಜ್ಯೋತಿಃ...ದುಗ್ಗಮ್‌ \l ; ದಧಿಗ್ರಹವನ್ನು ಅವೇಕ್ಷಿಸಲು [ಭ. ಭಾ. ಭಾ] 


ವೈ ಶ್ವಾನರಮ್‌ ಜ್ಯೋತಿಃ-[ಎಲೈ! ಪೃ ಷದಾಜ್ಯ ವೇ! ಬ ವಿಶ್ವಕ್ಕೆ ಹಿತವಾಗಿರುವ 
/ಆದಿತ್ಯಸ್ತ ರೂಪನಾದ ಜ್ಯೋತಿಃಸ್ಟ ನ ರೂಪನೇ; ಆಸಿಎಆಗಿರುವೆ: ನೀನು] ಪ )ಶ್ನಿಯೈ 
ದುಗ್ಗರ್ಮ್‌-ಬಳಿಯ ಚ್‌ ಹಾರು: ೌಇಂದ್ರಂಇಂದ್ರನೇ! ದ್ಯಾವಾ 
ಪೃಥಿವೀಐದ್ಯಾವಾಪೃಥಿವಿಗಳು; ಯಾವತೀ 'ಮಹಿತ್ವಾ-ತಮ್ಮ ಮಹಿಮೆಯಿಂದ 
ಎಷ್ಟು ಪರಿಮಾಣವನ್ನು ಹೊಂದಿವೆಯೋ; ಸಪ್ತ ಸಿಂಧವಃ-ಲವಣ, ಇಕ್ಷು, ಸುರಾ, 
ಸರ್ಪ, ದಧಿ, ಕ್ಷೀರ ಮತ್ತು ಜಲಾರ್ಣವಗಳೆಂಬ. ಏಳು ಸಮುದ್ರಗಳು; ಯಾವತ್‌ ಚ 
ವಿತಸ್ಥು ಇಎಲ್ಲಿ ಯವರೆಗೆ ೯ ಇರುತ್ತವೆಯೋ; 
ನೀನು ದೇವಲೋಕಕ್ಕೆ ಒಯ್ಯುವ ದೇವತೆಗಳ ಕುದುರೆಯೇ ಆಗಿರುವೆ. ನಿನ್ನನ್ನು ದೇವತೆ 
ಗಳೆಲ್ಲರೂ ಇಷ್ಟಪಡುತ್ತಾರೆ. ಯಜ್ಞಸ್ವರೂಪನಾದ ವಿಷ್ಣುವಿನ ಹೃದಯವೇ ನೀನು. 
ವಿಷ್ಣುವು ನಿನ್ನನ್ನು ಮುಖ್ಯನನ್ನಾಗಿ ಸ್ವೀಕರಿಸಿರುತ್ತಾನೆ. ನಿನ್ನ ಮಹಿಮೆಯು ಮೊಸರಿ 
ನಿಂದಲೂ, ಆಜ್ಯದಿಂದಲೂ ವೃದ್ಧಿಹೊಂದಲಿ. ದೇವತೆಗಳಿಗಾಗಿ ನಿನ್ನನ್ನು ಹವಿಸ್ಸನ್ನಾಗಿ 
ಯಾಗದಲ್ಲಿ ಅರ್ಪಿಸುತ್ತೇನೆ. ಇದನ್ನು ದೇವತೆಗಳು ಸ್ವೀಕರಿಸಲಿ. ನೀನು ಆದಿತ್ಯಸ್ವರೂಪನು. 
ನೀನು ಬಿಳಿಯ ಹಸುಗಳ ಹಾಲಿನಿಂದ ಉಂಟಾಗಿರುವೆ. ದೇವತೆಗಳ ಅನುಗ್ರಹದಿಂದ ನನಗೆ 
ಫಲಗಳು ಉಂಟಾಗಲಿ. ನಿನ್ನನ್ನು ಈ ಪೃಷದಾಜ್ಯಧಾನಿಯಲ್ಲಿ ಗ್ರಹಿಸುವೆನು. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೪೦ 


ತಾವಂತಮಿಂದ್ರ ತೇ[ಮಿಂದ್ರ ತೇ(೨೩)]ಗ್ರಹಗ್‌ಂ 


I I | 
ಸಹೋರ್ಜಾ ಗೃಹ್ಣಾಮ್ಯಸ್ತೃತಮ್‌ । ಯತ್ಛೃಷ್ಣಶಕುನಃ 


I I 
ಪೃಷದಾಜ್ಯಮವಮೃಶೇ- 


|| | 
ತಾವಂತಮ್‌ | ಇಂದ್ರ | ತೇ (೨೩) ಗ್ರಹಮ್‌ । ಸಹ । ಊರ್ಜಾ | ಗೃಹ್ಣಾಮಿ । 


| 
ಅಸ್ತೃತಮ್‌ ॥ ಯತ್‌ | ಕೃಷ್ಣಶಕುನ ಇತಿ ಕೃಷ್ಣ-ಶಕುನಃ । ಪೃಷದಾಜ್ಯಮಿತಿ 


| 
ಪೃಷತ್‌-ಆಜ್ಯಮ್‌ । ಅವಮೃಶೇದಿತ್ಯವ-ಮೃಶೇತ್‌ । 


ತಾವಂತಮ್‌-ಅಷ್ಟು ದೇಶ-ಕಾಲವ್ಯಾಪಿಯಾದ; ಗ್ರಹಮ್‌-ದಧಿಗ್ರಹವನ್ನು; 
ಊರ್ಜಾ ಸಹ-ಸಾರದೊಡನೆ; ತೇವನಿನಗಾಗಿ ಅಸ್ತೃತಮ್‌-ವಿನಾಶವಿಲ ದಂತೆ; 
ಗೃಹ್ಣಾಮಿ-ತೆಗೆದುಕೊಳ್ಳುತ್ತೇನೆ. 


ನಷ್ಟವಾದ ಪೃಷದಾಜ್ಯದ ಸ್ಥಾನದಲ್ಲಿ ಪುನಃ ಪೃಷದಾಜ್ಯಗ್ರಹಣಕ್ಕಾಗಿ 


ಅರ್ಥವಾದ 
ಯತ್‌ ಕ ಷ್ಣಶಕುನಃ ಒಮ್ಮೆ ಕಾಗೆಯೇ ಮೊದಲಾದ ಕಪ್ಪು ಬಣ್ಣ; ದ ಹಕ್ಕಿಯು 
ಪೃಷದಾಜ್ಯಮ್‌ ಗ್ರಹಣ ಮಾಡಿರುವ ಪೃಷದಾಜ್ಯವನ್ನು ಮುಟ್ಟಿದರೆ 


ಅವಮೃಶೇತ್‌ 


ಇಂದ್ರನೇ! ಭೂಮಿ-ದ್ಯುಲೋಕಗಳು ಎಷ್ಟು ಪರಿಮಾಣವನ್ನು ಹೊಂದಿವೆಯೋ, 
*ಸಪ್ತ ಸಾಗರಗಳು ಎಷ್ಟು ಕಾಲದವರೆಗೆ ಇರುತ್ತವೆಯೋ, ಅಷ್ಟು ದೇಶ-ಕಾಲ 
ವ್ಯಾಪಿಯಾಗಿ ಫಲಪ್ರದವಾದ ದಧಿಗ್ರಹವನ್ನು ನಿನಗಾಗಿ ತೆಗೆದುಕೊಳ್ಳುತ್ತೇನೆ. 


*ಸಪ್ತ ಸಿಂಧುಗಳು ಶ್ರೀಮದ್ಭಾಗವತದಲ್ಲಿ “"ಕ್ಲಾರೋದೇಕ್ಷುರಸೋದ-ಸುರೋದ-ಫೃತೋದ-ದಧಿ- 
ಮಂಡೋದ-ಕ್ಲೀರೋದ-ಶುದ್ಧೋದಾಃ' ಸಪ್ತ ಜಲಧಯ ಎಂದು ಹೇಳಲ್ಪಟ್ಟಿವೆ. [ಶ್ರೀಮದ್ಬಾಗವತ- 
5.20.46] 


ತೈತ್ತಿರೀಯ ಸಂಹಿತಾ/೩-೨-೬/೩೪೧ 


I 
ಚ್ಚತುಷ್ಟಾದೋಪಸ್ಕ pe | ತೋ sd ಕರದ 


I I I 
ದೇದ್ಯಜಮಾನಃ ಪ್ರಮಾಯುಕಸ್ಸ್ಯಾತ್ಸಶವೋ ವೈ ಪೃಷದಾಜ್ಯಂ 


| | 
ಶೂದ್ರಾಃ | ಅಸ್ಯ ಪ್ರಮಾಯುಕಾ ಇತಿ ಪ್ರ-ಮಾಯುಕಾಃ | ಸ್ಯುಃ । ಯತ್‌ | ಶ್ವಾ! ಅವ 
I | | 
ಮೃಶೇದಿತ್ಯವ-ಮೃಶೇತ್‌ | ಚತುಷ್ಪಾದ ಇತಿ ಚತುಃ-ಪಾದಃ | ಅಸ್ಯ | ಪಶವಃ | 
| I . 
ಪ್ರಮಾಯುಕಾ ಇತಿ ಪ್ರ-ಮಾಯುಕಾಃ | ಸ್ಕುಃ । ಯತ್‌ । ಸ್ಥಂದೇತ್‌ | ಯಜಮಾನ: | 


|. I | 
ಪ್ರಮಾಯುಕ ಇತಿ ಪ್ರ-ಮಾಯುಕ: । ಸ್ಯಾತ್‌ । ಪಶವಃ । ವೈ । ಪೃಷದಾಜ್ಯಮಿತಿ 


ಪೃಷತ್‌- ಆಜ್ಯಮ್‌ 


ಯಜಮಾನನಿಗೆ ಸಂಬಂಧಿಸಿದ ಶೂದ್ರರೇ 
ಮೊದಲಾದ ಜನರು ಸಾಯುತ್ತಾರೆ. 

ಯತ್‌ ಶ್ವಾ ಅವಮೃಶೇತ್‌ ನಾಯಿಯು ಮುಟ್ಟಿದರೆ 

ಅಸ್ಯ ಚತುಷ್ಟಾದಃ ಪಶವಃ ಈ ಯಜಮಾನನ ಹಸುಗಳೇ ಮೊದಲಾದ ನಾಲ್ಕು 
ಕಾಲಿನ ಪ್ರಾಣಿಗಳು 

ಪ್ರಮಾಯುಕಾಃ ಸ್ಯುಃ ಸತ್ತು ಹೋಗುತ್ತವೆ. 

ಯತ್‌ ಸ್ಕಂದೇತ್‌ ಪೃಷದಾಜ್ಯವು ಚೆಲ್ಲಿ ಹೋದರೆ 

ಯಜಮಾನಃ ಯಜಮಾನನು ಸಾಯುತ್ತಾನೆ. 

ಪ್ರಮಾಯುಕಃ ಸ್ಯಾತ್‌ 

ಪಶವಃ ವೈ ಪೃಷದಾಜ್ಯವು [ಪಶುಸಾಧನವಾದುದರಿಂದ] 

ಪೃಷದಾಜ್ಯಮ್‌ ಪಶುರೂಪವೇ ಅಗಿದೆ. 


ಈ ಮಂತ್ರದಿಂದ ಪ್ರತಿಪ್ರಸ್ಥಾತನು ಸ್ರುಕ್ಕಿನಲ್ಲಿ ದಧಿಗ್ರಹವನ್ನು ಗ್ರಹಿಸುತ್ತಾನೆ. 


I I 
ಪಶವೋ ವಾ ಏತಸ್ಯ ಸ್ಕಂದಂತಿ ಯಸ್ಕ 


I I 
| ಪೃಷದಾಜ್ಯಗ್ಗ್‌ಂ ಸ್ಕಂದತಿ ಯತ್ಚೃಷದಾಜ್ಯಂ 


ಪುನಗನೃಹ್ನಾತಿ ಪ ಪಶೂನೇವಾಸೆ ಮ ಪುನಗಣೃಹ್ಞಾತಿ 


| | | | 
ಪಶವಃ । ವೈ । ಏತಸ್ಯ | ಸ್ಕಂದಂತಿ । ಯಸ್ಯ । ಪೃಷದಾಜ್ಯಮಿತಿ ಪೃಷತ್‌- 


| | I 
ಆಜ್ಯಮ್‌ | ಸ್ವಂದತಿ 1 ಯತ್‌ | ಪೃಷದಾಜ್ಯಮಿತಿ ಪೃಷತ್‌-ಆಜ್ಯಮ್‌ | ಪುನಃ । 


I I 
ಗೃಹ್ಣಾತಿ । ಪಶೂನ್‌ । ಏವ | ಅಸ್ಕೈ । ಪುನಃ | ಗೃಹ್ಣಾತಿ | 


ಯಸ್ಯ ಪೃಷದಾಜ್ಯಮ್‌ ಯಾವ ಯಜಮಾನನ ಪೃಷದಾಜ (ವು ಚೆಲ್ಲಿ 
ಸ್ಕಂದತಿ | ಹೋಗುತ್ತದೆಯೋ/ ನಷ್ಟ ವಾಗುತ 5 ದೆಯೋ 
ಏತಸ್ಯ ಪಶವಃ ಸ್ಕಂದಂತಿ ಆ ಯಜಮಾನನ ಪಶುಗಳು ನಷ್ಟವಾಗುತ್ತವೆ. 


ಪೃಷದಾಜ್ಯಮ್‌ ಪೃಷದಾಜ್ಯವನ್ನು ಇಲ್ಲಿ ಹೇಳಿರುವಂತೆ ಮತ್ತೆ 
ಪುನಃ ಗೃಹ್ಣಾತಿ ತೆಗೆದುಕೊಂಡರೆ 

ಅಸ್ಮೈ ಪಶೂನ್‌ ಏವ ಈ ಯಜಮಾವನಿಗಾಗಿ ಪಶುಗಳನ್ನೇ ಮತ್ತೆ 
ಪುನಃ ಗೃಹ್ಣಾತಿ ಪಡೆದಂತಾಗುತ್ತದೆ. 


ಇದು ಒಂದು ಪ್ರಾಯಶ್ಚಿತ್ತ. ಯಜಮಾನನ ಪ್ರ ೈಷದಾಜ್ಯವು ಸ್ರುಕ್ಕಿನಲ್ಲಿ/ 
ಪೃಷದಾಜ್ಯಧಾನಿಯಲ್ಲಿ ಗೃಹೀತವಾಗಿರುತ್ತದೆ. ಅದು ಪಕ್ಷಿಗಳಿಂದ ಅಥವಾ 
ಶುನಕಾದಿಗಳಿಂದ ಮುಟ್ಟಲ್ಪಟ್ಟು ಯಾಗಾನರ್ಹವಾದರೆ ಅಥವಾ ಚೆಲ್ಲಿ ಹೋದರೆ 
ಯಜಮಾನನ ಸೇವಕವರ್ಗವೂ, ಪಶುಸಮೂಹವೂ ಮತ್ತು ಯಜಮಾನನೂ ನಾಶ 
ಹೊಂದುತ್ತಾರೆ. ಏಕೆಂದರೆ ಪೃಷದಾಜ್ಯವು ಪಶುಸ್ತರೂಪವಾಗಿದೆ. ಅದರ ನಾಶದಿಂದ 
ಸಂಬಂಧಿಸಿದವರ ನಾಶವಾಗುತ್ತದೆ. | 


ಸಾಜ ರ ESTEE ವ್ಸ 


ಸಸ ಸು ಸು ಸುಸು ಸು ಸೀಸ LLL LLL ಸೂ ಸುಸು ಸೇಸೇ ಸಸ ಸಸ ಸು 


ತೈತ್ತಿರೀಯ ಸಂಹಿತಾ/೩-.೨-೬/೩೪೩ 


RTE TEAR 70 2? 7೫ ಸ TANARIS 2? ೫2 22 7? 7೫7 ೫೫2 AAA 
(೨೪)] 


I 
ಡ್‌ 
ಪ್ರಾಣೋ ವೈ ಪೃಷದಾಜ್ಯಂ ಪ್ರಾಣೋ ವಾ [ವೈ 


I I I 
ಏತಸ್ಯ ಸೃಂದತಿ ಯಸ್ಯ ಪೃಷದಾಜ್ಯಗ್ಗ್‌ಂ ಸ್ಕಂದತಿ 


I I I 
ಯತ್ಚೃಷದಾಜ್ಯಂ ಪ್ರನಗನೃಹ್ಲಾತಿ ಪ್ರಾಣಮೇವಾಸ್ಮೈ 


| 
ಪುನಗಠೃಹ್ಣಾ ತಿ 


1 | | 
ಪ್ರಾಣ ಇತಿ ಪ್ರ-ಅನಃ ವೈ ಪೃಷದಾಜ್ಯಮಿತಿ ಪೃಷತ್‌-ಆಜ್ಯಮ್‌ ಪ್ರಾಣ ಇತಿ 


ಪ್ರ-ಅನಃ । ವೈ 1(೨೪)] ಏತಸ್ಯ । ಸ್ಕಂದತಿ । ಯಸ್ಯ । ಪೃಷದಾಜ್ಯಮಿತಿ ಪೃಷತ್‌- 


| | I 
ಆಜ್ಯಮ್‌ | ಸ್ಕಂದತಿ । ಯತ್‌ | ಪೃಷದಾಜ್ಯಮಿತಿ ಪೃಷತ್‌-ಆಜ್ಯಮ್‌ | ಪುನಃ | 


[ | I 
ಗೃಹ್ಣಾತಿ | ಪ್ರಾಣಮಿತಿ ಪ್ರ-ಅನಮ್‌ । ಏವ। ಅಸ್ಕೈ । ಪುನಃ। ಗೃಹ್ಣಾತಿ | 


ಪ್ರಾಣಸ್ವರೂಪವಾಗಿ ಪೃಷದಾಜ್ಯದ ವರ್ಣನೆ; ವಿಧಿ; ಅರ್ಥವಾದ 


ಪೃಷದಾಜ್ಯಮ್‌ ಪ್ರಾಣಃ ವೈ ಪೃಷದಾಜ್ಯವು ಪ್ರಾಣಸ್ವರೂಪವಷ್ಟೆ. 

ಯಸ್ಕ ಪೃಷದಾಜ್ಯಮ್‌ ಯಾವ ಯಜಮಾನನಿಗೆ ಪೃಷದಾಜ್ಯವು 

ಸ್ಕಂದತಿ ನಷ್ಟವಾಗುತ್ತದೆಯೋ 

ಏತಸ್ಯ ಪ್ರಾಣಃ ವೈ ಸ್ಕಂದತಿ ಈ ಯಜಮಾನನಿಗೆ ಪ್ರಾಣನಾಶವೇ 
ಒದಗುತ್ತದೆ. 

ಯತ್‌ ಪೃಷದಾಜ್ಯಮ್‌ ಅಧ್ವರ್ಯುವು ಪೃಷದಾಜ್ಯವನ್ನು ಮತ್ತೆ 

ಪ್ರನಃ ಗೃಹ್ಣಾತಿ ಗ್ರಹಣ ಮಾಡುವುದರಿಂದ 

ಅಸ್ಮೈ ಪ್ರಾಣಮ್‌ ಏವ ಈ ಯಜಮಾನನ ಪ್ರಾಣವನ್ನೇ ಪುನಃ 


ಪಡೆದವನಾಗುತ್ತಾನೆ. 


I I 
ಹಿರಣ್ಯಮವಧಾಯ ಗೃಹ್ನಾ ತ್ಯಮೃತಂ ವೈ ಹಿರಣ್ಯಂ 
| I 
ಪ್ರಾಣಃ ಪೃಷದಾಜ್ಯಮಮೃತಮೇವಾಸ್ಯ ಪ್ರಾಣೇ 


| I 
ದಧಾತಿ ಶತಮಾನಂ ಭವತಿ 


| I | [|] 
ಹಿರಣ್ಯಮ್‌ ಅವಧಾಯೇತ್ಯವ-ಧಾಯ ಗೃಹ್ನಾ ತಿ \ ಅಮೃತಮ್‌ |ವೈ! 


PERRET 


I | | I 
ಹಿರಣ್ಯಮ್‌ | ಪ್ರಾಣ ಇತಿ ಪ್ರ-ಅನಃ ಪೃಷದಾಜ್ಯಮಿತಿ ಪೃಷತ್‌-ಆಜ್ಯಮ್‌ । 
Wl | | 
ಅಮೃತಮ್‌ । ಏವ । ಅಸ್ಯ । ಪ್ರಾಣ ಇತಿ ಪ್ರ-ಅನೇ । ದಧಾತಿ । ಶತಮಾನಮಿತಿ 


ಶತ-ಮಾನಮ್‌ । ಭವತಿ । . 


ಶತಮಾನಪ್ರಮಾಣದ ಹಿರಣ್ಯದ ನಿಧಾನವಿಧಿ; ಪ್ರಶಂಸೆ 


ಗ್ರಹಣಪಾತ್ರದಲ್ಲಿ ಚಿನ್ನವನ್ನು ಇಟ್ಟು 
ಗೃಹ್ಣಾತಿ ಪೃಷದಾಜ್ಯಗ್ರಹಣವನ್ನು ಮಾಡಬೇಕು. [ವಿಧಿ] 
ಹಿರಣ್ಯಮ್‌ ಅಮೃತಮ್‌ ಹಿರಣ್ಯವು ಅಮೃತಸ್ವರೂಪವೇ ಆಗಿದೆ. 


ಷದಾಜ್ಯಮ್‌ ಪ್ರಾಣಃ ಪೃಷದಾಜ್ಯವು ಪ್ರಾಣಸ್ವರೂಪವಾಗಿದೆ. 

ಅಸ್ಯ ಪ್ರಾಣೇ ಅಮೃತಮ್‌ ಅಧ್ವರ್ಯವು ಯಜಮಾನನ ಪ್ರಾಣದಲ್ಲಿ 
ಏವ ದಧಾತಿ ಅಮೃತವನ್ನೇ ಇಟ್ಟವನಾಗುತ್ತಾನೆ. 
ಶತಮಾನಮ್‌ ಭವತಿ ಆ ಹಿರಣ್ಯವು ನೂರು*ಮಾನವುಳ್ಳದ್ದಾಗಿರಬೇಕು. 


ಪೃಷದಾಜ್ಯ ವನ್ನು ಇಲ್ಲಿ ಹೇಳಿರುವಂತೆ ಮತ್ತೆ ತೆಗೆದುಕೊಂಡರೆ ಪಶುಗಳನ್ನೇ ಮತ್ತೆ 


ಪಡೆದಂತಾಗುತ್ತದೆ. ಪ್ರಾಣಹಾನಿಯೂ ಆಗುವುದಿಲ್ಲ. 


*ಗುಲಗಂಜೀ ತೂಕವಿರಬಹುದು. 


ETERS 


ತೈತ್ತಿರೀಯ ಸಂಹಿತಾ/೩-೨-೬/೨೪೫ 


I 
ಶತಾಯುಃ ಪುರುಷಶ್ಶ ್ರತೇಂದ್ರಿಯ 


ಆಯುಷ್ಯೆ €ವೇಂದ್ರಿ ಯೇ ಪ ಪ್ರತಿತಿಷ್ಠತ್ಯಶ್ವ ಶ್ರಮವಘಫಾಪಯತಿ 


iy 


ಪ್ರಾಜಾಪ ಪತ್ಯೋ ವಾ ಅಶ್ವಃ ಪ್ರಾಜಾಪತ್ಯಃ ಪ್ರಾಣ- 


| | 
ಶತಾಯುರಿತಿ ಶತ-ಆಯುಃ । ಪುರುಷಃ । ಶತೇಂದ್ರಿಯ ಇತಿ ಶತ-ಇಂದ್ರಿಯಃ | 


Il | | 
ಆಯುಷಿ | ಏವ! ಇಂದ್ರಿಯೇ \ ಪ್ರತೀತಿ \ ತಿಷ್ಠತಿ ಅಶ್ವಮ್‌ | ಅವೇತಿ । 


I | 
ಫ್ರಾಪಯತಿ | ಪ್ರಾಜಾಪತ್ಯ ಇತಿ-ಪ್ರಾಜಾ-ಪತ್ಯಃ | ವೈ । ಅಶ್ವಃ | ಪ್ರಾಜಾಪತ್ಯ 


ಇತಿ ಪ್ರಾಜಾ-ಪತ್ಯಃ | ಪ್ರಾಣ ಇತಿ ಪ್ರ-ಅನಃ 


ಶತಾಯು: ಪುರುಷಃ ಪುರುಷನು ನೂರು ವರ್ಷಗಳ ಆಯುಸ್ಸುಳ್ಳವನು. 
ಶತೇಂದ್ರಿಯಃ ನೂರು ವರ್ಷಗಳು ಇಂದ್ರಿಯಶಕ್ತಿಯನ್ನು 
ಹೊಂದಿರುವನು.ು 
ಆಯುಷಿ ಏವ ಇಂದ್ರಿಯೇ [ಶತಮಾನ ಹಿರಣ್ಯನಿಧಾನದಿಂದ]ಯಜಮಾನನು 
ಪ್ರತಿತಿಷ್ಠತಿ ನೂರು ವರ್ಷಗಳ ಆಯುಸ್ಸನ್ಮೂ, ಇಂದ್ರಿಯಶಕ್ತಿ 
ಯನ್ನೂ ಪಡೆದು ಪ್ರತಿಷ್ಠಿತನಾಗಿ ಬಾಳುತ್ತಾನೆ. 
ಅಶ್ವಾವಘ್ರಾಪಣವಿಧಿ; ಅದರ ಪ್ರಶಂಸೆ 


ಅಶ್ವಮ್‌ ಅವಘ್ರಾಪಯತಿ ಆ ಪೃಷದಾಜ್ಯವನ್ನು ಕುದುರೆಯು ಮೂಸಿ 
ನೋಡುವಂತೆ ಮಾಡಬೇಕು. [ವಿಧಿ] 

ಅಶ್ವಃ ಪ್ರಾಜಾಪತ್ಯಃ ವೈ ಕುದುರೆಯು ಪ್ರಾಜಾಪತ್ಯವಾಗಿದೆ.* 

ಪ್ರಾಣಃ ಪ್ರಾಜಾಪತ್ಯಃ ಪ್ರಾಣವೂ ಪ್ರಜಾಪತಿಸಂಬಂಧಿಯಾಗಿದೆ.* 


*ಕುದುರೆಯು ಪ್ರಜಾಪತಿಯ ಕಣ್ಣಿನಿಂದ ಹುಟ್ಟಿದೆ. 
*[ಶ್ರುತಿ] ಸ ಪ್ರಾಣಮಸೃಜತ [ಸಃಇಪ್ರಜಾಪತಿಃ। ಪ್ರಜಾಪತಿಯು ಪ್ರಾಣವನ್ನು ಸೃಷ್ಟಿಸಿದನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೪೬ 


Il I 
ಸ್ಪಾ ಎದೇವಾಸ್ಮ್ರೈ ಯೋನೇಃ ಪ್ರಾಣಂ ನಿರ್ಮಿಮೀತೇ ವಿವಾ 
| | 
ಏತಸ್ಯ ಯಜ್ಞ; ಶಿ ದ ತೇ ಯಸ್ಕ ಪೃಷದಾಜ್ಯ ಗ್‌ ೦ ಸ್ಥಂದತಿ 


ವೈಷ್ಣ ವ್ಯರ್ಚಾ ಪುನಗ್ಯಹ್ಹಾ ತಿ ಯಜ್ಞೋ ವೈ ವಿಷ್ಣು ಡ್‌ 


|| | | 
ಸ್ವಾತ್‌ | ಏವ। ಅಸ್ಮ್ರೈ । ಯೋನೇಃ | ಪ್ರಾಣಮಿತಿ ಪ್ರ-ಅನಮ್‌ । ನಿರಿತಿ | ಮಿಮೀತೇ। 


| I I | 
ವೀತಿ | ವೈ । ಏತಸ್ಯ ಯಜ್ಞಃ | ಛಿದ್ಯತೇ | ಯಸ್ಯ | ಪೃಷದಾಜ್ಯಮಿತಿ ಪೃಷತ್‌- 


| I I 
ಆಜ್ಯಮ್‌। ಸಂದತಿ | ವೈಷ್ಣವ್ಯಾ। ಯಚಾ। ಪುನಃ | ಗೃಹ್ಣಾತಿ । ಯಜ್ಞಃ । ವೈ । ವಿಷ್ಣುಃ। 


ಅಸ್ಮೈ ಸ್ವಾತ್‌ ಏವ ಹೀಗೆ ಅಧ್ವರ್ಯುವು ತನ್ನದಾದ ಉತ್ಪತ್ತಿ ಸ್ಥಾನ 
ಯೋನೇಃ ಪ್ರಾಣಮ್‌ ದಿಂದಲೇ ಯಜಮಾನನಗೆ ಪ್ರಾಣವನ್ನು ಜರು ಖಿ 
ನಿರ್ಮಿಮೀತೇ ಕೊಟ ತ್ರಿವನಾಗುತ್ತಾನೆ. 


ಪೃಷದಾಜ್ಯಗ್ರಹಣದಲ್ಲಿ ವೆ ಅಷ್ಟವಮಂತ್ರವಿಧಿ; ಅದರ ಪ್ರಶಂಸೆ 


ಯಸ್ಯ ಪೃಷದಾಜ್ಯಮ್‌ ಯಾವ ಯಜಮಾನನ ಪ ಷದಾಜ್ಯವು ನಷ್ಟವಾ 


ಸೃಂದತಿ ಗುವುದೋ 


ಏತಸ್ಯ ಯಜ್ಞಃ ವಿಚ್ಛಿದ್ಯತೇ ಆ ಯಜ್ಞವು ಮಧ್ಯದಲ್ಲಿಯೇ ವಿಚ್ಛಿನ್ನವಾದಂತಾ 
ವೈ ಗುತ್ತದೆ. 


ವೈಷ್ಣವ್ಯಾ ಯಚಾ ಪುನಃ ವಿಷ್ಣುದೇವತಾಕವಾದ ವಿಷ್ಣೋ ತ್ವಂ ನೋ 


ಗೃಹ್ಣಾತಿ ಅಂತಮಃ/*“ಇದಮ್‌ ವಿಷ್ಣು ಎಂಬ ಯಕ್ಕಿನಿಂದ 
| ಮತೆ ತೆ ಪೃಷದಾಜ್ಯಗ್ರಹಣವನ್ನು ಮಾಡಬೇಕು. 
ಯಜ್ಞಃ ವಿಷ್ಣು ವೈ  . ವಿಷ್ಣುವು ಯಜ್ಞಸ್ವರೂಪನೇ ಆಗಿರುತ್ತಾನೆ. [ಹೀಗಾಗಿ 


ಈ ಮಂತ್ರದಿಂದ ಪ್ರನರ್ಗಹಣ ಮಾಡುವುದರಿಂದ] 


*ಆಪಸ್ತ ೦ಬಮತ. 


ತೈತ್ತಿರೀಯ ಸಂಹಿತಾ/೩-೨-೬/೩೪೭ 


| ಸಮಿತಿ! ತನೋತಿ ॥೨೫॥ 


ಯಜ್ಞೇನ ಏವ ಯಜ್ಞಮ್‌ ಯಜ್ಞದಿಂದಲೇ ಯಜ್ಞವನ್ನು ಕೂಡಿಸಿದವ 
ಸಮ್‌ ತನೋತಿ ನಾಗುತ್ತಾನೆ. [ಯಜ್ಞವಿಚ್ಛಿತ್ತಿಯಾಗುವುದಿಲ್ಲ] 


ಪೃಷದಾಜ್ಯವು ಪ್ರಾಣಸ್ವ ರೂಪವಾದುದರಿಂದ 'ಅದು ನಷ್ಟವಾದರೆ ಯಜಮಾನನಿಗೆ 
ಧನಾ ಒದಗುತ್ತದೆ. ಅಧ್ವ ರ್ಯುವು ಪೃಷದಾಜ್ಯ ವನ್ನು ಪುನಃ ಗ್ರಹಿಸುವು 
ದರಿಂದ ಯಜಮಾನನಿಗಾಗಿ ಪ್ರಾಣವನ್ನೇ . ಪುನಃ ಪಡೆದವನಾಗುತ್ತಾ ನೆ. ಇಲ್ಲಿ 
ಪೃಷದಾಜ್ಯವನ್ನು ಪ್ರಾಣಸ್ಟ ರೂಪವಾಗಿ ಹೇಳಲಾಗಿದೆ. 

ಪೃಷದಾಜ್ಯ ವನ್ನು ಗ್ರಹಿಸುವಾಗ ಗ್ರಹಣಪಾತ್ರದಲ್ಲಿ ಚಿನ್ನವನ್ನು ಇಟ್ಟು ಗ್ರಹಿಸಬೇಕು. 
ಹಿರಣ್ಯವು ನ 'ತವೇ ಆದುದರಿಂದ ಅದು ನೂರು ಮಾನವಳ್ಳದ್ದಾ ಗಿರಬೇಕೆಂಬ 
ವಿಧಿಯಿರುವುದರಿಂದ ಯಜಮಾನನು ನೂರು ವರ್ಷಗಳು ಆಯುಸ್ಸು ಹಾಗೂ 
ಇಂದ್ರಿಯಶಕ್ತಿಗಳನ್ನು ಪಡೆದು ಬಾಳುತ್ತಾನೆ. 

ಹೀಗೆ ಸಮಾನಸಂಖ್ಯಾಪ್ರಾಶಸ್ತ ಕವ ಶ್ರುತಿಯಲ್ಲಿ ಹಲವೆಡೆ ವರ್ಣಿತವಾಗಿದೆ. 


ಆ ಪೃಷದಾಜ್ಯವನ್ನು ಕುದುರೆಯು ಆಫ್ರಾಣಿಸುವಂತೆ ಮಾಡಬೇಕು. ಕುದುರೆಯು 
ಪ್ರಜಾಪತಿಯ ಕಣ್ಣಿ ನಿಂದ ಜನಿಸಿದುದರಿಂದಲೂ, ಪ್ರಜಾಪತಿಯೇ ಪ್ರಾಣವನ್ನು 
ಸೃಜಿಸಿದುದರಿಂದಲೂ, ಅಶ್ವಾವಘ್ರಾಪಣದಿಂದ ತನ್ನದಾದ ಉತ್ಪತ್ತಿ ಸ್ಥಾ ನದಿಂದಲೇ 
ಯಜಮಾನನಿಗೆ ಅಧ್ವರ್ಯುವು ಪ್ರಾಣವನ್ನು ನಿರ್ಮಿಸುವುದರಿಂದ ಯಜಮಾನನಿಗೆ 
ಪ್ರಾಣಹಾನಿಯಾಗುವುದಿಲ್ಲ. 

ಪೃಷದಾಜ್ಯದ ಸ್ಕನ್ನದೋಷಪ್ರಾಯತಶ್ಚಿತ್ತವಾಗಿ ವಿಷ್ಣುದೇವತಾಕವಾದ ಮಂತ್ರದಿಂದ 
ಪೃಷದಾಜ್ಯಗ್ರಹಣವನ್ನು ಮಾಡಬೇಕು. ವಿಷ್ಣು; ವು ಯಜ್ಞ; ಸ್ವರೂಪನೇ. ಹೀಗೆ -: 
ಯಜ್ಞ! ದಿಂದಲೇ ಯಜ್ಞ; ವನ್ನು ಕೂಡಿಸಿದಂತಾಗಿ ಯಜ್ಞ, ವಿಚ್ಛಿತ್ತಿ ಯಾಗುವುದಿಲ್ಲ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೪೮ 


ವಿನಿಯೋಗಸಂಗ್ರ ಹ 


1ಮಹೀತಿ ಪೃಷದಾಜ್ಯೇ ಸ್ಕಾದ್ಯಾವತೀತಿ2 ದಧಿಗ್ರಹೇ | 
3ಇದಂ ವಿಷ್ಣುವೆಕೃಷ್ಣವೀ ಸ್ಯಾದಿಹ ಮಂತ್ರಾಸ್ತ್ರಯೋ ಮತಾಃ ॥ 


 ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-3, ಭ.ಭಾ.ಭಾ-6 


DERN 


I I 
ದೇವ ಸವಿತರೇತತ್ತೇ ಪ್ರಾಹ ತತ್ವ ಚ ಸುವ ಪ್ರ ಚ 


I | | 
ಯಜ ಬೃಹಸ್ಪತಿರ್ಬಹ್ಮಾsಯುಷ್ಮತ್ಯಾ ಯಚೋ 


I 
ದೇವ। ಸವಿತಃ | ಏತತ್‌ | ತೇ | ಪ್ರೇತಿ 1 ಆಹ | ತತ್‌ | ಪ್ರೇತಿ। ಚ! ಸುವ | 


ಪ್ರೇತಿ | ಚ ಯಜ। ಬೃಹಸ್ಪತಿಃ | ಬ್ರಹ್ಮಾ! ಆಯುಷ್ಮತ್ಯಾಃ | ಯಚಃ | 
ಆರನೆಯ ಅನುವಾಕದಲ್ಲಿ ಪೃಷದಾಜ್ಯಮಂತ್ರಗಳು ಮತ್ತು ದಧಿಗ್ರಹಮಂತ್ರಗಳು 
ಹೇಳಲ್ಪಟ್ಟಿವೆ. ಈ ಏಳನೆಯ ನದಲ್ಲಿ ಸ್ತೋತ್ರ-ಶಸ್ತ್ರಗಳು ಹೇಳಲ್ಪಡುತ್ತವೆ. 


ಮಂತ್ರ | ವಿನಿಯೋಗ 
ದೇವ ಸವಿತಃ...ಪ್ರಸವೇ ॥ ಬ್ರಹ್ಮನು ಸ್ತೋತ್ರಕ್ಕೆ ಅನುಜ್ಞೆಯನ್ನು ಕೊಡಲು 


ದೇವ ಸವಿತಃ-ಎಲ್ಲಕ್ಕೂ ಅನುಮತಿಯನ್ನು ನೀಡುವ ಸವಿತೃದೇವನೇ! ಏತತ್‌ 
ತೇಪ ಪ್ರಾಹ-[ಉದ್ದಾತ್ಮಪ "ಸೂ ೇೀಷ್ಯಾಮಃ > ಎಂಬ ವಾಕ್ಯವನ್ನು] ನಿನ್ನನ್ನು ಕುರಿತು 
ಹೇಳಿರುತ್ತಾನೆ. ತತ್‌ ಪ ಪ್ರ ಸುವ ಚೆಎಆ "ಸ್ರೋತ್ರವನ್ನು ನೀನು ಚೆನ್ನಾಗಿ ಅನುಮತಿಸು: 
ಪ್ರ ಯಜ. ಚಎಯಾಗವು ಚೆನ್ನಾಗಿ ನಡೆಯುವಂತೆ ಮಾಡು; [ಉದ್ಗಾತೃ ತೃಗಳೇ!] 
ಬೃ ಹಸ್ತುತಿಃ ಬ್ರಹ್ಮಾ-ಬೃಹಸ್ಪತಿಸ್ವ ಸ.ರೂಪನಾದ ಬ್ರಹ್ಮನಾಗಿ [ನಾನು ಈ ಮಾತನ್ನು 
ಹೇಳುತಿ ದ್ದೇನೆ] ಆಯುಷ್ಮತ್ಯಾಃ ಯಚಃ =ಯಜ್ಞಃ ದ ಆಯುಃಸ ಸ ರೂಪವಾಗಿರುವ 
ಯಕ್ಕಿನ ಅಕ ಕರಗಳ ವಿಷಯದಲ್ಲಿಯೂ; 


ಆಪಸ್ತಂಬ ಶ್ರೌತಸೂತ್ರದಲ್ಲಿ "ಬ್ರಹ್ಮನ್‌ ಸ್ತೋಷ್ಯಾಮಃ ಪ್ರಶಾಸ್ತರಿತ್ಯುಚ್ಛಮಾನೇ 


I I | 
ಮಾ ಗಾತ ತನೂಪಾಡ್ಸಾಖ್ನಸ್ಸತ್ಕಾ ವ ಆಶಿಷಃ ಸಂತು 


I I | 
ಸತ್ಯಾ ಆಕೂತಯ ಖತಂ ಚ ಸತ್ಯಂ ಚ ವದತ ಸ್ತುತ ದೇವಸ್ಥ 


I I I 
ಸವಿತುಃ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೂರ್ಜಂ ಮಹ್ಯಗ್ಗ್‌ಂ 


| | 
ಮಾ ।ಟ ಗಾತ । ತನೂಪಾದಿತಿ ತನೂ-ಪಾತ್‌ । ಸಾಮ್ನಃ | ಸತ್ಯಾಃ | ವಃ । ಆಶಿಷ ಇತ್ಯಾ- 


I 
ಶಿಷಃ । ಸಂತು | ಸತ್ಯಾಃ ಅಕೊತಯ ಇತ್ಯಾ-ಕೂತಯಃ । ಯತಮ್‌ | ಚ| ಸತ್ಯಮ್‌ | 


ಚ | ವದತ । ಸ್ತುತ | ದೇವಸ್ಯ ಸವಿತುಃ ಪ್ರಸವ ಇತಿ ಪ್ರ-ಸವೇ \ ಸ್ತುತಸ್ಯ 


ಸ್ತುತಮ್‌ | ಅಸಿ! ಊರ್ಜಮ್‌ | ಮಹೃಮ್‌ | 


ಮಂತ್ರ ವಿನಿಯೋಗ 
| 
ಸ್ತುತಸ್ಯ...ಗಮ್ಯಾತ್‌ ॥ ಸ್ತೋತ್ರಕ್ಕೆ ಯಜಮಾನನು ಅನುಮತಿಯನ್ನು ನೀಡಲು 


ಇವಿ 


ತನೂಪಾತ್‌ ಸಾಮ್ನಃ-ಯಜ್ಲ; ದ ದೇಹರೂಪವಾದ ಯಕ್ಕನ್ನು ಅಭಿವ್ಯಕ್ತಿ ಗೊಳಿಸುವ 
ಸಾಮದ ವಿಷಯದಲ್ಲಿಯೂ; ಮಾ ಗಾತ-ತಪ್ಪದಿರಿ. ವಃ ಆಶಿಷಃ-[ಸ್ತೊ ತ್ರಗಳಲ್ಲಿ) 
ನೀವು ಹೇಳುವ ಯಜಮಾನನ ಶುಭಾಶಂಸನೆಗಳು; ಸತ್ಯಾಃ ಸಂತು-ಸತ್ಯವಾಗಲಿ; 
ಆಕೂತಯಃ ಸತ್ಯಾಃ ಸಂತು-ಯಜಮಾನನ ಸಂಕಲ್ಪಗಳೂ ಸತ್ಯವಾಗಲಿ; ಯತಮ್‌ 
ಚ ಸತ್ಯಮ್‌ ಚ ವದತ=ಮನಸ್ಸಿನಿಂದ ಯಥಾರ್ಥವನ್ನೇ ನೆನೆಯಿರಿ; ಮಾತಿನಲ್ಲೂ 
ಸತ್ಯವನ್ನೇ ಆಡಿರಿ; ದೇವಸ್ಯ ಸವಿತುಃ ಪ್ರಸವೇ ಸ್ತುತ-ಸವಿತೃದೇವನ ಅನುಮತಿ 
ಯಾಗಲು ನೀವು ಸ್ತೋತ್ರ ಮಾಡಿರಿ; *ಸ್ತುತಸ್ಯ ಸ್ತುತಮ್‌ ಅಸಿ-[ಎಲೈ! 
ಸ್ತೋತ್ರವೇ!] ನೀನು ಸ್ತೋತ್ರಗಳಲ್ಲಿ ಉತ್ತಮವಾದ ಸ್ತೋತ್ರವಾಗಿರುವೆ. ಸ್ತುತಮ್‌- 
ಅಂತಹ ಉತ್ತಮಸ್ತೋತ್ರವಾದ [ನಿನ್ನಿಂದ] ನಿನ್ನನ್ನು; ಮಹ್ಯಮ್‌-ನನಗಾಗಿ; 
ಊರ್ಜಮ್‌-ಸಾರ/ಬಲವನ್ನು/ಅನ್ನವನ್ನು; 

"ದೇವ ಸವಿತರೇತತ್ತೇತ್ಯನುದ್ರುತ್ಯ ರಶ್ಮಿರಸಿ ಕ್ಷಯಾಯ ತ್ವಾ ಕ್ಷಯಂ ಜಿನ್ವ ಓಂ 


ತೈತ್ತಿರೀಯ ಸಂಹಿತಾ/೩-೨-೭/೨೫೧ 


I 
ಶಸ್ತ[ಶಸ್ತ್ರಮ್‌(೨೬)ಅಸ್ಯೂ]ಮಸ್ಕೂರ್ಜಂ ಮಹ್ಯಗ್‌ಂ ಶಸ್ತ್ರಂ 


ಸ್ತುತಮ್‌ । ದುಹಾಮ್‌ । ಏತಿ । ಮಾ । ಸ್ತುತಸ್ಕ । ಸ್ತುತಮ್‌ । ಗಮ್ಯಾತ್‌ | 


I Hl I 
ಶಸ್ತ್ರಸ್ಥ। ಶಸ್ತ್ರಮ್‌ (೨೬) ಅಸಿ |! ಊರ್ಜಮ್‌ | ಮಹ್ಯಮ್‌। ಶಸ್ತ್ರಮ್‌ । 


ವಲಿ 
ಮಂತ್ರ ವಿನಿಯೋಗ 


I 
ಶಸ್ತ್ರಸ್ಯ...ಗಮ್ಯಾತ್‌ ll ಶಸ್ತ್ರ ಗಳಿಗೆ ಯಜಮಾನನು ಅನುಮತಿಯನ್ನು ನೀಡಲು 


ದುಹಾಮ್‌-ಕರೆದುಕೊಳ್ಳುತ್ತೇನೆ/ಪಡೆದುಕೊಳ್ಳುತ್ತೇನೆ; ಮಾ-ನನ್ನನ್ನು ಕುರಿತು; 
ಸ್ತುತಸ್ಯ ಸ್ತುತಮ್‌-ಸ್ಟೋತ್ರಗಳಲ್ಲಿ ಉತ್ತಮವಾದ ಸ್ತೋತ್ರವು; ಆ ಗಮ್ಯಾತ್‌- 
ಹೊಂದಲಿ/ಫಲಪ್ರದವಾಗಲಿ. [ಇದು ಸ್ತುತದೋಹದ ಮಂತ್ರಭಾಗ] 

-ಶಸ್ತಸ್ಯ ಶಸ್ತ್ರಮ್‌ ಅಸಿವ[ಎಲೈ! ಶಸ್ತ್ರ ದೋಹವೇ!] ನೀನು ಶಸ್ತ್ರಗಳಲ್ಲಿ ಉತ್ತಮ 


ವಾದ ಶಸ್ತ್ರನಾಗಿದ್ದಿ ೀಯೆ; ಶಸ್ತ್ರ; ಮ್‌-[ನಾನು] ಈ ಶಸ್ತ್ರ ವನ್ನು; ಮಹ್ಯಮ್‌-ನನಗಾಗಿ; 
ಊರ್ಜಮ್‌-ಅನ್ನವನ್ನೂ/ಬಲವನ್ನೂ; 


ಸ್ತುತೇತಿ ಪ್ರಸೌತಿ' [ಆಪ.ಶ್ರೌ. ಸೂ.14.9.7.10.1] ಎಂದು ವಿಧಿಯು ಇದೆ. ಹೀಗೆ 
ಸ್ತೋತ್ರಕ್ಕೆ ಅನುಮತಿಯನ್ನು ನೀಡುವುದು ಬ್ರಹ್ಮನ ಕಾರ್ಯ. 

ಅವನು “ಎಲೈ ಸವಿತೃದೇವನೇ! ನೀನು ಸ್ತೋತ್ರವನ್ನು ಅನುಮತಿಸಿ, ಯಾಗವು 
ಚೆನ್ನಾಗಿ ನಡೆಯುವಂತೆ ಮಾಡು.' "ಹೇ! ಉದ್ಗಾತೃಗಳೇ! ನೀವು ಚೆನ್ನಾಗಿ ಗಮನಿಸಿ 
ಅವಧಾನದಿಂದ ಗಾನ ಮಾಡಿರಿ. ನಿಮ್ಮ ಆಶಂಸನೆಗಳು ನಿಜವಾಗಲಿ. ಯಜಮಾನನ 
ಸಂಕಲ್ಪಗಳೂ ಫಲಿಸಲಿ. ನೀವು ಸವಿತೃದೇವನ ಅನುಮತಿಯನ್ನು ಪಡೆದು ಸ್ತು ತಿಸಿರಿ.' 
ಎಂದು ಹೇಳುತ್ತಾನೆ. ಇಲ್ಲಿ ಬೃಹಸ್ಪತಿಯೇ ಬ್ರಹ್ಮಸ್ವರೂಪನೆಂದು ವರ್ಣಿತವಾಗಿದೆ. 
ಉದ್ಗಾತೃಗಳು ಖಕ್ಕುಗಳ ಮತ್ತು ಸಾಮಗಳ ವಿಷಯದಲ್ಲಿ ಪ್ರಮಾದದಿಂದ 


ತಪ್ಪಾಗದಂತೆ ಎಚ್ಚರ ವಹಿಸಿ ಸ್ತೋತ್ರವನ್ನು ಮಾಡಬೇಕು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೫೨ 


I I 
ದುಹಾಮಾ ಮಾ ಶಸ್ತಸ್ಯ ಶಸ್ತ್ರಂ ಗಮ್ಯಾದಿಂದ್ರಿಯಾವಂತೋ 
ie ಶಿವ < 

I Il I 
ವನಾಮಹೇ ಧುಕ್ಷೀಮಹಿ ಪ್ರಜಾಮಿಷಮ್‌ । ಸಾಮೇ ಸತ್ಯಾಂಂಶೀ 
I I 
ರ್ದೇವೇಷು ಭೂಯಾದ್ಭಹ್ಮವರ್ಚಸಂ ಮಾssಗಮ್ಯಾತ್‌ | 
ದುಹಾಮ್‌ । ಏತಿ । ಮಾ 1 ಶಸ್ತ್ರಸ್ಯ । ಶಸ್ತ್ರಮ್‌ । ಗಮ್ಯಾತ್‌ । ಇಂದ್ರಿಯಾವಂತ 
ಇತೀಂದ್ರಿಯ-ವಂತಃ ವನಾಮಹೇ ಧುಕ್ಷೀಮಹಿ ಪ್ರಜಾಮಿತಿ ಪ್ರ-ಜಾಮ್‌ ಟ 
ಇಷಮ್‌ ॥ ಸಾ| ಮೇ | ಸತ್ಯಾ | ಆಶೀರಿತ್ಯಾ-ಶೀಃ.। ದೇವೇಷು । ಭೂಯಾತ್‌ | 


| 
ಬ್ರಹ್ಮವರ್ಚಸಮಿತಿ ಬ್ರಹ್ಮ-ವರ್ಚಸಮ್‌ । ಮಾ। ಏಕಿ | ಗಮ್ಯಾತ್‌ ॥ 


ಮಂತ್ರ ವಿನಿಯೋಗ 


| | 
ಇಂದ್ರಿಯಾವಂತಃ...ರಯೀಣಾಮ್‌ | ಮೇಲಿನ ಸು ್ರುತ-ಶಸ್ತ ್ರೈಗಳೆರಡರಲ್ಲಿ ಯೂ 
ಅನುಷಂಗವನ್ನು ಮಾಡಲು 


ದುಹಾಮ್‌-ಕರೆದುಕೊಳ್ಳುತ್ತೇನೆ. ಶಸ್ತಸ್ಯ ಶಸ್ತಮ್‌-ಉತ್ತಮಶಸ ವು ಮಾ 
ಜ್‌ "೨ 
ಆಗಮ್ಯಾತ್‌-ನನ್ನನ್ನು ಫಲಪ್ರದವಾಗಿ ಹೊಂದಲಿ. [ಇದು ಶಸ ಕ್ವದೋಹದ ಮಂತ್ರಭಾಗ] 
$೪ ಇಂದ್ರಿಯಾವಂತಃ-[ನಾವು ನಿಮ್ಮ ಅನುಗ್ರಹದಿಂದ] ಬಲಿಷ್ಠವಾದ ಇಂದ್ರಿಯಗಳು 
ಛೃವರಾಗಿ; ವನಾಮಹೇ-(ನಿಮ್ಮನ್ನೇ-ಸ್ತ ತ-ಶಸ ಸಗಳನ್ನೇ] ಸೇವಿಸುತ್ತೇವೆ. ಪ್ರ ಪಜಾಮ್‌ 
ಇಷಮ್‌-[ನಿಮ್ಮ ಅನುಗ್ರಹದಿಂದ] ಪುತ್ರಾ ದಿಪ್ರಜೆಯನ್ನೂ, ಅನ್ನವನ್ನೂ; 
ಧುಕೀಮಹಿಎ ಕರೆದುಕೊಳ್ಳುತ್ತೆ ವೆ/ಪಡೆಯುತ್ತೇವೆ. ದೇವೇಷು-ದೇವತೆಗಳ 
ವಿಷಯದಲ್ಲಿ; ಮೇ ಸಾ ಆಶೀಃ-[ಯಾಗ ಮಾಡುತ್ತಿರಬೇಕೆಂಬ] ನನ್ನ ಆ 
ಪ್ರಾರ್ಥನೆಯು; ಸತ್ಯಾ ಭೂಯಾತ್‌-ಸತ್ಯವಾಗಲಿ. ಬ್ರಹ್ಮವರ್ಚಸಮ್‌-ಯಜ್ಞಾನು 
ಷ್ಠಾನಸಾಧಕವಾದ ಬ್ರಹ್ಮವರ್ಚಸವು; ಮಾ ಆಗಮ್ಯಾತ್‌-ನನ್ನನ್ನು ಹೊಂದಲಿ. 


ತೈತ್ತಿರೀಯ ಸಂಹಿತಾ/೩-೨-೭/೨೫೩ 


ಸ ದೇವಾನಾಮಧಿಪತಿರ್ಬಭೂವ ಸೋ ಅಸ್ಕಾಗ್‌ಂ ಅಧಿಪತೀ 


I 
ನ್ಯರೋತು ವಯಗ್ಗ್‌ಂ ಸ್ಯಾಮ ಪತಯೋ ರಯೀಣಾಮ್‌ ॥ 


ಜ್ಞ । ಬಭೂವ । ಸಃ । ಏತಿ । ಬಭೂವ | ಸಃ | ಪ್ರೇತಿ । ಜಜ್ಞೇ | ಸಃ | 
ವೃಧೇ ॥ ಸಃ | ದೇವಾನಾಮ್‌ | ಅಧಿಪತಿರಿತ್ಯಧಿ-ಪತಿಃ | ಬಭೂವ | ಸಃ | 
ಸಾವ್‌ । ಅಧಿಪತೀನಿತ್ಯಧಿ-ಪತೀನ್‌ ಕರೋತು ವಯಮ್‌ _ ಸ್ಯಾಮ | 
ಯಃ | ರಯೀಣಾಮ್‌ ll 


ಜ್ಞ; ಬಭೂವ-ಯಜ್ಞವು ಸಂಪೂರ್ಣವಾಗಲಿ; ಸಃ ಆಬಭೂವ=-ಆ ಯಜ್ಞವು 

ಮತ್ತೆ ಮತ್ತೆ ನೆರವೇರಲಿ; ಸಃ ಪ್ರಜಜ್ಞೇ:ಆ ಯಜ್ಞವು [ನಮ್ಮನ್ನು/ನಮ್ಮ ಆಶಯ 

11| ವನ್ನು] ಚೆನ್ನಾಗಿ ತಿಳಿಯಲಿ; ಸಃ ವಾವೃಧೇ-ಆ ಯಜ್ಞವು ವೃದ್ಧಿ ಹೊಂದಲಿ; ಸಃ 

ದೇವಾನಾಮ್‌-ಆ ಯಜ್ಞವು [ಹವಿಃಪ್ರದಾನದಿಂದ] ದೇವತೆಗಳ; ಅಧಿಪತಿಃ 

ಸಃ) ಬಭೂವ-ಪಾಲಕನಾಗಲಿ. ಸಃ ಅಸ್ಮಾನ್‌ ಅಧಿಪತೀನ್‌ ಕರೋತು-ಆ ಯಜ್ಞವು 

ನಃ ನಮ್ಮನ್ನು ಯಜ್ಞಾನುಷ್ಠಾನದ ಪಾಲಕರನ್ನಾಗಿ/ಸ್ವಾಮಿಗಳನ್ನಾಗಿ ಮಾಡಲಿ; ವಯಮ್‌ 

XI ರಯೀಣಾಮ್‌ ಪತಯಃ ಸ್ಯಾಮ=ನಾವು [ಯಜ್ಞ; ಪ್ರರುಷನ ಅನುಗ್ರಹದಿಂದ] ಯಜ್ಞ 
೫೫| ಸಾಧನವಾದ ಅರ್ಥಗಳಿಗೆ[ಧನಗಳಿಗೆ] ಒಡೆಯರಾಗೋಣ. 


XX 
XY ಯಜ್ಞಃ ವ್ರ ಚೆನ್ನಾಗಿ ನಡೆದು ಯಜಮಾನನು ಬಯಸಿದ ಫಲಗಳು ದೊರೆಯಲಿ ಎಂದು 


ಸ! ಬ್ರಹ್ಮನ ಅನುಮತಿಯ ಸಾರಾಂಶ. 
| ಎಲೈ! ಸ್ತೋತ್ರವೇ! ನೀನು ಶ್ರೇಷ್ಠನು. ನನಗೆ ಫಲವನ್ನು ನೀಡು. ಎಲೈ! ಶಸ್ತ್ರ ವೇ! ನೀನು 
XY ಶಸ್ತ್ರಗಳಲ್ಲಿ ಶ್ರೇಷ್ಠನು. ನೀನು ನನಗೆ ಉತ್ತಮ ಫಲವನ್ನು ನೀಡು. 
ಘೂ ಸ್ತುತ-ಶಸ್ತ್ರಗಳ ಅನುಗ್ರಹದಿಂದ ನಾವು ಸಮೃದ್ದಿ ಯನ್ನು ಹೊಂದೋಣ. ನಮ್ಮ 
ಯಾಗದ ಸಂಕಲ್ಪವು ಫಲಿಸಲಿ. ಯಜ್ಞ; ವು ವರ್ಧಿಸಲಿ. ನಮ್ಮನ್ನು ಯಜ್ಞ; ಪಾಲಕರನ್ನಾಗಿ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೫೪ 


| 
ಯಜ್ಞಃ 1. ವಾ 1 ವೈ (೨೭) ಯಜ್ಞಪತಿಮಿಶಿ ಯಜ್ಞ ಸ್ಸ-ಪತಿಮ್‌ । ದುಹೇ | 


ಯಜ ಪತಿರಿತಿ ಯಜ್ಞ-ಪತಿಃ ! ವಾ | ಯಜ್ಞಮ್‌ ದುಹೇ | ಸಃ ।ಟ ಯಃ | 


್ರು ಶಸ್ತ್ರಯೋರಿತಿ ಸ್ತುತ-ಶಸ್ತ್ರಯೋ। ದೋಹಮ್‌ ಅವಿದ್ವಾನ್‌ | ಯಜತೇ \ 


ತಮ್‌ । ಯಜ್ಞ; । ದುಹೇ। 


ಸ್ತುತ-ಶಸ್ತಗಳಿಗೆ ಸಂಬಂಧಿಸಿದ ಅರ್ಥವಾದ;ವಿಧಿ 
ಯಜ್ಞ; ವು ಯಜ್ಞ; ಸ್ವಾಮಿಯಾದ ಯಜಮಾನನನ್ನು 


ಷಿ 

ಹಿಂಡಿಕೊಳ್ಳುತ್ತದೆಯೋ/ಅವನ ಸಂಪತ್ತನ್ನು 

ಹಾಳುಮಾಡುತ್ತದೆಯೋ? 

ಅಥವಾ ಯಜಮಾನನು ಯಜ ಸ್ಹವನ್ನು  ಹಿಂಡಿಕೊಳ್ಳು 
ತಾ ್ರಿನೆಯೋ/ಯಜ್ಞ। ದ ಸಂಪೂರ್ಣ ಫಲವನ್ನು ಪಡೆ 
ಯುತಾ _ನೆಯೋ? [ [ಎಂಬ ವಿಚಾರ ಮಾಡಿದರೆ] 

ಸಃ ಯಃ ಸ್ತು ತಶಸ್ತ್ರ ಯೋಃ ಆ ಯಾವ ಯಜಮಾನನು ಸ್ತುತ-ಶಸ್ತ್ರ] ಗಳ 

ದೋಹಮ್‌ ದೋಹವನ್ನು 

ಅವಿದ್ವಾನ್‌ ಯಜತೇ ತಿಳಿಯದವನಾಗಿ ಯಾಗ ಮಾಡುತ್ತಾನೆಯೋ 

ತಮ್‌ ಯಜ್ಞ; ದುಹೇ ಅವನನ್ನು ಯಜ್ಞವು ಹಿಂಡಿಕೊಳ್ಳುತ್ತ ದೆ/ಅವನ 


ಸಂಪತ್ತನ್ನು ಹಾಳು ಮಾಡುತ್ತದೆ. 


ಮಾಡಲಿ. ನಾವು ಅರ್ಥಪತಿಗಳಾಗೋಣ. 
ಈ ಮಂತ್ರಗಳಿಂದ ಯಜಮಾನನು ಅವುಗಳ ಪ್ರಾರಂಭಕ್ಕೆ ಅನುಮತಿಯನ್ನು ನೀಡಬೇಕು. 


ತೈತ್ತಿರೀಯ ಸಂಹಿತಾ/೩-೨-೭/೨೫೫ 


ಯಜ್ಞ! ೦ ದುಹೇ ಸ 


ಎದ್ವಾ ನ್‌, ಯಜತೇ ಸ 


I 
ವಸೀಯಾನೃವತಿ ಸ್ತುತಸ್ಯ ಸ್ತುತಮಸ್ಕೂರ್ಜಂ ಮ್ಕಳ್ಗಿ ೨ 


ಸ್ತುತಂ ದುಹಾಮಾ ಮಾ ಸ್ತುತಸ್ಯ ಸ್ತುತಂ ಗಮ್ಯಾ- 


I 
ಸಃ ಇಷ್ಟಾ । ಪಾಪೀಯಾನ್‌ | ಭವತಿ | ಯಃ | ಏನಯೋಃ |! ದೋಹಮ್‌ | 


| ವಸೀಯಾನ್‌ 


| 
ವಿದ್ವಾನ್‌ | ಯಜತೇ | ಸಃ । ಯಜ್ಞಮ್‌ | ದುಹೇ । ಸಃ । ಇಷ್ಟ್ವಾ 


1! ॥॥ 
ಭವತಿ । ಸ್ತುತಸ್ಯ । ಸ್ತುತಮ್‌ । ಅಸಿ | ಊರ್ಜಮ್‌ | ಮಹ್ಯಮ್‌ । ಸ್ತುತಮ್‌ | 


ದುಹಾಮ್‌ । ಏತಿ । ಮಾ! ಸುತಸ್ಯ ಸ್ತುತಮ್‌ । ಗಮ್ಯಾತ್‌ | 


ಸಃ ಇಷ್ಟಾ ಪಾಪೀಯಾನ್‌ ಆ ಯಜಮಾನನು ಯಾಗದ ಫಲವನ್ನು ಪಡೆಯದೆ 


ಭವತಿ ದರಿದ್ರನಾಗುತ್ತಾನೆ. 

ಯಃ ಏನಯೋಃ ದೋಹಮ್‌ ಯಾವ ಯಜಮಾನನು ಈ ಸ್ತುತ-ಶಸ್ತ್ರ ಗಳ ದೋಹ 

ವಿದ್ವಾನ್‌ ಯಜತೇ ವನ್ನು ತಿಳಿದು ಯಜ್ಞ ಮಾಡುವನೋ ಮಾಡಬೇಕು. 
(ವಿಧಿ) 

ಸಃ ಯಜ್ಞಮ್‌ ದುಹೇ ಅವನು ಯಜ್ಞದ ಸಂಪೂರ್ಣಫಲವನ್ನು ಪಡೆದು 
ಯಜ್ಞ; ವನ್ನು ಹಿಂಡಿಕೊಂಡವನಾಗುತ್ತಾನೆ. 

ಸಃ ಇಷ್ಟಾ ತೆ ವಸೀಯಾನ್‌ ಆ ಯಜಮಾನನು ಯಾಗವನ್ನು ಮಾಡಿ ಶ್ರೀಮಂತ 

ಭವತಿ ... ನಾಗುತ್ತಾನೆ. 

ಸ್ತುತಸ್ಯಸ್ತುತಮ್‌ ಅಸಿ ಎಲೈ! ಸ್ತೋತ್ರವೇ! ನೀನು ಸ್ತೋತ್ರಗಳಲ್ಲಿ ಉತ್ತಮ 

ಸ್ತುತಮ್‌ ಮಹ್ಯಮ್‌ ವಾದ ಸ್ತೋತ್ರವಾಗಿರುವೆ. ಅಂತಹ ನಿನ್ನಿಂದ ನಾನು 


ಊರ್ಜಮ್‌ ದುಹಾಮ್‌ ಮಾ ಬಲವನ್ನು ಪಡೆದುಕೊಳ್ಳುವೆನು ಇಂತಹ ಉತ್ತಮ 
ಸುತಸ್ಕ ಸ್ತುತಮ್‌ ಆಗಮ್ಯಾತ್‌ ಸ್ತೋತ್ರವು ನನ್ನನ್ನು ಸೇರಲಿ. 


೨ ಶ್ರೆ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೫೬ 


I 
ವಿದ್ವಾನ್‌, ಯಜತೇ ದುಹ ಏವ ಯಜ್ಞ 


ಶಸ್ತ್ರ | ಶಸ್ತ್ರಮ್‌ । ಅಸಿ | ಊರ್ಜಮ್‌ | ಮಹ್ಯಮ್‌ | ಶಸ್ತ್ರಮ್‌ । ದುಹಾಮ್‌ | ಏತಿ! 


ಮಾ। ಶಸ್ತ್ರಸ್ಯ। ಶಸ್ತಮ್‌ | ಗಮ್ಯಾತ್‌ | ಇತಿ ಆಹ। ಏಷಃ।ವೆ | ಸುತಶಸ್ನಯೋ 
ಸ ಮಶಿ ಎ೨ Ce: KS ಲೇ ಸರ” 


I 1 I 
ತಿ ಸ್ತುತ-ಶಸ್ತ್ರಯೋಃ । ದೋಹಃ । ತಮ್‌ । ಯಃ। ಏವಮ್‌ । ವಿದ್ವಾನ್‌ । ಯಜತೇ | 


ದುಹೇ। ಏವ। ಯಜ್ಞಮ್‌। 


ಶಸ್ತಸ್ಯ ಶಸ್ತಮ್‌ ಅಸಿ ಶಸ್ತ್ರ ಮ್‌ ಎಲೈ! ಶಸ್ತ್ರವೇ! ನೀನು ಉತ್ತಮಶಸ್ತ ನಾಗಿರುವೆ. 
ಜಾ ನಿನ್ನಿಂದ ಬಲವನ್ನು ಪಡೆದುಕೊಳ್ಳುತ್ತೆ ನೆ. 
ಇಂತಹ ಶಸ ವು ನನ್ನನ್ನು  ಫಲಪ್ರದನಾಗಿ ಹೊಂದಲಿ. 


ಹೀಗೆ ಶ್ರುತಿಯು ಹೇಳುತ್ತದೆ. 
ಇದೇ ಸ್ತುತ-ಶಸ್ತ್ರಗಳ ದೋಹವಾಗಿದೆಯಷ್ಟೆ. 


ಹೀಗೆ ತಿಳಿದವನಾಗಿ ಯಾವನು ಯಾಗ ಮಾಡು 
ವನೋ 
ಅವನು ಯಜ ವನೇ ಹಿಂಡಿಕೊಳುತಾನೆ. 

೧7 ಜಇಜ್ಮ ಳಂ 


ತೈತ್ತಿರೀಯ ಸಂಹಿತಾ/೩-೨-೭/೨೫೭ 


I 
ಮಿಷ್ಟಾ ವಸೀಯಾನ ವತಿ Wl ೨೮-7 ॥ 


| I 
[ಶಸಂ ವೈ ಶಸ ಂ ದುಹಾಂ ದ್ವಾವಿಗ್‌ಂಶತಿಶ್ನ |] 
ಬ್‌) ಷು ಮ ಚ 


I 
ಇಷ್ಟಾ | ವಸೀಯಾನ್‌ । ಭವತಿ ॥ ೨೮ ॥ 


ಇಷ್ಟಾ ವಸೀಯಾನ್‌ ಭವತಿ ಅವನು ಯಾಗ ಮಾಡಿ ಫಲಗಳನ್ನು 
ಪಡೆದು ಅಧಿಕ ಧನವಂತನಾಗುತ್ತಾನೆ. 


ಸ್ತೋತ್ರ-ಶಸ್ತ್ರ ಈ ಶಬ್ದಗಳು "ಷ್ಹುಣ್‌ ಸ್ತುತೌ' "ಶಂಸು ಸ್ತುತೌ' ಎಂದು 
ಸ್ತುತ್ಕರ್ಥಕಗಳಾದ ಧಾತುಗಳಿಂದಲೇ ಆಗಿವೆ. ಆದರೂ ಯಕ್ಕುಗಳಿಂದ ಹೋತೃವು 
ಮಾಡುವ ಸ್ತೋತ್ರಗಳು ಶಸ್ತ್ರಗಳು. 


ಸಾಮಗಾನಪೂರ್ವಕವಾಗಿ ಉದ್ಗಾತೃವು ಯಕ್ಕುಗಳಿಂದ ಮಾಡುವ ಸ್ತೋತ್ರಗಳು 
"ಸ್ತುತ'ಗಳೆಂದು ಯಾಜ್ಞಿಕರೂಢಿಯಾಗಿದೆ. ಮೇಲಿನ ಮಂತ್ರಗಳಿಗೆ "ಸ್ತುತ-ಶಸ್ತ್ರ 
ದೋಹ' ಗಳೆಂಬ ಪ್ರಸಿದ್ಧಿ ಇದೆ. 

ಸ್ತುತ-ಶಸ್ತ್ರದೋಹಗಳನ್ನು ತಿಳಿಯದೇ ಯಾಗ ಮಾಡುವವನ ಸಂಪತ್ತನ್ನು ಯಜ್ಞವು 
ನಾಶ ಮಾಡುತ್ತದೆ. ಅವುಗಳನ್ನು ತಿಳಿದವನು ಯಾಗದ ಪೂರ್ಣಫಲವನ್ನು 
ಹೊಂದುವನು. “ಸ್ತುತಸ್ಯ...ಗಮ್ಯಾತ್‌' "ಶಸ್ತ್ರಸ್ಯ...ಗಮ್ಯಾತ್‌' ಇವೇ ಸ್ತುತ- 
ಶಸ್ತ್ರಗಳ ದೋಹಗಳು. 


ವಿನಿಯೋಗಸಂಗ್ರಹ 
1ದೇವ ಬ್ರಹ್ಮಾ ಸೌತಿ ಗಾತ್ಯನ್‌ 2ಸ್ತುತಸ್ಯ ಯಜಮಾನಕಃ | 
ಸ್ತೋತ್ರಂ ಸಂಮಂತ್ರ್ಯ ಶಸ್ತ್ರ, ಸ್ಯ ಮಂತ್ರಯೇಚ್ಛಸ್ತ್ರಯೋಸ್ತಯೋಃ | 
3ಇಂದ್ರಃ ಶೇಷಃ ಸಣಾಮಂತಃ ಮಂತ್ರಾ ಅತ್ರ ತ್ರಯೋ ಮತಾಃ ॥ 
ಅನುವಾಕದಲ್ಲಿರುವ ಮಂತ್ರಸಂಖ್ಯೆ-3 


ಕೃಷ್ಣ! ಯಜುರ್ವೇದ ಕನ್ನಡ ಪ್ರಕಾಶನ/ ೨೫೮ 


ಅನುವಾಕದ ವಿಶೇಷವಿಷಯಗಳು 
ಅ) ಮೀಮಾಂಸಾ 


೧) ಸಾಮಗಾನವು ಪ್ರಧಾನಕರ್ಮವೇ? ಸಂಸ್ಕಾರಕರ್ಮವೇ? 


[ಜೈ.ಸೂ ಸೂ.೨9.2.3] 


“ತನೂಪಾತ್ಸಾಮ್ನಃ? ಎಂದು ಸಾಮಗಳು ಯಕ್ಕಿನ ಅಕ್ಷ ಕರಾಭಿವ್ಯಂಜಕವಾಗಿರು 


ವುದರಿಂದ ಯಕ್ಕನ್ನು. ರಕ್ಷಿಸುತ್ತವೆ. ಈ ಮಗ ಪ್ರಧಾನಕರ್ಮವೇ? ಸಂಸ್ಕಾರ 
ಕರ್ಮವೇ? ಚ ಯ ಸಂಶಯ. 


ಯಾಗಾನುಷಾ ನದ ಸಮಯದಲ್ಲಿ ಮಾತ್ರವಲ್ಲದೆ, ಬೇರೆ ಸಮಯ-ಸ ದಳಗಳಲ್ಲಿ ಯೂ 
ಗಾನದ ಪಾಠವಿದೆ. ಯಾಗದ ಮಧ್ಯ ದಲ್ಲಿ ಮಾತ್ರವೇ ಇದ್ದರೆ ವ್ರೀಹಿಪ್ರೋಕ್ಷ! ಣದಂತೆ 
ಅದು ಸಂಸ್ಕಾರಕರ್ಮವಾಗಬಹುದು. ಸಂಸ್ಕಾರ. ಕರ್ಮವಾಗಿದ್ದರೆ ಯಾಗದ ಮಧ್ಯ 
ದಲ್ಲಿ ಮಾತ್ರ ಅನುಷ್ಠಾನವಿರುತ್ತಿತ್ತು. ಯ [೦ತಲೂ ಬೇರೆಡೆ ಮಾಡುವ ಗಾನಕ್ಕೆ- 
ವಿಶ್ವಃ ಜಿನ್ನಾ ಯದಂತೆ ' ಅರ್ಥಾತ್‌ ವಿಶ್ವಜಿತ್‌ ಯಾಗಕ್ಕೆ ಫಲೋಲ್ಲೇಖವಿಲ್ಲ ಹೆ 
ಹ ಸ್ನ ರ್ಗವನ್ನೇ ಫಲವೆಂದು ಕಲಿ ಸಿರುವಂತೆ-ಫಲವನ್ನು ಕಲ್ಪಿಸಬಹುದು. ಹೀಗಾಗಿ 


ಚಾಚ ಬ ಪ್ರಯಾಜಾದಿಗಳಂತೆ ಮುಖ ಕರ್ಮವೇ ಆಗುತ್ತದೆ. ಇದು ಇಲ್ಲಿನ 
ಪೂರ್ವಪಕ್ಟ. 


ಯಾಗದ ಹೊರಗಿನ ಗಾನವು ಅಭ್ಯಾಸಮಾತ್ರ. ಜಟಕ ಪಾಠಮಾತ್ರದಿಂದ 
ಗಾನವನ್ನು ಪ್ರಧಾನಕರ್ಮವೆಂದು ಪ ಪರಿಗಣಿಸಲಾಗುವುದಿಲ್ಲ. ಗಾನವನ್ನು ಸಂಸ್ಕಾರ 
ವೆಂದು ಹೇಳಿದರೆ ಪ್ರಯೋಜನವು ಇಲ್ಲ ಪಿವೆಂದಲ್ಲ. ಗಾನದಿಂದ ಸಂಸ್ಕರಿಸಲ್ಪಟ್ಟ 
ಯಕ್ಕಿನ ಅಕ್ಷರಗಳಿಂದ ಸ್ತುತಿಯನ್ನು ಮಾಡಿದಂತಾಗುತ್ತದೆ. "ಆಜ್ಯೈಃ ಸ 
ಮೊದಲಾಗಿ ಸಾಮಸ್ತೋತ್ರಗಳು ವಿಹಿತವಾಗಿವೆ. ಗಾನಗಳಿಂದ ಯಗಕ್ಷರಾಭಿವ್ಯ 

ಯಾಗುವುದರಿಂದ ಅಕ್ಷರಾಭಿವ್ಯಕ್ತಿಯೆಂಬ ದೃಷ್ಟಪ್ಪ ಯೋಜನವಿರುವುದರಿಂದ ಹ 
ಸಂಸ್ಕಾರಕರ್ಮವಾಗಿದೆ. ದೃಷ್ಟಪ್ರಯೋಜನವಿರುವಾಗ ಅದೃಷ್ಟಪ್ರಯೋಜನವನ್ನು 


ಕಲಿ AN ಯುಕ್ತವಲ್ಲ. ಹೀಗಾಗಿ ಗಾನವು ಸಂಸ್ಕಾರಕರ್ಮವಾಗಿದೆ. ಇದು ಇಲ್ಲಿನ 


ತೈತ್ತಿರೀಯ ಸಂಹಿತಾ/೩-೨-೬/೨೫೯ 


ಸ್ತೋತ್ರ- ಶಸ್ತ್ರ ಗಳು ಯಾವ ರೀತಿಯ ಕರ್ಮಗಳು? 
[ಜೈ.ಸೂ -2.1.18-19] 


ಜ್ಯೊ ೇತಿಷ್ಟೋಮದಲ್ಲಿ "ಪ್ರ ಉಗಂ ಶಂಸತಿ, ಆಜ್ಯೈ ಃ ಸ್ತುವತೇ' ಎಂದು ಹೇಳಿದೆ. 
ಮೂ *ಸ್ತೊ ತ್ರ-*ಶಸ್ತ್ರಃ ಈ ಯಜ ಕರ್ಮಗಳು? He, ಇಲ್ಲಿ ನ ಸಂಶಯ. 


ಸ್ತೋತ್ರ- ಶಸ್ತ್ರ ಗಳು "ಗುಣಿನಿಷ್ಠಗುಣಾಭಿಧಾನಂ ಸ್ತೋತ್ರಮ್‌' ಎಂಬಂತೆ 
ದೇವತಾಪ್ರಕಾಶಕಗೆಳಾಗಿ ಸಂಸ್ಕಾರವನ್ನು ಉಂಟುಮಾಡುತ್ತ ವೆಯಾದುದರಿಂದ ಅವು 
ಸಂಸ್ಕಾರಕರ್ಮಗಳು ಎನಿಸುತ್ತವೆ. ಇದು ಇಲ್ಲಿನ ಪೂರ್ವಪ ಕ್ಟ. 


ಪ್ರ ಉಗಂ ಶಂಸ ಸತಿ' “ಪೃಷ್ಠೈಃ ಸ್ತು ವತೇ' ಎಂಬ ಕಡೆಯಲ್ಲಿ ಲ್ಲಿ ಸ್ತೋತ್ರ-ಶಸ್ತ್ರ ಶಬ್ದ 
ಗಳ 'ಮುಖಾ ರ್ಥವು ಬಾಧಿತವಾಗುತ್ತದೆ. ಏಕೆಂದರೆ ಆ ಶಬ್ದಗಳು ಗುಣವಾಚಕಗಳಲ್ಲ. 
ಚರು ಸ ಅದೃಷ ಕ್ಟ ರೂಪಘಫಲವನ್ನು ಅಂಗೀಕರಿಸಿ ಪ್ರಧಾನಕರ್ಮಗಳೆಂದು 


ಅಂಗೀಕರಿಸಬೇಕು. ಹೀಗಾಗಿ ಸ್ತೋತ್ರ-ಶಸ್ತ್ರಗಳು ಟ್‌ ಇದು ಇಲ್ಲಿನ 


HEARNE 


*ಪ್ರಗೀತಮಂತ್ರಸಾಧ್ಯಾ ಸ್ತುತಿಃ-ಸ್ತೋತ್ರಮ್‌ | ಗಾನವನ್ನು ಅಳವಡಿಸಿದ ಮಂತ್ರದಿಂದ ಮಾಡುವ ಸ್ತುತಿಯು 
ಇಂ ಶಿ ಕಕ್ಕ ಷ ಎ 
ಸ್ತೋತ್ರ. 

*ಅಪ್ರಗೀತಮಂತ್ರಸಾಧ್ಯಾ ಸ್ತುತಿಃ-ಶಸ್ತ್ರಮ್‌ | ಗಾನವನ್ನು ಅಳವಡಿಸದ ಮಂತ್ರದಿಂದ ಮಾಡುವ ಸ್ತುತಿ-ಶಸ್ತ್ರ. 


\l ಅಷ್ಟಮೋತನುವಾಕಃ || 


I 
ಶ್ಯೇನಾಯ ಪತ್ವನೇ ಸ್ವಾಹಾ 


I I 
ವಟ್ಠ ಹೆ ಎಯಮಭಿಗೂರ್ತಾಯ ನಮೋ 


ul 
ಶ್ಯೇನಾಯ । ಪತ್ವನೇ | ಸ್ವಾಹಾ । ವಟ್‌ । ಸ್ವಯಮಭಿಗೂರ್ತಾಯೇತಿ 


| 
ಸ್ವಯಮ್‌-ಅಭಿಗೂರ್ತಾಯ । ನಮಃ । 


ಎಂಟನೆಯ ಈ ಅನುವಾಕದಲ್ಲಿ ಮಾಧ್ಯಂದಿನಸವನ-ತೃತೀಯಸವನದ 
ಹೋಮವಿಶೇಷದ ಮಂತ್ರಗಳು ಹೇಳಲ್ಪಟ್ಟಿವೆ. 


ಮಂತ್ರ ವಿನಿಯೋಗ 


ಶ್ವೇನಾಯ...ನಮಃ ॥ ಚಮಸಗಳಿಂದ ಹೋಮವನ್ನು 
ಅನುಷ್ಠಿಸಲು [ಏಳು ಹೋಮಗಳು] 


*ಶ್ಯೇನಾಯ-ಗಿಡಗದಂತೆ; ಪತ್ವನೇ-ಹಾರಬಲ್ಲ;[ಇಂದ್ರ  ಹುಭುಭಿಃ 
(ಯ.ಸಂ.3.60.5) ಎಂಬ ಯಾಜೈೆಯಿಂದ ಪ್ರತಿಪಾದ್ಯನಾದ ದೇವನಿಗೆ] ಸ್ವಾಹಾ-ಇದು 
ಹುತವಾಗಲಿ; ವಟ್‌-ಅವಶ್ಯವಾಗಿ; ಸ್ವಯಮಭಿಗೂರ್ತಾಯ-ತಾನಾಗಿಯೇ 
ಸೋಮಸಮೀಪಕ್ಕೆ ಹೋಗಲು ಯತ್ನಿಸುತ್ತಿ ರುವ ದೇವನಿಗೆ; ನಮಃ = ನಮಸ್ಕರಿಸುತ್ತೇನೆ. 


* ಈ ಏಳು ಮಂತ್ರಗಳಲ್ಲಿಯೂ ಮೊದಲನೆಯ ಮಂತ್ರದಿಂದ “ಸ್ವಾಹಾ” ಎಂದು ಮುಕ್ತಾಯವಾಗುವಲ್ಲಿ 
ವಷಟ್ಕಾರವನ್ನು ಹೇಳಿದೊಡನೆ ಹೋಮವನ್ನು ಅನುಷ್ಠಿಸಬೇಕು. "ವಟ್‌” ಎಂದು ಆರಂಭವಾಗುವ ಎರಡನೆಯ 
ಮಂತ್ರಗಳಿಂದ ಅನುವಷಟ್ಕಾರವಾದೊಡನೆ ಹೋಮವನ್ನು ಮಾಡಬೇಕು. ಅನಂತರ ಭಕ್ಷವನ್ನು ಒಯ್ಯಬೇಕು. 
[ಆಪ.ಶ್ರೌ.ಸೂತ್ರ.13.12.3-7] 


ತೈತ್ತಿರೀಯ ಸಂಹಿತಾ/೩-೨-೮/೨೬೧ 


| 
ವಿಷ್ಟಂಭಾಯ ಧರ್ಮಣೇ ಸ್ವಾಹಾ ವಟ್ಟ್ಸ ಯ 


I 
ಮಭಿಗೂರ್ತಾಯ ನಮಃ ಪರಿಧಯೇ ಜನಪ್ರಥನಾಯ 


| 
ಸ್ವಾಹಾ ವಟ್ಟ ಸ್ಸ ಪವಯಮಭಿಗೂರ್ತಾಯ ನಮ 


| | | Il 
ವಿಷ್ಟಂಭಾಯೇತಿ ವಿ-ಸ್ತಂಭಾಯ 1 ಧರ್ಮಣೇ | ಸ್ವಾಹಾ | ವಟ್‌ | 


ಆ 


41 
ಸ್ವಯಮಭಿಗೂರ್ತಾಯೇತಿ ಸ್ವಯಮ್‌-ಅಭಿಗೂರ್ತಾಯ । ನಮಃ । ಪರಿಧಯ 


| | ‘1 Il 
ಇತಿ ಪರಿ-ಧಯೇ | ಜನಪ್ರಥನಾಯೇತಿ ಜನ-ಪ್ರಥನಾಯ | ಸ್ವಾಹಾ | ವಟ್‌ | 


I 
ಸ್ವಯಮಭಿಗೂರ್ತಾಯೇತಿ ಸ್ವಯಮ್‌-ಅಭಿಗೂರ್ತಾಯ | ನಮಃ! 


ಮಂತ್ರ ವಿನಿಯೋಗ 
I 
ವಿ ಯ... ನಮಃ 
a ಚಮಸಗಳಿಂದ ಹೋಮವನ್ನು ಅನುಷ್ಠಿಸಲು 
I | 
ಪರಿಧಯೇ...ನಮಃ ॥ 


*-ವಿಷ್ಟಂಭಾಯ-ಶತ್ರುನಾಶಕನಾದ; ಧರ್ಮಣೇ=ನಮ್ಮ ಧಾರಕ/ಪೋಷಕನಾದ 
[ಇಂದ್ರಾವರುಣಾ ಸುತಪೌ(ಯ.ಸಂ.6.68.10)ಎಂಬ ಯಾಜ್ಯೆಯಿಂದ ಪ್ರತಿಪಾದ್ಯ 
ನಾದ ದೇವನಿಗೆ] ಸ್ವಾಹಾ೯ಇದು ಹುತವಾಗಲಿ. ವಟ್‌ ಸ್ವಯಮಭಿಗೂರ್ತಾಯ- 
_ ಅವಶ್ಯವಾಗಿ ತಾನಾಗಿಯೇ ಸೋಮಸಮೀಪಕ್ಕೆ ಹೋಗಲು ತವಕಿಸುತ್ತಿರುವ ದೇವ 
ನಿಗೆ; ನಮಃ-ಜನಮಸ್ಕಾರ. * ಪರಿಧಯೇ-ಸುತ್ತಲೂ ನಮ್ಮನ್ನು ಧರಿಸಿರುವ; 
ಜನಪ್ರಥನಾಯರ-ಜನರನ್ನು ಬೆಳಕಿಗೆ ತರುವ [ಇಂದ್ರಶ್ಚ ಸೋಮಂ ಪಿಬತಮ್‌ 
(ಯ.ಸಂ.4.50.10) ಎಂಬ ಯಾಜ್ಯೆಯಿಂದ ಪ್ರತಿಪಾದ್ಕನಾದ ದೇವನಿಗೆ] ಸ್ವಾಹಾ-ಇದು 
ಸುಹುತವಾಗಲಿ; ವಟ್‌ ಸ್ವಯಮಭಿಗೂರ್ತಾಯ ನಮಃ=ಅವಶ್ಯವಾಗಿ ತಾನಾಗಿಯೇ 
ಸೋಮಪಾರ್ಶ್ವಕ್ಕೆ ಹೋಗಲು ತವಕಿಸುತ್ತಿರುವ ದೇವನಿಗೆ ನಮಸ್ಕಾರ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೬೨ 


| I 
ವಟ್ಚ್ಸ ಎಯಮಭಿಗೂರ್ತಾಯ ನಮಃ 


I I | 
ಊರ್ಜೆ | ಹೋತ್ರಾಣಾಮ್‌ | ಸ್ವಾಹಾ | ವಟ್‌ | ಸ್ವಯಮಭಿಗೂರ್ತಾಯೇತಿ 


ಸ್ವಯಮ್‌-ಅಭಿಗೂರ್ತಾಯ | ನಮಃ 1 ಪಯಸೇ ಹೋತ್ರಾಣಾಮ್‌ | ಸ್ವಾ ಹಾ \ 


| 
ವಟ್‌। ಸ್ವಯಮಭಿಗೂರ್ತಾಯೇತಿ ಸ್ವಯಮ್‌-ಅಭಿಗೂರ್ತಾಯ | ನಮಃ! 


ಮಂತ್ರ ವಿನಿಯೋಗ 
| I 
ಊರ್ಜೆೇ ಹೋತ್ರಾಣಾಮ್‌ ನಮಃ ॥ ಚಮಸಗಳಿಂದ ಹೋಮವನ್ನು 


ಪಯಸೇ...ನಮಃ W ಅನುಷ್ಠಿಸಲು 


*ಊರ್ಜೇ ಹೋತ್ರಾಣಾಮ್‌=ಹೌತ್ರವನ್ನು ಮಾಡುವವರಿಗೆ ಊರ್ಕ್ವರೂಪ/ 
ಅನ್ನಪ್ರದನಾದ[ಆ ವೋ ವಹಂತು ಸಪ್ತಯಃ (ಯ. ಸಂ.೧.೮೫. ೬)ಎಂಬ ಯಾಜೆ 
ಜದ ಪ್ರತಿಪಾದ್ಯನಾದ ದೇವನಿಗೆ] ಸ್ವಾಹಾ-ಇದು ಹುತವಾಗಲಿ; ವಟ್‌ 


ಸ್ವಯಮಭಿಗೂರ್ತಾಯ ನಮಃ-ಅವಶ್ಯವಾಗಿ ತಾನಾಗಿಯೇ ಸೋಮಪಾಶ ರಕ್ಕೆ 
ಹೋಗಲು ತವಕಿಸುತ್ತಿರುವ ದೇವನಿಗೆ ನಮಸ್ಕಾರ. 4 ಪಯಸೇ ಹೋತ್ತಾ ಣಾಮ್‌- 
ಹೋಮ ಮಾಡುವವರಿಗೆ ಹಾಲನ್ನು ಕೊಡುವ/ಸರ್ವಸಮ್ಮ ದ್ದಿಪ್ರ ಪ್ರದನಾದ; `[ಅಮೇವ 
ನಃ ಸುಹವಾ (ಯ.ಸಂ.೨. ಗ ೩)ಎಂಬ ಯಾಜೆ ಯಿಂದ ಪ್ರತಿಪಾದ್ಯ ನಾದ 
ದೇವನಿಗೆ]ಸ್ವಾಹಾ-ಇದು ಸುಹುತವಾಗಲಿ; ವಟ್‌ ಸೆ ಸ ಯಮಭಿಗೂರ್ತಾಯ 
ನಮಃ-ಅವಶ್ಯವಾಗಿ ತಾನಾಗಿಯೇ ಸೋಮಪಾರ್ಶ್ವಕ್ಕೆ ಹೋಗಲು ತವಕಿಸುತ್ತಿರುವ 


ದೇವನಿಗೆ ನಮಸ್ಕಾರ. 


"ಶ್ಯೇನಾಯ...ನಮಃ' ಎಂಬ ಮಂತ್ರದಿಂದ ಆರಂಭವಾಗುವ ಈ ಏಳು ಹೋಮಗಳಿಗೆ 


ಪ್ರಸ್ಥಿತಯಾಜ್ಯಾಹೋಮಗಳೆಂದು ಹೆಸರು. ಯಾಜ್ಯಾನುವಾಕ್ಕಗಳನ್ನು ವಿವರಣೆಯಲ್ಲಿ 


ಅ"ಥಿ 


ತೈತ್ತಿರೀಯ ಸಂಹಿತಾ/೩-.೨-೮/೨೬೩ 


ಪ್ರಜಾಪತಯೇ ಮನವೇ ಸ್ವಾಹಾ ವಟ್ಠ ಚ್‌ ಯಮಭಿ 
ಗೂರ್ತಾಯ ನಮ ಬುತಮೃತಪಾಸ್ಸುವರ್ವಾಟ್ಮಾ ಕ್ಸ ಹಾ 
ವಟ್ಟ ಯಮಭಿಗೂರ್ತಾಯ ನಮ 
ಪ್ರಜಾಪತಯ ಇತಿ ಪ್ರಜಾ-ಪತಯೇ । ಮನವೇ 1 ಸ್ವಾಹಾ । ವ್‌ | 
ಯಮಭಿಗೂರ್ತಾಯೇತಿ ಸ್ವಯಮ್‌-ಅಭಿಗೂರ್ತಾಯ | ನಮಃ । ಯತಮ್‌ | 


Il 
ಯತಪಾ ಇತ್ಯೃತ-ಪಾಃ ಸುವರ್ವಾಡಿತಿ ಸುವಃ-ವಾಟ್‌ | ಸ್ವಾಹಾ | ವಟ್‌ | 


| 
ಸ್ನಯಮಭಿಗೂರ್ತಾಯೇತಿ ಸ್ವಯಮ್‌-ಅಭಿಗೂರ್ತಾಯ | ನಮಃ। 


ಮಂತ್ರ ವಿನಿಯೋಗ 


ಪ್ರಜಾಪತಯೇ...ನಮಃ ॥ 


ಚಮಸಗಳಿಂದ ಹೋಮವನ್ನು ಅನುಷ್ಠಿಸಲು 
ಯತಮ್‌...ನಮಃ ॥ 

*ಪ್ರ ಜಾಪತಯೇ-ಪ್ರಜೆಗಳನ್ನು ಪಾಲಿಸುವ; ಮನವೇ-ವಾವು ತಿಳಿದುಕೊಳ್ಳಬೇಕಾ 
ಗಿರುವ [ಇಂದ್ರಾವಿಷ್ಣೂ ಪಿಬತಂ (ಯ.ಸಂ.೬.೬೯.೭)ಎಂಬ ಯಾಜ್ಯೆಯಿಂದ 
ಪ್ರತಿಪಾದ್ಯನಾದ ದೇವನಿಗೆ]ಸ್ವಾಹಾ-ಇದು ಸುಹುತವಾಗಲಿ; ವಟ್‌ ಸ್ವಯಮಭಿ 
ಗೂರ್ತಾಯ ನಮಃ-ಅವಶ್ಯವಾಗಿ ತಾನಾಗಿಯೇ ಸೋಮಪಾರ್ಶ್ವಕ್ಕೆ ಹೋಗಲು ತವಕಿ 
ಸುತ್ತಿರುವ ದೇವನಿಗೆ ನಮಸ್ಕಾರ. *ಯತಪಾಃ-ಸತ್ಯರಕ್ಷಕನಾದವನೇ! ಸುವರ್ವಾಟ್‌ 
=ಸ್ಪರ್ಗಪ್ರಾಪಕನೇ! [ನೀನು] ಯತಮ್‌-ನಮ್ಮ ಯಜ್ಞ; ವನ್ನು [ಪಾಲಯರಕ್ಷಿಸು.] 
ಅಂತಹ [ಇಮಂ ಸ್ತೋಮಮರ್ಹತೇ(ಯ.ಸಂ.೧.೯೪.೧)ಎಂಬ ಯಾಜ್ಯೆಯಿಂದ 
ಪ್ರತಿಪಾದ್ಯನಾದ ದೇವನಿಗೆ]ಸ್ವಾಹಾ-ಇದು ಸುಹುತವಾಗಲಿ; ವಟ್‌ ಸ್ವಯಮಭಿ 
ಗೂರ್ತಾಯ ನಮಃ-ಅವಶ್ಯವಾಗಿ ತಾನಾಗಿಯೇ ಸೋಮಪಾರ್ಶ್ವಕ್ಕೆ ಹೋಗಲು 
ತವಕಿಸುತ್ತಿರುವ ದೇವನಿಗೆ ನಮಸ್ಕಾರ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೬೪ 


Il I I 
ಸ್ಪೃಂಪಂತಾಗ್‌೦ಂ ಹೋತ್ರಾ ಮಥೋಘನ್ಯತಸ್ಯ ಯಜ್ಞ; ಪತಿ 


| | | 
ಮೃಷಯ ಏನಸಾ[ಏನಸಾ(೧೯)ಆಹುಃ]ಹುಃ | ಪ್ರಜಾ ನಿರ್ಭಕ್ತಾ 
I Il 
ಅನುತಪ್ಯಮಾನಾ ಮಧವ್ರೌ ಸ್ತೋಕಾವಪ ತೌ ಶರಾಧ | 


I Il | 
ತೃಂಪಂತಾಮ್‌ | ಹೋತ್ರಾಃ । ಮಧೋಃ । ಘೃತಸ್ಯೆ । ಯಜ್ಞಪತಿಮಿತಿ ಯಜ್ಞ- 


| | « 
ಪತಿಮ್‌ | ಯಷಯಃ | ಏನಸಾ (೨೯) ಆಹುಃ ॥ ಪ್ರಜಾ ಇತಿ ಪ್ರ-ಜಾಃ | 


| 
ನಿರ್ಭಕ್ತಾ ಇತಿ ನಿಃ-ಭಕ್ತಾಃ ಅನುತಪ್ಯಮಾನಾ ಇತ್ಯನು-ತಪ್ಯಮಾನಾಃ 


Wl | 
ಮಧವ್ಯೌ। ಸ್ತೋಕೌ । ಅಪೇತಿ | ತೌ। ರರಾಧ ॥ 


ಮಂತ್ರ ವಿನಿಯೋಗ 
| 
ತೃಂಪಂತಾಂ...ಫೃತಸ್ಯ ॥| ಹೋಮಾನಂತರ ಜಪವನ್ನು ಮಾಡಲು 
| 
ಯಜ್ಞಪತಿಮ್‌....ವಿಶ್ವಕರ್ಮಾ॥ ಇಲ್ಲಿ ವಿಹಿತವಾಗಿರುವ ಐದು ವೆ ಟಶ್ವಕರ್ಮಣ 


ಹೋಮಗಳಲ್ಲಿ ಮೊದಲನೆಯ ಹೋಮದ ಮಂತ್ರ. 

*ಹೋತ್ರಾಃ-ನಾವು ಹೋಮಗಳಿಂದ ಆರಾಧಿಸುತ್ತಿರುವ ದೇವತೆಗಳು; ಮಧೋಃ 
ಘೃತಸ್ಯನಮಧುರವಾದ ಆಜ್ಯದಿಂದ; ತೃಂಪಂತಾಮ್‌-ತೃಪ್ತರಾಗಲಿ. [ಯಾವಾಗ] 
ಪ್ರಜಾಃ-ಪ್ರಜೆಗಳು; ನಿರ್ಭಕ್ತಾಃ-ಅನ್ನವಿಲ್ಲದವರಾಗಿ; ಅನುತಪ್ಯಮಾನಾಃ- 
ದುಃಖದಿಂದ ಪೀಡಿಸಲ್ಪಡುತ್ತಾರೆಯೋ;(ಆಗ] ಯಷಯಃ-ಖಷಿಗಳು; ಯಜ್ಞ 
ಪತಿಮ್‌-ಯಜಮಾನನನ್ನು; ಏನಸಾ[ಯುಕ್ತಮ್‌]-ಪ್ರಜೆಗಳ ಸಂತಾಪಕ್ಕೆ ಕಾರಣನಾದ 
ಪಾಪಿಯೆಂದು; .ಆಹುಃ:ಹೇಳುತ್ತಾರೆ; [ಈ ಯಜಮಾನನು]ಸ್ತೋಕೌ ಮಧವ್ಯೌಎ 
ಸೋಮಯಜ್ಞದಿಂದ ಆರಾಧಿಸಲ್ಪಡಬೇಕಾದ ಚೈತ್ರ-ವೈಶಾಖಮಾಸಗಳ ವಿಷಯದಲ್ಲಿ; 
ತೌ-ಆ ಮಾಸಗಳನ್ನು ಕುರಿತು; ಅಪರರಾಧ-ಯಾಗವನ್ನು ಅನುಷ್ಠಿಸದೆ ತಪ್ಪೆಸಗಿ 
ದ್ದಾ ನೆ;[ಇದರಿಂದ ಅವನಿಗೆ ಪಾಪವು ಬಂದಿದೆ] 


ಕ್‌ 
Xx 
ಸ 
ಸ 
೫ 
ಸು 
ಸ 
ಸ 
XX 
ಸ 
ಸ 
ಸ 
ಸು 
Xx 
ಸ 
1% 
XX 
ಸ 
ಸ 
೫೫ 
ಸ 
ಸ 
Xx 
ಸ 
Xx 
Xx 
ಸ 
ಸ 
ಸ 
ಸ 
೫ 
ಸ 
xx 
1% 
ಸ 
xX 
XX 
xy 
XY 
೫೫ 
XY 
XX 
XX 
ಸು 
xy 


ತೈತ್ತಿರೀಯ ಸಂಹಿತಾ/೩-೨-೮/೨೬೫ 


ಯಷಯೋ ನಮೋ ಅಸ್ತ್ವೇಭ್ಯಃ | 


I Il | 
ಸಮಿತಿ | ನಃ 1 ತಾಭ್ಯಾಮ್‌ | ಸೃಜತು | ವಿಶ್ವಕರ್ಮೆತಿ ವಿಶ್ವ-ಕರ್ಮಾ | 


ಘೋರಾಃ। ಯಷಯಃ । ನಮಃ | ಅಸ್ತು ಟ ಏಭ್ಯಃ ॥ 


ವಿನಿಯೋಗ 


ಮಂತ 
ಇ 
ಘೋರಾ...ಅಸ್ಮಾನ್‌ | ವೈಶ್ವಕರ್ಮಣಹೋಮದ ಎರಡನೆಯ ಮಂತ್ರ 


[ಈಗ] ವಿಶ್ವಕರ್ಮಾ-ಪ್ರಪಂಚವನ್ನು ಸೃಷ್ಟಿಸುವ ವಿಶ್ವಕರ್ಮನು; ವಃ-ನಮ್ಮನ್ನು 
ತಾಭ್ಕಾಮ್‌- [ಯಜ್ಞಾನುಷ್ಠಾನ ಮಾಡುವಂತೆ ಮಾಡಿ] ಸ ಮಾಸಗಳೊಡನೆ; ಸಮ್‌ 
ಸೃಜತು-ಸೇರಿಸಲಿ. [ಯೇ] ಘೋರಾಃ ಯಷಯಃ=ಯಾವ ಖಯಷಿಗಳು ನಮ್ಮ 
ಅಪರಾಧದಿಂದ ಕೋಪಿಸಿಕೊಂಡು ಉಗ್ರರಾಗಿರುತ್ತಾರೆಯೋ; ಏಭ್ಯಃ ನಮಃ 
ಅಸ್ತು =[ಶಾಂತರನ್ನಾಗಿ ಮಾಡಲು] ಇವರಿಗೆ ನಮಸ್ಕರಿಸುತ್ತೇನೆ. 


ತಿಳಿಸಲಾಗಿದೆ. ನಾವು ಅನುಷ್ಠಿಸುತ್ತಿ ರುವ ಹೋಮಗಳಿಂದ ಆರಾಧಿಸಲ್ಪಡುತ್ತಿರುವ 
ದೇವತೆಗಳು ಆಜ್ಯ ದಿಂದ ತೃಪ್ತರಾಗಲಿ. 

ಪ್ರಜೆಗಳು ಆಹಾರವಿಲ್ಲ ದೆ ದುಃಖತರಾದಾಗ ಯಷಿಗಳು ಯಾಗಕರ್ತರನ್ನು 
ಯಜ್ಞಾ; ನುಷ್ಠಾನವನ್ನು ನಡೆಸದ ಕಾರಣ ಅವರನ್ನು ಪಾಪಿಗಳೆನ್ನುತ್ತಾರೆ. *ಯಜ್ಞ। ದಿಂದ 
ವೃಷ್ಟಿಯು ಉಂಟಾಗುವುದು. ವೃಷ್ಟಿಯಿಂದ ಸಸ್ಯಸಂಪತ್ತು ಉಂಟಾಗಿ ಲೋಕದಲ್ಲಿ 
ಸುಭಿಕ್ಷವುಂಟಾಗುತ್ತ ದೆ. 


*ಕಾಳಿದಾಸನು ದಿಲೀಪನ ರಾಜ್ಯಭಾರವನ್ನು ವರ್ಣಿಸುವಾಗ 
ದುದೋಹ ಗಾಂ ಸ ಯಜ್ಞಾ ಯ ಸಸ್ಕಾಯ ಮಫಘವಾ ದಿವಮ್‌ । 
ಸಂಪದ್ವಿನಿಮಯೇನೋಭೌ ದಧತುರ್ಭುವನದ್ವಯಮ್‌ ॥ ರಘುವಂಶ ಮಹಾಕಾವ್ಯ 126 
ರಾಜನಾದ ದಿಲೀಪನು ಯಜ್ಞಃ ವನ್ನು ಅನುಷ್ಠಿಸಲು ಭೂಲೋಕದಲ್ಲಿ ತೆರಿಗೆಗಳನ್ನು ಸಂಗ್ರಹಿಸಿ, 
ಯಜ್ಞಾನುಷ್ಠಾನದಿಂದ ದೇವಲೋಕವನ್ನು ತೃಪ್ತಿಪಡಿಸಿದನು. ಇಂದ್ರನು ಮಳೆಯನ್ನು ಸುರಿಸಿ, 
ಸಸ್ಯೋತ್ಪಾದನೆಯನ್ನು ಮಾಡಿ ಭೂಲೋಕವನ್ನು ಸಂತೋಷಪಡಿಸಿದನು. ಹೀಗೆ ಇಂದ್ರ-ದಿಲೀಪರಲ್ಲಿ 
ಐಶ್ವರ್ಯದ ವಿನಿಮಯವಿದ್ದು ಎರಡು ಲೋಕಗಳೂ ಅವರಿಂದ ಪೋಷಿಸಲ್ಪಟ್ಟವು. ಎಂದು ಹೇಳಿದ್ದಾ. ನೆ. 


ಕೃಷ್ಣ! ಯಜುರ್ವೇದ ಕನ್ನಡ ಪ್ರಕಾಶನ/೨೬೬ 


I I I 
ಚಕ್ಸುಷ ಏಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ 


| I I 
ಮಹಿ ಷದ್ದು 5ಮನ್ನಮಃ | ನಮೋ ವಿಶ್ವಕರ್ಮಣೇ ಸ 


| | 1 
ಉ ಪಾತ್ವಸ್ಮಾನನನ್ಯಾನ್ಗೊ ಇೇಮಪಾನ್ಮನ್ಯಮಾನಃ 


| | 
ಚಕ್ಬುಷಃ ಏಷಾಮ್‌ | ಮನಸಃ । ಚ ಸಂಧಾವಿತಿ ಸಂ-ಧೌ। ಬೃಹಸ್ಪತಯೇ [ 

| | [ I I | 
ಮಹಿ ॥ ಸತ್‌ । ದ್ಯುಮದಿತಿ ದ್ಯು-ಮತ್‌ | ನಮಃ ॥ ನಮಃ | ವಿಶ್ವಕರ್ಮಣ ಇತಿ 


ವಿಶ್ವ-ಕರ್ಮಣೇ ।ಸಃ। ಉ! ಪಾತು। ಅಸ್ಮಾನ್‌ | ಅನನ್ಯಾನ್‌ । ಸೋಮಪಾನಿತಿ 


ಸೋಮ- ಪಾನ್‌ । ಮನ್ಯಮಾನಃ |! 


ಮಂತ್ರ | ವಿನಿಯೋಗ 
ನ್‌...ಸ್ವಸ್ತಯೇ ॥ ವೈಶ್ವಕರ್ಮಣಹೋಮದ ಮೂರನೆಯ ಮಂತ್ರ. 


ಏಷಾಮ್‌- ಈ ಯಷಿಗಳ; ಚಕ್ಕುಷಃ-[ಅನುಗ್ರಹಪೂರ್ಣವಾದ] ಕಣ್ಣುಗಳಿಗೂ; 
ಮನಸಃ ಚ-[ಭಕ್ತಿಪೂರ್ಣವಾದ ನಮ್ಮ ಯಾಗಾನುಷ್ಠಾನಪರವಾದ] ಮನಸ್ಸಿಗೂ; 
ಸಂಧೌ-ಸೇರುವಿಕೆ/ಒಂದಾಗುವಿಕೆಯುಂಟಾಗುವುದಕ್ಕಾಗಿ; ಬೃಹಸ್ಪತಯೇ- ಬೃಹಸ್ಪತಿಗೆ 
/ವಿಶ್ವಕರ್ಮಪ್ರಜಾಪತಿಗೆ; ಮಹಿ-ಆಷ್ಟಾಂಗಯುಕ್ತವಾಗಿ ಮಹತ್ತಾಗಿರುವ; ಸರ್ತ್‌ 
ಶುಭಕರವಾದ/ಮನಸ್ಸಿಗೆ ಮುಟ್ಟುವಂತೆ ಮಾಡುವ; ದ್ಯುಮತ್‌-ಭಕ್ತಿ ರಸಯುಕ್ತ 
ವಾಗಿ ಪ್ರಕಾಶಿಸುವ; ನಮಃ-ನಮಸ್ಕಾರವನ್ನು [ಮಾಡುತ್ತೇವೆ]. ವಿಶ್ವ ಕರ್ಮಣೇ 
ನಮಃ-ವಿಶ್ವಕರ್ಮನಾದ ಪ್ರಜಾಪತಿಗೆ ನಮಸ್ಕಾರವು. ಸಃ ಉ ಅಸ್ಮಾನ್‌ ಪಾತು 
ಅವನು ನಮ್ಮನ್ನು ರಕ್ಷಿಸಲಿ. * ವಿಶ್ವಕರ್ಮನ್‌-ವಿಶ್ವಕರ್ಮಪ್ರಜಾಪತಿಯೇ! 
ಅನನ್ಯಾನ್‌ ನಿನ್ನನ್ನು ಬಿಟ್ಟು ಬೇರೆಯ ರಕ್ಷಕರಿಲ್ಲದ ನಮ್ಮನ್ನು; ಸೋಮಪಾನ್‌ 
ಮನ್ಯಮಾನಃ-ಸೋಮಯಾಗವನ್ನು ಮಾಡಿದವರಂತೆ ಭಾವಿಸಿದವನಾಗಿ; 


ಬಜ 222227 2222777727777227212727 777ರ) 77೫7೯ತ] ೫7೫ ಕುಕುಕು೫ುತುತ]ತ್ತ೫7 TTT 


ಸಸ ಸುಸುಸು ಸಸೇಸೇಸು ಸೂಸು ಸ ಸಸ ಸ ಸಸ ಸೇ 7೫ 77 77 27 7೫ ೫ ಸಸ 2೫ 


ತೈತ್ತಿರೀಯ ಸಂಹಿತಾ/೩-೨-೮/೨೬೭ 


I I I I 
ಪ್ರಾಣಸ್ಯ ವಿದ್ವಾನ್ಸ್ಸಮರೇ ನ ಧೀರ ಏನಶ್ಚಕೃವಾನ್ಮಹಿ 


I 
ಬದ್ಧ ಏಷಾಮ್‌ । ತಂ ವಿಶ್ವಕರ್ಮ 
I 
[ವಿಶ್ವಕರ್ಮನ್‌(೩೦)ಪ್ರಮುಂಚಾ]ನ್ವಮುಂಚಾ ಸ್ವಸ್ತಯೇ 


| | | | 
ಪ್ರಾಣಸ್ಯೇತಿ ಪ್ರ-ಅನಸ್ಯ । ವಿದ್ವಾನ್‌ | ಸಮರ ಇತಿ ಸಂ-ಅರೇ | ನ | ಧೀರಃ । . 


NS, 
| | 
ಏನಃ । ಚಕ್ಕವಾನ್‌ । ಮಹಿ । ಬದ್ಧಃ । ಏಷಾಮ್‌ ॥ ತಮ್‌ । ವಿಶ್ವಕರ್ಮನ್ನಿತಿ 


|| 
ವಿಶ್ವ-ಕರ್ಮನ್ನ್‌ (೩೦)! ಪ್ರೇತಿ ಮುಂಚ। ಸ್ವಸ್ತಯೇ। 


ಸಮರೇ ಪ್ರಾಣಸ್ಯ-ಯುದ್ದದಲ್ಲಿ [ಶತ್ರುವಾಗಿದ್ದರೂ ಅವನ] ಪ್ರಾಣಕ್ಕೆ ಅಪಾಯ 
ವುಂಟಾಗಿರುವುದನ್ನು; ವಿದ್ವಾನ್‌-ತಿಳಿದವನಾಗಿ; ಧೀರಃ ನ=-[ಶರಣಾಗತನಾಗುವ 
ಶತ್ರುವನ್ನು ರಕ್ಷಿಸುವ] ಧೀರಪುರುಷನಂತೆ; [ಅನನ್ಯಭಕ್ತ ರಾದ ನಮ್ಮನ್ನು ರಕ್ಷಿಸಲು 
ಅರ್ಹನಾಗಿದ್ದಿ €ಯೆ.] ಬದ್ಧಃ-ತಮೋಗುಣದಿಂದ/ಪಾಪದಿಂದ ಬದ್ಧನಾಗಿರುವ ಈ 
ಯಜಮಾನನು; ಏಷಾಮ್‌- ಈ ಯಷಿಗಳ ವಿಷಯದಲ್ಲಿ; ಮಹಿ ಏನಃ=ಹೆಚ್ಚಾ ದ 
ಅಪರಾಧವನ್ನು; ಚಕ್ಕವಾನ್‌-ಮಾಡಿದವನಾಗಿದ್ದಾ ನೆ. ತಮ್‌-ಆ ಯಜಮಾನನನ್ನು; 
ಸ್ವಸ್ತಯೇಇಕ್ಷೇಮಕ್ಕಾಗಿ/ಅವಿನಾಶವನ್ನು ಹೊಂದುವುದಕ್ಕಾಗಿ; ಪ್ರಮುಂಚೆ-ಪಾಪ 
ದಿಂದ ರಕ್ತಿ; ಸು. 


ವಿಶ್ವಕರ್ಮನು ಯಜ್ಞಃ ಕರ್ತರನ್ನು ಪ್ರೇರಿಸಿ ಸೋಮಯಾಗವನ್ನು ಅನುಷ್ಠಿಸುವಂತೆ 


ಮಾಡಲಿ. ಪುನಃ ತಪ್ಪು ಮಾಡದಂತೆ ಮಾಡಲಿ. 

ವಿಶ್ವಕರ್ಮನು ನಮ್ಮ ನಮಸ್ಕಾರದಿಂದ ಸಂತುಷ್ಟನಾಗಿ ಯಷಿಗಳು ನಮ್ಮನ್ನು 
ಕೃಪಾಕಟಾಕ್ಷದಿಂದ ನೋಡುವಂತೆ ಮಾಡಲಿ. ನಮ್ಮ ಮನಸ್ಸಿನಲ್ಲಿ ಯಾಗವನ್ನು 
ಅನುಷ್ಠಿಸುವಂತೆ ಪ್ರೇರಿಸಲಿ. ನಮ್ಮನ್ನು ರಕ್ಷಿ ಸಲಿ. 

ಯಜಮಾನನು ತನ್ನ ತಪ್ಪನ್ನು ತಿಳಿದು ವಿಶ್ವಕರ್ಮಪ್ರಜಾಪತಿಗೆ ಶರಣಾಗಿದ್ದಾ ನೆ.ಆ 
ವಿಶ್ವಕರ್ಮನು ಯಜಮಾನನನ್ನು ರಕ್ಷಿಸಿ ಕ್ಷೇಮವನ್ನುಂಟುಮಾಡಲಿ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೨೬೮ 


ಯೇ ಭಕ್ಷಯಂತೋ ನ ವಸೂನ್ಯಾನೃಹುಃ । ಯಾನಗ್ನಯೋ 


| I I 
ನ್ವತಪ್ಯಂತ ಧಿಷ್ಠಿಯಾ ಇಯಂ ತೇಷಾಮವಯಾ 


| I 
ದುರಿಷ್ಟ್ಯೈ ಸ್ವಿಷ್ಟಿಂ ನಸ್ತಾಂ ಕೃ ಣೋತು ವಿಶ್ವ ಕರ್ಮಾ ll 


| | 
ಯೇ 1 ಭಕ್ಷಯಂತಃ | ನ । ವಸೂನಿ | ಆನೃಹುಃ ॥ ಯಾನ್‌ । ಅಗ್ನಯಃ | 


| | | 
ಅನ್ವತಪ್ಯಂತೇತ್ಯನು-ಅತಪ್ಯಂತ । ಧಿಷ್ಟಿಯಾಃ । ಇಯಮ್‌ । ತೇಷಾಮ್‌ | 


ಅವಯಾ ।ಟ ದುರಿಷ್ಟಾ 5 ಇತಿ ದುಃ- -ಇಷ್ಟ್ಯೈ \ ಸ್ವಿಷ್ಟಿಮಿತಿ ಸು-ಇಷ್ಟಿಮ್‌ ನಃ 


ತಾಮ್‌ | ಕೃಣೋತು | ವಿಶ್ವಕಮೇೇತಿ ವಿಶ್ವ-ಕರ್ಮಾ | 


ಮಂತ್ರ ವಿನಿಯೋಗ 
ಯೇ ಭಕ್ಷಯಂತೋ...ವಿಶ್ವಕರ್ಮಾ ॥ . ವೈಶ್ವಕರ್ಮಣಹೋಮದ ನಾಲ್ಕನೆಯ ಮಂತ್ರ. 


* ಯೇ ಭಕ್ಷಯಂತಃ ನ=ಯಾರು ಸೋಮಭಕ್ಷಣ ಮಾಡುವರಂತೆ ನಟಿಸುತ್ತಾ 
ಯಜ್ಞ ಭಿಕ್ಷೆಯನ್ನು ಮಾಡಿ; ವಸೂನಿ- ಇಗವಾದಿಧನಾದಿಗಳನ್ನು; ಆನೃಹುಃ-ಪೂಜಿಸಿ 
ದರೋ/ತಮ್ಮ ಭೋಗಕ್ಕಾಗಿಯೇ ಉಪಯೋ ಗಿಸಿಕೊಂಡರೋ; ಯಾನ್‌- =ಯಾರನ್ನು 
ಕುರಿತು; ಧಿಷ್ಟಿಯಾಃ ಅಗ್ಗಯಃ-ಧಿಷ್ಟಿಯಸ್ಥಾನದಲ್ಲಿರುವ ಅಗ್ನಿಗಳು; ಅನ್ವತಪ್ಯಂತ- 
(ಇವರು ಹೀಗೆ ನಡೆದುಕೊಂಡರಲ್ಲ ಜರ್‌ DE 2 ಜು ೫05 | 
ಅಂತಹವರ; ದುರಿಷೆ ್ಚ್ಯೈನಯಾಗವನ್ನು ಅನುಷ್ಠಿಸದೆ ಧನವನ್ನು ವ್ಯಯಮಾಡುವಿಕೆಗೆ; 
(ಆ ದೋಷಕ್ಕೆ) ಇಯಮ್‌- ಈ ಆಹುತಿಯು; ಅವಯಾ- [ಭವತು] RE 
ಪರಿಹಾರಕವಾಗಿ;[ಆಗಲಿ]ವಿಶ್ವ ಕರ್ಮಾ-ಪ್ರಜಾಪತಿದೇವನು; ವಃ- ನಮ್ಮ; ತಾಮ್‌-ಆ 
ದುರಿಷ್ಟಿಯನ್ನು ಸ್ವಿಷ್ಠಿ ಮ್‌-ಒಳ್ಳೆಯ ಯಾಗವನ್ನಾಗಿ; ಕೃಣೋತು-ಮಾಡಲಿ. 


ಯಾಗವನ್ನು ಮಾಡುವೆನೆಂದು ನಟಿಸುತ್ತಾ, ಆ ನೆಪದಿಂದ ಹಣವನ್ನು ಗಳಿಸಿ, ತಾವು ತಮ್ಮ 
ಭೋಗಕ್ಕಾಗಿ ಉಪಯೋಗಿಸುವುದು ಅಪರಾಧ. ಆ ರೀತಿ ಸಂಗ್ರಹಿಸಿದ ಧನದಲ್ಲಿ 


ಯೋ ಕ ಲ್‌ ಲ್‌ 7೦ 


ಸಸಂ ಸ 37 7೫ 27 ಸ7ಸ೫ಸುಸು ಸೇ ಸ? ಸ ಸ 7೫ 7೫7 ಸಸ ಸ)? ಸೇ ೫ ಸ? 2೫೫ನೇ 


ಹ 


೯ 
Pa 


ತೈತ್ತಿರೀಯ ಸಂಹಿತಾ/೩-೨-೮/೨೬೯ 
I | | I 
ನಮಃ ಪಿತೃಭ್ಯೋ ಅಭಿ ಯೇ ನೋ ಅಖ್ಯನ್‌ 
| | | 
ಯಜ್ಞ ಕೃತೋ ಯಜ್ಞ! ಕಾಮಾಸ್ಸುದೇವಾ ಅಕಾಮಾ ವೋ 


I 
ದಕ್ಷಿ ಣಾಂ ನ ನೀನಿಮ ಮಾ ನಸ್ತಸ್ಥಾದೇನಸಃ ಪಾಪಯಿಷ್ಟ ll 


I I | 
ನಮಃ । ಪಿತೃಭ್ಯ ಇತಿ ಪಿತೃ-ಭ್ಯಃ ! ಅಭೀತಿ 1 ಯೇ | ನಃ ॥ ಅಖ್ಯನ್ನ್‌ | 


I I I 
ಯಜ್ಞಕೃತ ಇತಿ ಯಜ್ಞ ಕೃತಃ ! ಯಜ್ಞಕಾಮಾ ಇತಿ ಯಜ್ಞ-ಕಾಮಾಃ | 
ಸುದೇವಾ ಇತಿ ಸು-ದೇವಾಃ । ಅಕಾಮಾಃ । ವಃ! ದಕ್ಷಿಣಾಮ್‌ | ನ। ನೀನಿಮ। 
ಮಾ । ನಃ। ತಸ್ಮಾತ್‌ । ಏನಸಃ । ಪಾಪಯಿಷ್ಟ ॥ 


ಮಂತ 
“J 
ನಮಃ ಪಿತೃಭ್ಯೋ...ಪಾಪಯಿಷ್ಟ॥  ವೈಶ್ವಕರ್ಮಣಹೋಮದ ಐದನೆಯ ಮಂತ್ರ. 


* ಯೇ ನಃ ಅಭಿ ಅಖ್ಯನ್‌-ಯಾವ ಪಿತೃಗಳು ಯಜ್ಞಭಾಗಕ್ಕಾಗಿ ನಮ್ಮನ್ನು ಎದುರು 
ನೋಡುತ್ತಾರೆಯೋ; ಯಜ್ಞಕೃರ್ತುಹಿಂದೆ ತಾವೂ ಯಜ್ಞ; ವನ್ನು ಅನುಷ್ಠಿಸಿದರೋ 
/ನಮ್ಮಿಂದ ಯಜ್ಞ್ಯ ವನ್ನು ಅನುಷ್ಠಾನ ಮಾಡಿಸಿದರೋ; ಯಜ್ಞಃ ಕಾಮಾಃ-ನಾವು 
ಯಜ್ಞವನ್ನು ಅನುಷ್ಠಿಸುತ್ತಿರಬೇಕೆಂದು ಬಯಸುವರೋ; ಸುದೇವಾಃ=ಚೆನ್ನಾಗಿ 
ಪ್ರಕಾಶಿಸುವರೋ;[ತೇಭ್ಯಃ-ಆ] ಪಿತೃಭ್ಯಃ ನಮಃ=-ಪಿತೃದೇವತೆಗಳಿಗೆ ನಮಸ್ಕಾರವು; 

ಾಐನಿಮಗಾಗಿ; ಅಕಾಮಾಃ-ಪ್ರಮಾದ-ಆಲಸ್ಯಾದಿಯುಕ್ತರಾದ ನಾವು; ದಕ್ಷಿಣಾಮ್‌ 
ನ ನೀನಿಮ=ದಕ್ಷಿಣಾಯುಕ್ತವಾದ ಯಾಗಗಳನ್ನು ಮಾಡಲಿಲ್ಲ; ನಃ-ನಮ್ಮನ್ನು; 
ತಸ್ನಾತ್‌ ಏನಸಃ-ಆ ಪಾಪದಿಂದ; ಮಾ ಪಾಪಯಿಷ್ಟ-ಪಾಪಿಗಳನ್ನಾಗಿ ಮಾಡದಿರಿ. 


ಅ ಟಟ ಅ ಜ್‌ 

ಅಲ್ಪಭಾಗವನ್ನು ಯಾಗಾದಿಗಳಿಗೆ ಉಪಯೋಗಿಸುವುದು ದುರಿಷ್ಟಿ. ಇಂತಹ 
ದುರಿಷ್ಟಿ ಅಥವಾ ಅನಿಷ್ಟಿಯ ದೋಷವನ್ನು ಈ ಆಹುತಿಯು ಪರಿಹರಿಸಲಿ. 
ವಿಶ್ವಕರ್ಮಪ್ರಜಾಪತಿಯು ಈ ಯಾಗವನ್ನು ಒಳ್ಳೆಯ ಯಾಗವನ್ನಾಗಿ ಮಾಡಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೭೦ 


I I || | || 
ಯಾವಂತೋ ವೈ ಸದಸ್ಯಾಸ್ತೆ € ಸರ್ವೇ ದಕ್ಷ ಣ್ಯಾಸ್ತೆ "ಭ್ಯೋ 


| | I 
ಯೋ ದಕ್ಷಿ! ಣಾಂ ನ [(೩೧)]ನಯೇದೈಭ್ಯೋ ವೃಶ್ಚೆ ಜೀತ 


| I | I | 
ಯದ್ದೆ ಅಶ್ರಕರ್ಮಣಾನಿ ಜುಹೋತಿ ಸದಸ್ಯಾನೇವ ತತ್ತಿ ೀಣಾ- 
ತ್‌ ಹ್‌ ಹ ಹ ಅ 


| | I I | 
ಯಾವಂತಃ | ವೈ । ಸದಸ್ಯಾಃ | ತೇ। ಸರ್ವೇ । ದಕ್ಷಿ ಣ್ಯಾಃ | ತೇಭ್ಯಃ | ಯಃ | 


| [| | 
ದಕ್ಷಿಣಾಮ್‌ । ನ ॥(೩೧)। ನಯೇತ್‌ । ಏತಿ । ಏಭ್ಯಃ ವೃಶ್ಚ್ಯೇತ | ಯತ್‌ | 


| | 
ವೈಶ್ವಕರ್ಮಣಾನೀತಿ ವೈಶ್ವ-ಕರ್ಮಣಾನಿ । ಜುಹೋತಿ | ಸದಸ್ಕಾನ್‌ । ಏವ | 


ತತ್‌ । ಪ್ರೀಣಾತಿ \ 


ಬ್ರಾಹ್ಮಣಭಾಗ ವಿವರಣೆ 
ವೈಶ್ವಕರ್ಮಣಹೋಮವಿಧಿ; ಅರ್ಥವಾದ 

ಯಾವಂತಃ ವೈ ಸದಸ್ಯಾಃ ಯಜ್ಞಸಭೆಗೆ ಬಂದಿರುವ ಸದಸ್ಯರು ಎಷ್ಟು 
ಮಂದಿಯಿದ್ದಾರೆಯೋ 

ತೇ ಸರ್ವೇ ದಕ್ಷಿಣ್ಯಾಃ ಅವರೆಲ್ಲರೂ ದಕ್ಷಿಣೆಯನ್ನು ಪಡೆಯಲು ಅರ್ಹರೇ 
ಆಗಿರುತ್ತಾರೆ. 

ತೇಭ್ಯಃ ಯಃ ದಕ್ಷಿಣಾಮ್‌ ನ ಯಾವ ಯಜಮಾನನು ಅವರಿಗೆ ತಕ್ಕ ದಕ್ಷಿಣೆ 

ನಯೇತ್‌ ಏಭ್ಯಃ ಆ ವೃಶ್ಚೇತ ಯನ್ನು ಕೊಡುವುದಿಲ್ಲವೋ[ಅವನು] ಈ ಸದಸ್ಯ 

ರಿಂದ ಬೇರ್ಪಟ್ಟವನಾಗುತ್ತಾನೆ./ಅವರ ಅಮ 


ಗ್ರಹವು ಲಭಿಸುವುದಿಲ್ಲ K 
ಯತ್‌ ವೈಶ್ವಕರ್ಮಣಾನಿ ವೈಶ್ವಕರ್ಮಣಹೋಮಗಳನ್ನು ಮಾಡುವುದು 
ಜುಹೋತಿ ಯಾವುದುಂಟೋ 
ಸದಸ್ಕಾನ್‌ ಏವ ತತ್‌ ಅದು ಸದಸ್ಯರನ್ನು ಸಂತೋಷಪಡಿಸುತ್ತದೆ/ ಅದ 


ರಿಂದ ಸದಸ್ಯರನ್ನು ಸಂತೋಷಪಡಿಸಿದವನಾಗುತ್ತಾನೆ. 


ತೈತ್ತಿರೀಯ ಸಂಹಿತಾ/೩-೨-೮/೨೭೧ 


I 
ತ್ಯಸ್ಕೇ ದೇವಾಸೋ ವಪುಷೇ ಚಿಕಿದ್ದತ ಯಮಾಶಿರಾ 


I 
ದಂಪತೀ ವಾಮಮಶ್ಚುತಃ । ಪುಮಾನುತೋ ಜಾಯತೇ 
ಸ ಇ ರ ಇ 


ವಿಂದತೇ ವಸ್ವಥ ವಿಶ್ವೇ ಅರಪಾ ಏಧತೇ ಗೃಹಃ॥ 


I | I | 
ಅಸ್ಮೇ ಇತಿ | ದೇವಾಸಃ | ವಪುಷೇ । ಚಿಕಿಥ್ಸತ | ಯಮ್‌ | ಆಶಿರಾ | ದಂಪತೀ 
| | 11 
ಇತಿ | ವಾಮಮ್‌ | ಅಶ್ಲುತಃ ॥ ಪುಮಾನ್‌ | ಪುತ್ರಃ | ಜಾಯತೇ | ವಿಂದತೇ ॥ 


ವ 


| I || 
ವಸು ।ಟ ಅಥ । ವಿಶ್ಲೇ। ಅರಪಾಃ ಟ ಏಧತೇ । ಗೃಹಃ!। 
ಮಂತ್ರ ವಿನಿಯೋಗ 


ಕ | 

ಅಸ್ಮೇ ದೇವಾಸೋ...ಗೃಹಃ ॥ "ಪೂತಭೃತ್‌' ಎಂಬ ಸೋವಪಾತ್ರೆಯಲ್ಲಿ ಆಶಿರ 
[ಕಡೆದ ಮೊಸರು) ವನ್ನು ಪತ್ನೀಸಮೇತನಾಗಿ ಹಾಕಲು 
ಹೇಳುವ ನಾಲ್ಕು ಮಂತ್ರಗಳಲ್ಲಿ ಮೊದಲನೆಯದು. 


*ದೇವಾಸಃ-ಓ! ದೇವತೆಗಳೇ! ದಂಪತೀ-ಪತ್ನೀ-ಯಜಮಾನರು; ಯಮ್‌ 
ವಾಮಮ್‌ ಯ[ವಪುಃ]-ಯಾವ ಸುಂದರವಾದ/ಪಾಪರಹಿತವಾದ[ಶರೀರವನ್ನು]; 
*ಆಶಿರಾ-ಆಶಿರದಿಂದ [ಇಲ್ಲಿ ಹಾಕುತ್ತಿರುವ ದಧಿವಿಶೇಷದಿಂದ] ಅಶ್ಲುತಃ-ಪಡೆಯು 
ತ್ತಾರೆಯೋ; ಅಸ್ಮೇ-ನಮ್ಮ; ವಪ್ರಷೇ ಚಿಕಿ್ದತ-ಅಂತಹ ಶರೀರಕ್ಕಾಗಿ ಚಿಕಿತ್ಸೆ ಮಾಡಿರಿ. 
ಪ್ರಮಾನ್‌ ಪ್ರತ್ರಃ *ಜಾಯತೇ-ಪುರುಷಲಕ್ಷಣಯುಕ್ತನಾದ ಮಗನು ಹುಟ್ಟಲಿ. ವಸು 
ವಿಂದತೇ:ಧನವ್ರ ಅವನನ್ನು/ನಮ್ಮನ್ನು ಹೊಂದಲಿ. ಅಥ=ಮತ್ತು; ವಿಶ್ವೇನನಮ್ಮ 
ಸಂಬಂಧಿಗಳೆಲ್ಲರೂ; ಅರಪಾಃ-ಪಾಪರಹಿತರಾಗಲಿ; ಗೃಹಃ ಏಧತೇ-ಮನೆಯಲ್ಲಿರುವ 
ಜನವೆಲ್ಲವೂ ಸರ್ವವಿಧವಾದ ಅಭಿವೃದ್ಧಿ. ಯನ್ನು ಹೊಂದಲಿ. 


*"ಆಶಿರ್‌' ಎಂಬುದು ರೇಫಾಂತ ಶಬ್ದ. ಅದರ ತೃತೀಯಾವಿಭಕ್ತಿಯ ರೂಪವಿದು. ಇದು ದಧಿವಿಶೇಷಕ್ಕೆ 
ಸಂಜ್ಞೆ “ಆಶಿಸ್‌? ಎಂದು ಸಕಾರಾಂತವಾದರೆ ಶುಭಾಶಂಸನೆ ಎಂದು ಅರ್ಥ. 
ಸೇ ಜಾಯತೇನಜಾಯತಾಮ್‌ ।ಟ ವಿಂದತೇಇವಿಂದತಾಮ್‌ | ಏಧತೇಇಏಧತಾಮ್‌-ಎಂದು ಲೋಟ್‌ 


ಲಕಾರಾಂತದ ಆಶೀರರ್ಥವನ್ನು ಭಾಷ್ಯದಲ್ಲಿ ಹೇಳಿದ್ದಾ ರೆ. ಈ ರೀತಿ ವಿಭಕ್ತಿ-ವಚನ ಪುರುಷ-ಲಕಾರ- 
ವಿಪರ್ಯಯಗಳು ಛಾಂದಸಗಳೆಂದು ವೈಯಾಕರಣರ ಮತ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೭೨ 


ಆಶೀರ್ದಾಯಾ ದಂಪತೀ ವಾಮಮಸ್ನು ್ಲಿತಾಮರಿಷ್ಟೊ ೀ 


ರಾಯಸ್ಸಚತಾಗ್‌ಂ ಸಮೋಕಸಾ | ಯ ಆಸಿಚತ್ಸಂದುಗ್ಗ ೦ 


I 
ಕುಂಭ್ಯಾ ಸಹೇಷ್ಟೇನ ಯಾಮನ್ನಮತಿಂ ಜಹಾತು ಸಃ ॥ 


Il 
ಆಶೀರ್ದಾಯೇತ್ಕಾ ಶೀಃ -ದಾಯಾ ದಂಪ ತೀ ಇತಿ | ವಾಮಮ್‌ | ಅಪ್ಪು; ತಾಮ್‌ | 


I 
ಅರಿಷ್ಟಃ । ರಾಯಃ । ಸಚತಾಮ್‌ । ಸಮೋಕಸೇತಿ ಸಂ-ಓಕಸಾ ॥ ಯಃ | ಏತಿ | 


I 
ಅಸಿಚತ್‌ । ಸಂದುಗೃಮಿತಿ ಸಂ-ದುಗ್ಗಮ್‌ । ಕುಂಭ್ಯಾ | ಸಹ । ಇಷ್ಟೇನ ॥ 


ಟ | 
ಯಾಮನ್ನ್‌। ಅಮತಿಮ್‌ | ಜಹಾತು । ಸಃ ॥ 


ಮಂತ್ರ ವಿನಿಯೋಗ 
` ಆಶೀರ್ದಾಯಾ...ಸಃ ॥ 


ಆಶೀಃಸೇಚನಕ್ಕಾಗಿರುವ ಎರಡನೆಯ ಮಂತ್ರ. 


*ಆಶೀರ್ದಾಯಾ-ದಧಿವಿಶೇಷವನ್ನು ಕೊಡುವ; ಸಮೋಕಸಾ-ಒಂದೇ ಮನೆ 
ಯಲ್ಲಿ ಪ್ರೀತಿಯಿಂದ ಬಾಳುತ್ತಿರುವ; ದಂಪತೀ- =ಯಜಮಾನ ಮತ್ತು ಪತ್ನೀ ಇವರು; 
ವಾಮಮ್‌-ಮಂಗಲವನ್ನು; ಅಶು ತಾಮ್‌ ಇಹೊಂದಲಿ;[ಸ ಪತ್ನೀಕನಾದ ಯಜ 
ಮಾನನು] ಅರಿಷ್ಟಃ-ಹಿಂಸಾರಹಿತನಾಗಿ; ರಾಯಃ ಸಚತಾಮ್‌= ಇವಿವಿಧ ಧನಗಳನ್ನು 
ಹೊಂದಲಿ; ಕವ ಯಜಮಾನನು; ಇಷ್ಟೇನ ಸಹ-ಪ್ರೀತಿಯಿಂದ ಕೂಡಿದ 
ವನಾಗಿ; ಕುಂಭ್ಯಾ-ಕಲಶದಿಂದ/ಪಾತ್ರದಿಂದ; ಸಂದುಗ್ಗಮ್‌-ಆಶಿರವಾಗಿ ಪ ಪರಿಣಮಿ 
ಸಿರುವ ಹಾಲನ್ನು; ಯಾಮನ್‌ ಆ ಅಸಿಚತ್‌-ಆಧಾರವಾಗರುವ ಸೋಮನಲ್ಲಿ ಸುತ್ತಲೂ 
ರ ಹಾಕಿದನೋ; ಸಃ-ಆ ಸಪತ್ನೀಕಯಜಮಾನನು; ಅಮತಿಮ್‌ 
ರೋಗವನ್ನು ನ್ನು/ದುರ್ಬುದ್ಧಿಯನ್ನು/ಅಜ್ಞಾನವನ್ನು; 'ಜಹಾತು- ದೂರ ಮಾಡಲಿ. 


ಪಿತೃದೇವತೆಗಳು ಯಜ್ಞಪ್ರೇರಕರು. ತಮ್ಮ ಸಂತತಿಯವರು ಯಜ್ಞ ಮಾಡುತ್ತಿರ 
ಬೇಕೆಂದು ಬಯಸುತ್ತಿರುತ್ತಾರೆ. ಅವರು ಕಾಮ-ಕ್ರೋಧರಹಿತರು. ಅಂತಹ ಪಿತೃ- 


ಸಾಹ ಟರ ' 


ಸಜಜ ರ ಜಟ ಜಿಟಿ 


ರಾಲ್‌ 


ಸಸರ ಸ ಬಸರಿ ಸೇ ಭಾಸ ಅ 207 ಪಾ ಸ ೫0 ೫0 ಸ ಶೇ 22 ಹೇ 22 ಬಿಸ ಬಂ 


ತೈ ತ್ತಿರೀಯ ಸಂಹಿತಾ/೩-೨-೮/೨೭೩ 


೬ 


_ 
ಮಾನ ಇಂದ್ರಾ ಯಾಶಿರಗ್‌ಂ ಸಹ ಕುಂಭ್ಯಾ ಇದಾತ್‌ ll 


ಸರ್ಪಿಗ್ರೀವೀತಿ ಸರ್ಪಿಃ-ಗ್ರೀವೀ (೩.೨)! ಪೀವರೀ ಅಸ್ಯ ಜಾಯಾ 
ಪೀವಾನಃ । ಪುತ್ರಾಃ । ಅಕೃಶಾಸಃ । ಅಸ್ಯ ॥ ಸಹಜಾನಿರಿತಿ ಸಹ-ಜಾನಿಃ । ಯಃ | 
ಸುಮಖಸ್ಯಮಾನ ಇತಿ ಸು-ಮಖಸ್ಯಮಾನಃ । ಇಂದ್ರಾಯ | ಆಶಿರಮ್‌ | ಸಹ | 
ಕುಂಭ್ಯಾ । ಅದಾತ್‌ ॥ 


ಮಂತ್ರ ವಿನಿಯೋಗ 
ಸರ್ಪಿರ್ಗೀವೀ...ದಾತ್‌॥  ಆಶಿರವನ್ನು ಹಾಕಲು ಮೂರನೆಯ ಮಂತ್ರ. 


4 ಯಃ-ಯಾವ ಯಜಮಾನನು; ಸುಮಖಸ್ಯಮಾನಃಎಒಳ್ಳೆಯ ಯಾಗವು ಬೇಕೆಂಬ 
ಮನಸ್ಸುಳ್ಳವನಾಗಿ; ಕುಂಭ್ಯಾ ಸಹ=ದಧಿವಿಶೇಷದಿಂದ ಕೂಡಿದ ಕುಂಭದೊಡನೆ/ 
ಪೂರ್ಣವಾದ ಪಾತ್ರದಿಂದ; ಸಹಜಾನಿಃ-ಪತ್ನೀಸಮೇತನಾಗಿ; ಇಂದ್ರಾಯಇಇಂದ್ರ 
ದೇವನಿಗಾಗಿ; ಆಶಿರಮ್‌-ದಧಿವಿಶೇಷವನ್ನು; ಅದಾತ್‌-ಕೊಟ್ಟನೋ; ಅಸ್ಕ 
ಜಾಯಾ-ಈ ಯಜಮಾನನ ಪತ್ನಿಯು; ಸರ್ಪಿಗ್ರೀವೀ-ಕೋಮಲಕಂಠದ್ವನಿ 
ಯುಳ್ಳವಳಾಗಿ; ಪೀವರೀ-ಪ್ರಷ್ಟವಾದ/ತುಂಬಿಕೊಂಡಿರುವ ಅಂಗವುಳ್ಳವಳಾಗಿ; 
[ಆಗಲಿ]; ಅಸ್ಯ ಪುತ್ರಾಃ-ಇವನ ಮಕ್ಕಳು; ಪೀವಾನಃ-ಪುಷ್ಪರಾಗಿಯೂ; 
ಅಕೃಶಾಸಃ- ರೋಗಾದಿಗಳಿಂದ ಕೃಶರಾಗದವರಾಗಿಯೂ [ಆಗಲಿ] 


ದೇವತೆಗಳಿಗೆ ನಮಸ್ಕಾರ. ನಾವು ಪ್ರಮಾದಾಲಸ್ಕಾದಿಗಳಿಂದ ಯಾಗವನ್ನು 
ಅನುಷ್ಠಿಸದೇ ಬಿಟ್ಟಿದ್ದೆವು. ಅದರಿಂದ ನಮಗೆ ಪಾಪವು ತಟ್ಟದಿರಲೆಂದು ಪಿತೃಗಳನ್ನು 
ಪ್ರಾರ್ಥಿಸುತ್ತೇವೆ. 


ಪುತ್ರಾ a ಅಸ್ಕ | ಸಹಜಾನಿರ್ಯಸ್ಸಮಖಸ್ಥ | 


ಆ ರರರರ್ಶ್‌ರ್ಕ್ಷಾರಾತ್‌ 


ಫಸ ಕ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೭೪ 
I I | 
ಆಶೀರ್ಮ ಊರ್ಜಮುತ ಸುಪ್ರಜಾಸ್ತೃಮಿಷಂ ದಧಾತು 
| I i | 
ದ್ರವಿಣಗ್‌ಂ ಸವರ್ಚೆಸಮ್‌ । ಸಂಜಯನ್ಸೇತ್ರಾಣಿ ಸಹಸಾಹ- 
I | 
ಮಿಂದ್ರ ಕೃಣ್ವಾನೋ ಅನ್ಯಾಗ್‌ಂ ಅಧರಾನ್ಹ್ನಪತ್ನಾನ್‌ ॥ 


|] ` || “ 
*ಆಶೀರಿತ್ಯಾ-ಶೀಃ | ಮೇ । ಊರ್ಜಮ್‌ | ಉತ | ಸುಪ್ರಜಾಸ್ತ ಮಿತಿ ಸುಪ್ರಜಾಃ- 


i 
ತ್ವಮ್‌ | ಇಷಮ್‌ | ದಧಾತು | ದ್ರವಿಣಮ್‌ | ಸವರ್ಚಸಮಿತಿ ಸ-ವರ್ಚಸಮ್‌ ॥ 


| | [| I 
ಸಂಜಯನ್ನಿತಿ ಸಂ-ಜಯನ್ನ್‌ | ಕ್ಷೇ ತ್ರಾಣಿ | ಸಹಸಾ | ಅಹಮ್‌ | ಇಂದ್ರ | ಕೃಣ್ವಾನಃ | 


| I 
ಅನ್ಯಾನ್‌ । ಅಧರಾನ್‌ । ಸಪತ್ನಾನ್‌ ॥ 


ಮಂತ್ರ ವಿನಿಯೋಗ 
| | 
ಆಶೀರ್ಮ...ಸಪತ್ನಾನ್‌ | ಆಶಿರವನ್ನು ಹಾಕುವುದರಲ್ಲಿ ಇದು ನಾಲ್ಕನೆಯ ಮಂತ್ರ. 


*[ಇಂದ್ರನು]ಮೇ-ನನಗಾಗಿ; ಊರ್ಜಮ್‌-ಬಲವನ್ನೂ; ಉತ: ಮತ್ತು; 
ಸುಪ್ರಜಾಸ್ತ್ವಮ್‌ಎಒಳ್ಳೆಯ ಪುತ್ರವಂತನಾಗುವಿಕೆಯನ್ನೂ; ಸವರ್ಚಸಮ್‌=ಕಾಂತಿ/ 
ಬಲಸಹಿತವಾದ; ದ್ರವಿಣಮ್‌-ಧನವನ್ನೂ; ಇಷಮ್‌-ಅನ್ನವನ್ನೂ ದಧಾತು- 
ಧರಿಸಲಿ[ಕೊಡಲಿ]; ಇಂದ್ರ-ಇಂದ್ರನೇ! ಅಹಮ್‌-ನಾನು; ಸಹಸಾ-ಬಲದಿಂದ; 
ಕ್ಷೇತ್ರಾಣಿ-ವೈರಿಗಳ ಭೂಮಿಯನ್ನು; ಸಂಜಯನ್‌=ಗೆಲ್ಲುವವನಾಗಿ; ಅನ್ಯಾನ್‌ 
ಸಪತ್ನಾನ್‌-ಬೇರೆಯ ಶತ್ರುಗಳನ್ನು; ಅಧರಾನ್‌-ಅಧೀನರನ್ನಾಗಿ/ಆಜ್ಞಾ, ವಶವರ್ತಿ 
ಗಳನ್ನಾಗಿ; ಕೃಣ್ವಾನಃಐಮಾಡುವವನಾಗಿ[ಆಗುವಂತೆ ಅನುಗ್ರಹಿಸು] [ಇದು] ಮೇ 
*ಆಶೀಃ-ನನ್ನ ಪ್ರಾರ್ಥನೆಯಾಗಿದೆ. 
ಯಾಗಕ್ಕೆ ಬಂದ ಸದಸ್ಯರೆಲ್ಲರನ್ನೂ ದಕ್ಷಿಣೆ ಮೊದಲಾದವುಗಳಿಂದ ಸಂತೋಷಪಡಿಸ 
ಬೇಕು. ಪ್ರಮಾದದಿಂದ ಯಾರನ್ನಾದರೂ ಮರೆತುಬಿಟ್ಟರೆ ಆ ದೋಷವು ವೈಶ್ವಕರ್ಮಣ 


ರೇಘಾಂತವಾದ "ಆಶಿರ್‌' ಶಬ್ದಕ್ಕೆ ಪದಕಾರರು ಪ್ರಗ್ರಹವನ್ನು ಹೇಳುವುದಿಲ್ಲ. ಶುಭಾಶಂಸಾರೂಪವಾದ 
ಷಕಾರಾಂತವಾದ "ಆಶಿಷ್‌' ಶಬ್ದಕ್ಕೆ ""ಆಶೀರಿತ್ಕಾ-ಶೀಃ'' ಎಂದು ಪ್ರಗ್ರಹವು ಇದೆ. 


ORL LLL ಸುಸು ಸೂಸು ಸುಸು ಸುಸು ಸಸ ಸೇ ಸುಸು ಸೇ ಸೂ ಸ ೫ ಸ? 


UTTER TEEN TE 


ತೈತ್ತಿರೀಯ ಸಂಹಿತಾ/೩-೨-೮/೨೭೫ 


I Il | 
ಭೂಯಾಸಂ ದ್ಯಾವಾಪೃಥಿವೀಭ್ಯಾಂ ತ್ವಾ ಪರಿಗೃಹ್ಣಾಮಿ 


ಸಾಸ [| I 
ಭೂತಮ್‌ | ಅಸಿ | ಭೂತೇ । ಮಾ | ಧಾಃ | ಮುಖಮ್‌ | ಅಸಿ । ಮುಖಮ್‌ | 

| ll || 
ಭೂಯಾಸಮ್‌ ದ್ಯಾವಾಪೃಥಿವೀಭ್ಯಾಮಿತಿ ದ್ಯಾವಾ-ಪೃಥಿವೀಭ್ಯಾಮ್‌ ತ್ವಾ 
ಪರೀತಿ | ಗೃಹ್ಲಾ ಮಿ! 


ಮಂತ ವಿನಿಯೋಗ 


ಆಅ) 
ಭೂತಮಸಿ...ಭೂಯಾಸಮ್‌ ॥  ಪ್ರತಿಪ್ರಸ್ಥಾತನು ಧ್ರುವಗ್ರಹವನ್ನು ನೋಡಲು. 


| 
ದ್ಯಾವಾಪೃಥಿವೀಭ್ಯಾಂ...ಗೃಹ್ಣಾಮಿ ॥ ಧ್ರುವಪಾತ್ರೆಯನ್ನು ಬೊಗಸೆಯಿಂದ ಪರಿಗ್ರಹಿಸಲು 


+[ಓ!ಧ್ರುವಪಾತ್ರವೇ!] [ನೀನು]ಭೂತಮ್‌ ಅಸಿ-ನಿತ್ಯಸಿದ್ದನಾಗಿದ್ದಿ ಯೆ; ಭೂತೇ 
ಮಾ ಧಾಃ-ನಿತ್ಯವಾಗಿಯೂ, ದೃಢವಾಗಿಯೂ ಜ್ಯ ಸ್ಪರ್ಗಾದಿಗಳಲ್ಲಿ ಅಥವಾ 
ಪರಮಾತ್ಮನಲ್ಲಿ ನನ್ನನ್ನು ಇಡು. ಮುಖಮ್‌ ಅಸಿ-ನೀನು ಸೋಮಗ್ರಹಗಳಲ್ಲಿ 
ಮುಖ್ಯನು. ಮುಖಮ್‌. ಭೂಯಾಸಮ್‌-(ನಾನು ಪ್ರಜೆಗಳಲ್ಲಿ ನಿನ್ನ ಅನುಗ್ರಹ 
ದಿಂದ) ಮುಖ್ಯನಾಗಿರುವಂತಾಗಲಿ; *[ಎಲೈ! ಧ್ರುವಪಾತ್ರವೇ!] ತ್ವಾನನಿನ್ನನ್ನು; 
ದ್ಯಾವಾಪೃಥಿವೀಭ್ಕಾಮ್‌ =ಭೂಮಿ-ಅಂತರಿಕ್ಷಸದೃಶವಾದ ಅಂಜಲಿಯಿಂದ; ಪರಿ 
ಗೃಹ್ಣಾಮಿ-ಪರಿಗ್ರಹಿಸುವೆನು. 


ಹೋಮದಿಂದ ದೂರವಾಗುತ್ತದೆ. ವಿಶ್ವಕರ್ಮದೇವನು ಎಲ್ಲರನ್ನೂ ಸಂತೋಷ 
ಪಡುವಂತೆ ಮಾಡುತ್ತಾನೆ. 

ಎಲೈ! ದೇವತೆಗಳೇ! ಪತ್ನೀ-ಯಜಮಾನರು ಈ ಆಶಿರವನ್ನು ಹಾಕುತ್ತಿರುವುದರಿಂದ 
ಸುಂದರವಾದ ಮತ್ತು ಪಾಪರಹಿತವಾದ ಶರೀರವನ್ನು ಪಡೆಯುತ್ತಾರೆ. ನಮಗೂ ಆ 
ಶರೀರವು ದೊರೆಯಲಿ. ನಾವು ಸರ್ವವಿಧದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದು 
ವಂತೆ ಅನುಗ್ರಹಿಸಿರಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೭೬ 


|] [| 
ವಿಶ್ವೇ ತ್ವಾ ದೇವಾ ವೈಶ್ವಾನರಾಃ [(೩೩)] 


ಹ್‌ 
RHA 


| I I 
ಪ್ರ ಚ್ಯಾವಯಂತು ದಿವಿ ದೇವಾನ್ಹ 0ಗ್‌೦ಹಾಂತರಿಕ್ಷೆ! © 


I i 
ವಯಾಗ್‌ಂಸಿ ಪೃಥಿವ್ಯಾಂ ಪಾರ್ಥಿವಾ- 


| 
ದೇವಾನ್‌ । ದೃಗ್‌ಂಹ 1 ಅಂತರಿಕ್ಷೇ | ವಯಾಗ್‌ಂಸಿ । ಪೃಥಿವ್ಯಾಮ್‌ | 
ಪಾರ್ಥಿವಾನ್‌ | 


ಮಂತ್ರ ವಿನಿಯೋಗ 


ಸ 
XX 
XX 

1 

XX 

XX 

XX 

XX 

7೫% 

7೫ 

72 

7೫ 11 I 

ಬ ವಿಶ್ವೇ | ತ್ವಾ। ದೇವಾಃ । ವೈಶ್ವಾನರಾಃ (೩೩) ಪ್ರೇತಿ | ಚ್ಯಾವಯಂತು | ದಿವಿ! 
7೫ 

7೫ 

72 

XX 

1% 

yx 

XX 

ಪು i [ | . 

ನೀ ವಿಶ್ವೇ... ಪಾರ್ಥಿವಾನ್‌ | ಧ್ರುವಪಾತ್ರೆಯನ್ನು ಒಯ್ಯಲು 
ಸಂದರ 

೫] 4*[ಓ! ಧ್ರುವವೇ!ತ್ವಾಂನಿನ್ನನ್ನು; ವೆ ಶಶ್ವಾನರಾಃ-ಎಲ್ಲಾ ಮಾನವರಿಗೂ ಹಿತಕಾರಿ 
ಯಾದ; ವಿಶೆ ್ವೀದೇವಾಃ-ಸರ್ವದೇವತೆಗಳೂ/ವಿಶ್ವೆ ದೇವರೂ: ಪ್ರಚ್ಯಾವಯಂತು 

=ಸ್ವಸ್ಥಾ ನದಿಂದ ಚಲಿಸುವಂತೆ ಮಾಡಲಿ; ದಿವಿ ಡೇಟನ್‌ ದ | ಗ್‌ಂಹೆಎನೀನು ಸ ಸ್ವರ್ಗ 
ದಲ್ಲಿ ಚೀವತೆಗಳು ಸ್ಥಿ ರವಾಗಿ ಇರುವಂತೆ ಮಾಡು; ಅಂತರಿಕ್ಷೇ ವಯಾಗ್‌ಂಸಿ 
[ದೃ ಗ್‌ಂಹ]-ಅಂತರಿಕ್ಷದಲ್ಲಿ ಪಕ್ಷಿಗಳು ಸ್ಥಿರವಾಗಿ ಇರುವಂತೆ ಮಾಡು; ಪ್ತ ಥಿವ್ಯಾಮ್‌ 
ಪಾರ್ಥಿವಾನ್‌[ದೃ ಗ್‌ಂಹ]- ಭೂಮಿಯಲ್ಲಿ ಪರ್ವತಾದಿಗಳನ್ನು ಸ್ಥಿರಗೊಳಿಸು. 


ದಂಪತಿಗಳು ಪರಸ್ಪರ ಪ್ರೀತಿಯುಳ್ಳವರಾಗಿ ಒಂದೇ ಮನೆಯಲ್ಲಿ ಶುಭವನ್ನು 
ಹೊಂದಿ ಬಾಳಲಿ. ಅವರಿಗೆ ಹಿಂಸೆಯಾಗದಿರಲಿ. ಅವರಿಗೆ ಧನಪ್ರಾಪ್ತಿಯಾಗಲಿ. 
ಆಶಿರವಾಗಿ ಪರಿಣಮಿಸಿರುವ ಹಾಲನ್ನು ಸೋಮನಲ್ಲಿ ಸುರಿಯುವ ಸಪತ್ನೀಕನಾದ 
ಯಜಮಾನನು ರೋಗರಹಿತನಾಗಿ ಸದ್ಭುದ್ದಿಯನ್ನು ಹೊಂದಲಿ. 

ಈ ಯಜಮಾನನು ಒಳ್ಳೆಯ ಯಾಗವನ್ನು ಬಯಸಿ ಪತ್ನಿಯೊಡನೆ ಇಂದ್ರನಿಗೆ 


CETTE ಜರ ರಜ ರಜ ರಜದ ರರ ಜದ ಜಟ ರ ರಜದ ಜರ ರಜ ಆಜ ಜರ ಆಜ ಜದ 


2ರರಾರಾರಾಾ“ಾ“ಾೋಾ ಾಾಾಾಾ 


ತೈತ್ತಿರೀಯ ಸಂಹಿತಾ/೩-೨-೮/೨೭೭ 


SEC ರ್‌ು ನಮವ 


2 ಮಾಮಾ 


ಸ 
ರಾಜಾ ಮಾವಾ EE ಎಎ 


ಕ 


EET ಸ SRR ARTETA ಸ? 2೫ 7೫7೫2? 77 ೫೫? 


೪ 


I I 
ನ್ಹುವಂ ಧ್ರುವೇಣ ಹವಿಷಾಂವ ಸೋಮಂ ನಯಾವಸಿ | 
I | 
ಯಥಾನಸ್ಗರ್ವಮಿಜ್ಜಗದಯಕ್ಷ್ಮಗ್‌ಂ ಸುಮನಾ ಅಸತ್‌ | 
ಧ್ರುವಮ್‌ । ಧ್ರುವೇಣ । ಹವಿಷಾ | ಅವೇತಿ | ಸೋಮಮ್‌ । ನಯಾಮಸಿ ॥ 
ಯಥಾ | ನಃ । ಸರ್ವಮ್‌ | ಇತ್‌ | ಜಗತ್‌ | ಅಯಕ್ಚ್ಮಮ್‌ | ಸುಮನಾ ಇತಿ 


ಸು-ಮನಾಃ ಅಸತ್‌ | 


ಮಂತ್ರ ವಿನಿಯೋಗ 
ಧ್ರುವಂ... ಅಸನ್ಸ್‌॥  ಹೋತ್ಸಚಮಸಸೋಮದಲ್ಲಿ ಧ್ರುವಸೋಮವನ್ನು 


ಹಾಕಲು 


*.ಯಥಾ-ಯಾವ ರೀತಿಯಿಂದ; [ನಮ್ಮ] ಸರ್ವಮ್‌ ಇತ್‌ ಜಗತ್‌-ಸಂಚರಿಸುವ 
ಗವಾದಿಸಮೂಹವೆಲ್ಲವೂ; ಅಯಕ್ಷಮ್‌-ರೋಗರಹಿತವಾಗಿಯೂ; ಸುಮನಾಃ 


ಇನಮ್ಮ ವಿಷಯದಲ್ಲಿ ಒಳ್ಳೆಯ ಮನಸ್ಸು ಛೃದ್ದಾ ಗಿಯೂ; ಅಸತ್‌-ಆಗುವುದೋ; 


ದಧಿವಿಶೇಷವನ್ನು ಇತ್ತಿರುವನು. ಇಂದ್ರನ ಅನುಗ್ರಹದಿಂದ ಪತ್ನೀ-ಪುತ್ರರು ಪುಷ್ಪ 
ರಾಗಿಯೂ ರೋಗರಹಿತರಾಗಿಯೂ ಆಗಲಿ. 
ಯಜಮಾನನು ಮಾಡುವ ಈ ಪ್ರಾರ್ಥನೆಯು ರಾಜರು ಶತ್ರುರಾಜರನ್ನು ಗೆಲ್ಲು ವಂತೆ 


| ಮಾಡುವ ಪ್ರಾರ್ಥನೆಯಂತೆ ಇದೆ. ಬೇರೆಯವರ ವಧ್ಯದಲ್ಲಿ ಶ್ರೇಷ್ಠನಾಗುವಿಕೆ, 


ಅಥವಾ ಕಾಮಕ್ರೋಧಾದಿಗಳೆಂಬ ವೈರಿಗಳನ್ನು ಜಯಿಸುವಂತೆ ಮಾಡಿಕೊಳ್ಳುವ 
ಪ್ರಾರ್ಥನೆಯನ್ನು ಎಲ್ಲರೂ ಮಾಡಬಹುದಾಗಿದೆ. 

ಓ! ಧ್ರುವಪಾತ್ರೆಯೇ! ನೀನು ನಿತ್ಯಸಿದ್ದ ನು. ನನ್ನನ್ನು ನಿತ್ಯವಾಗಿಯೂ ದೃಢವಾಗಿಯೂ 
ಇರುವ ಸ್ವರ್ಗಾದಿಗಳಲ್ಲಿಯಾದರೂ ಪರಮಾತ್ಮನಲ್ಲಿಯಾದರೂ ಇಡು. "ಆಯುರ್ವಾ 


| ಏತದ್ಯಜ್ಯಸ್ಯ ಯದ್ದುವಃ' ಎಂಬ ಶ್ರುತಿವಚನದಂತೆ ಸೋಮರಸವನ್ನು ತುಂಬಿ ಇಟ್ಟಿರುವ 


CEE EE TET ETE TE TESTE TET 


CASTS RRR RRR RRR RRR RRR RRR ಪಟ ಭಜಿ ಜಿಟಿ ಜಿಟಿ RRR RRR RRR RRR RRR 


ಕೃಷ್ಣ. ಯಜುರ್ವೇದ ಕನ್ನಡ ಪ್ರಕಾಶನ/೨೭೮ 


| 
ರಸನ್ನ್‌ ॥೩೪-8॥ 


I 
[ಏನಸಾ ವಿಶ್ವಕರ್ಮನ್‌ ಯೋ ದಕ್ಷಿಣಾಂ ನ ಸರ್ಪಿರ್ಗೀವೀ 


|| I I 
ವೈಶ್ವಾನರಾಶ್ಚತ್ವಾರಿಗ್‌ಂಶಚ್ಚ ॥ 


I [ | I 
ಯಥಾ । ನಃ | ಇಂದ್ರಃ | ಇತ್‌ । ವಿಶಃ | ಕೇವಲೀಃ | ಸರ್ವಾಃ ಸಮನಸ ಇತಿ ಸ- 


ಮನಸಃ। ಕರತ್‌ ll ಯಥಾ | ನಃ ಸರ್ಪಾಃ | ಇತ್‌ | ದಿಶಃ ಅಸ್ಮಾಕಮ್‌ ಕೇಪಲೀಃ | 


ಅಸನ್ಸ್‌ ॥೩೪-೮1॥ 


ಯಥಾ-ಯಾವ ರೀತಿಯಿಂದ; ಇಂದ್ರಃ ಇತ್‌ಎಇಂದ್ರದೇವನೇ; ನಃ ಸರ್ವಾಃ 
ವಿಶಃ-ನಮಗೆ ಸಂಬಂಧಿಸಿದ ಎಲ್ಲ ಜನರನ್ನೂ; ಕೇವಲೀಃ =ರೋಗರಹಿತರನ್ನಾ 
ಗಿಯೂ;/ಅನನ [ಭಕ್ತ ರನ್ನಾಗಿಯೂ; ಮನಸಃ ಮ ಮನಸ್ಸು ಛಳೃವರ 
ನ್ನಾಗಿಯೂ; ಕರತ್‌೭ಮಾಡುವನೋ: ಯಥಾ-ಯಾವ ರೀತಿಯಿಂದ; ನಃ ಇನಮಗೆ; 
ಸರ್ವಾಃ ಇತ್‌ ದಿಶಃ-ಎಲ್ಲಾ ದಿಕ್ಕುಗಳಲ್ಲಿರುವ [ಪ್ರಜೆಗಳೂ ಸ್ವಾಧೀನರಾಗಿಯೂ 
ಮತ್ತು] ಕೇವಲೀಃ ಅಸಾಧಾರಣಪ್ರೀತಿಯುಳ್ಳವರಾಗಿಯೂ; ಅಸ್ಮಾಕಮ್‌-=ನಮಗೆ 
(ನಮ್ಮವಿಷಯದಲ್ಲಿ) ಅಸನ್‌-ಆಗುತ್ತಾ ರೆಯೋ [ಹಾಗೆ ಆಗುವುದಕ್ಕಾಗಿ] ಧ್ರು ವೇಣ 
ಹಾವಿಷಾ-ನಿತ್ಯವಾದ ಧ್ರುವಸ್ಥಿತಸೋಮದಿಂದ; ಧ್ರುವಮ್‌ ಸೋಮರ್ಮ್‌ 
ಧ್ರುವವಾದ ಹೋತೃ ಚಮಸಗತಸೋಮವನ್ನು ಅವನಯಾಮಸಿ-ಕೆಳಗಿರುವಂತೆ 
ಮಾಡುತ್ತೇನೆ/ಅದರ ಮೇಲೆ ಧ್ರುವಗತಸೋಮವನ್ನು ಹಾಕುತ್ತೇನೆ. 


ಗ್ರಹಗಳಲ್ಲಿ ಧ್ರುವಗ್ರಹವು ಮುಖ್ಯವಾದುದು. ಅಂತಹ ನಿನ್ನನ್ನು ಭೂಮಿ-ಅಂತ 
ರಿಕ್ಷಗಳಂತಿರುವ ಅಂಜಲಿಯಿಂದ ಪರಿಗ್ರಹಿಸುವೆನು. 


ತೈತ್ತಿರೀಯ ಸಂಹಿತಾ/೩-೨-೮/೨೭೯ 


ಓ! ಧ್ರುವಪಾತ್ರೆಯೇ! ನಿನ್ನನ್ನು ಎಲ್ಲ ದೇವತೆಗಳೂ ಸ್ವಸ್ಥಾನದಿಂದ ಚಲಿಸುವಂತೆ]? 
ಮಾಡಲಿ. ನಿನ್ನ ಚಲನೆಯಿಂದ ದೇವ-ಪಕ್ಷಿ-ಪರ್ವತಾದಿಗಳು ಚಲಿಸದೆ ಸ್ಥ ರವಾಗಿರಲಿ 
ಎಂದು ಯಜಮಾನನು ಪ್ರಾರ್ಥಿಸುತ್ತಾನೆ. 

ಇಂದ್ರನ ಅನುಗ್ರಹದಿಂದ ಗವಾದಿಪಶುಗಳು ನಮಗೆ ಅನುಕೂಲವಾಗಿರಲಿ. 
ಪ್ರಜೆಗಳೂ ರೋಗರಹಿತರಾಗಿ ಅಧೀನರಾಗಿ ಇರಲಿ. ಎಲ್ಲ ದಿಕ್ಕುಗಳ ಜನರೂ ನಮಗೆ 
ಅನನ್ಯಭಕ್ತರಾಗಿರಲಿ. ಇದಕ್ಕಾಗಿ ಹೋತೃಚಮಸಸೋಮದಲ್ಲಿ ಧ್ರುವದಲ್ಲಿರುವ 
ಸೋಮರಸವನ್ನು ಹಾಕುತ್ತೇನೆ. 


ವಿನಿಯೋಗಸಂಗ್ರಹ 


1-7ಶೇನಾ ತೃತೀಯಸವನೇ ಸಪ್ತಭಿಶ್ಚಮಸಾಹುತಿಃ । 
ವಷಟ್ಕೃತೇ ಮಂತ್ರಹೋಮೋ ವಡಿತ್ಯನುವಷಟ್ಕೃತೇ ॥ 
8ತೃಂಪಂತಾಂ ಸರ್ವಚಮಸಾನ್‌ ಹುತ್ವಾ ಜಪತಿ ಮಧ್ಯಮೇ 1 
ಸವನೇ ವೈಶ್ವಕರ್ಮಾಖ್ಯಹೋಮಾ ಮಂತ್ರೈಸ್ತು ಪಂಚಭಿಃ ॥ 


ಯಜ್ಞ) 10 ೋರಾ1!ಅನನ್ಯಾನ್‌ ಯೇ!2ಭಕ್ಷಯಂತೋ 13ನಮಃಪಿಭಿ: | 
ಪೂತಭೃತ್ಯಾಶಿರಂ 1417ತ್ವಸ್ಮೇ ಕ್ಲಿಪೇನ್ಮಂತ್ರಚತುಷ್ಟಯಾತ್‌ | 

18 ಭೂತಂ ಧ್ರುವಮವೇಕ್ಲೇತ ಪ್ರತಿಪ್ರಸ್ಥಾತೃಕರ್ಮ ತತ್‌ ॥ 
19ದ್ಯಾವಾಂಜಲೌ ಗೃಹೀತ್ವಾ? ವಿಶ್ವೇ ಹೋತೃಚಮಸೇ ನಯೇತ್‌ | 
21ಧ್ರುವಮೇಕೀಕರೋತ್ಯತ್ರ ಮಂತ್ರಾಂತೋತಸನ್ನತೀರಿತಃ | 

ಅಷ್ಟಮೇ ತ್ವನುವಾಕೇಸಸ್ಮಿನ್ನಷ್ಟಾವಿಶಂತಿರೀರಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-೨೮ 


೫ %ಉಅಂ೧ಣಖಹಂಅ೧ಣ 


REET ETE ETT CEE EEE EEE ತಾ 


! ನವಮೋತನುವಾಕ: ॥ 


= 
ಕ 

Fo 
= 


ಸ ಲ್ಲಾ ಜು 
wu 
ರ್‌ ಬಾ 


ಾಾಾಾ— 
1 
ಗಿ 
ದಾ 
ವವ ಬ್‌ 


ST 


Pe 


|| | I 
ಯದ್ವೆ ಛೆ ಹೋತಾsಧ್ವರ್ಯಮಭ್ಯಾಹ್ವಯತೇ 


| | I 
ಯತ್‌ | ವೈ । ಹೋತಾ | ಅಧ್ವರ್ಯುಮ್‌ | ಅಭ್ಯಾಹ್ವಯತ ಇತ್ಯಭಿ- 


1 


| 
ಆಹ್ವಯತೇ | 


ಣ್‌ 


/£1| ಎಂಟನೆಯ ಅನುವಾಕದಲ್ಲಿ ಪ್ರಸ್ಥಿತ-ಯಾಜ್ಯಾ ದಿಮಂತ್ರಗಳನ್ನು ಹೇಳಲಾಯಿತು. ಈ 
| ಒಂಬತ್ತನೆಯ ಅನುವಾಕದಲ್ಲಿ ಪ್ರ ಪ್ಪ ಪ್ರತಿಗರಾನಂತರಭಾವಿಮಂತ್ರ ಗಳು ಹೇಳಲ್ಪಡುತ್ತವೆ. 


. ಪ್ರಾತಃಸವನದಲ್ಲಿ *ಪ್ರತಿಗರಾನಂತರ 'ಉಕ್ಕಶಾಃ? ಎಂಬ ಮಂತ್ರದ 
[| ವಿಧಿ; ಅರ್ಥವಾದ 

| ಹೋತಾ ಯತ್‌ ವೈ ಹೋತೃವು ಅಧ್ವರ್ಯುವನ್ನು ಕುರಿತು 
ಗ ಅಧ್ವರ್ಯು ಮ್‌ "ಶೋಂಸಾವೋಂ' ಎಂದು ಅಭಿಮುಖವಾಗಿ 
(-:.. ಅಭ್ಯಾಹ್ವಯತೇ ಆಹ್ವಾನಿಸುವುದು ಯಾವುದುಂಟೋ [ಅದು] 
ಟಿ 


| ಸ *ಹೋತೃವು ಯಗ್ರೇದದ ಸ್ತೊ ತ್ರಮಂತ್ರಗಳನ್ನು[ಶಸ್ತ್ರ)ಹೇಳುವಾಗ ಅಧ್ವರ್ಯುವು ಅವನನ್ನು ಪ್ರಶಂಸಿಸುವುದ 
ನ ಕ್ಕಾಗಿ "ಓಥಾಮೋದ ಇವ” ಮೊದಲಾದ ಮಂತ್ರಗಳನ್ನು ಹೇಳುತ್ತಾನೆ. "ಓಥಾssಮೋದ ಇವ' ಎಂದು 
| | ಯಕ್ಕುಗಳ ಅರ್ಧದಲ್ಲಿಯೂ, "ಓಮೋಥಾಮೋದ ಇವ' ಎಂದು ಯಕ್‌ಗಳ ಸಮಾಪ್ತಿಯಲ್ಲಿಯೂ, "ಓಮ್‌ 
[2] ಎಂದು ಶಸ್ತ್ರಸಮಾಪ್ತಿಯಲ್ಲಿಯೂ ಹೇಳಬೇಕು. ಇವು ಪ್ರತಿಗರಗಳು. 

RE ಪ ಹೋತೃವು "ಶೋಂ ಸಾವೋಮ್‌'-[ಅಧ್ವ ರ್ಯುವೇ! ನಾನು ಶಸ್ತ ವನ್ನು ಹೇಳುತ್ತೇನೆ. 
| ಸ್ಸ ಪ್ರತಿಗರವನ್ನು ಹೇಳಲು ನೀನು ಸಾವಧಾನನಾಗಿರು] ಎಂದು ಹೇಳುತ್ತಾನೆ. ಅಧ್ಯ: 'ರ್ಯವು ಅವನನ್ನು 


ಕಾಕಾ 


ಹೋ 12. - ತ ARR ENR ಗೆ SR INS, NE 


; ೬) 

1, ಪ್ರಶಂಸಿಸುವಂತೆ ಪ್ರತ್ಯಾಹ್ವಾನವನ್ನು "ಓಥಾ ಆಮೋದ ಇವ”-(ಎಲೈ! ಹೋತ್ಯವೇ! ನಿನಗೆ ಪ್ರತಿಗರವನ್ನು 
| ಹೇಳುವುದರಿಂದ ನಮಗೆ ಸಂತೋಷವಾಗಿದೆ] ಎಂದು ಅರ್ಧರ್ಚದಲ್ಲಿ ಹೇಳುತ್ತಾನೆ. ಇದು ಅರ್ಧರ್ಚದ 
be ಪ್ರತಿಗರ. "ಓಮ್‌, ಓಥಾಮೋದ ಇವ'-(ಆಗಲಿ, ಎಲೈ! ಹೋತೃವೇ! ನಿನಗೆ ಪ್ರತಿಗರವನ್ನು 
|; ಹೇಳುವುದರಿಂದ ನಮಗೆ ಹರ್ಷವುಂಟಾಗಿದೆ] ಎಂದು ಯಗಂತದಲ್ಲಿ ಹೇಳುತ್ತಾನೆ. ಕೇವಲ ಪ್ರಣವವನ್ನು 
| ಶಸ್ತ್ರಾಂತದಲ್ಲಿ ಹೇಳುತ್ತಾನೆ. ಇದು ಪ್ರತಿಗರದ ಸ್ವರೂಪ. -ಆಪಸ ಕಂಬ ಶ್ರೌತಸೂತ್ರ 12.27-11-14 
1 ಸ 

ಹಜಜ ಔಚ ಚಹ ಕ ಸರತ 


ತೈ ತ್ತಿರೀಯ ಸಂಹಿತಾ/೩-೨-೯/೨೮೧ 


ಈ 


| 
ಸ ಸತಿಗೀರ್ಯತ್ರಿ ತ್ರೀಣ್ಗೆ ತೋ ರಾಣಿ ತ್ರಿಪದಾ ಗಾಯತ್ರೀ ಗಾಯತ್ರಂ 


ಸತ್ತವನ ಸಿತ್ತಯೈ ವಿತ್ತ 


ಬ IW I | I 
1: ವಜ್ರಮ್‌ | ಏನಮ್‌ ಅಭಿ | ಪ್ರೇತಿ | ವರ್ತಯತಿ ಉಕ್ಕಶಾ ಇತ್ಯುಕ್ಕ-ಶಾಃ 1 ಇತಿ | 


ಸ ಆಹ | ಪ್ರಾತ ಸ್ಲವನಮಿತಿ ಪ್ರಾತಃ-ಸವನಮ್‌ | ಪ್ರತಿಗೀಯೇೇತಿ ಪ್ರತಿ-ಗೀರ್ಯ | 


I 
£2! ತ್ರೀಣಿ । ಏತಾನಿ | ಅಕ್ಕ ರಾಣಿ । ತ್ರಿಪದೇತಿ ತ್ರಿ-ಪದಾ | ಗಾಯತ್ರೀ | ಗಾಯತ್ರಮ್‌ | 


ಸ ಪ್ರಾತಸ್ಸವ ನಮಿತಿ ಪ್ರಾತಃ- ಸವನಮ್‌ । ಗಾಯತ್ರಿಯಾ | ಏವ | ಪ್ರಾತಸ್ಸವನ ಇತಿ 


ಪ್ರಾತಃ-ಸವನೇ। ವಜ್ರಮ್‌ | ಅಂತಃ । ಧತ್ತೇ। 


| ವಜ್ರಮ್‌ ಏನಮ್‌ ವಜ್ರಾಯುಧವಾಗಿ ಈ ಅಧ್ವರ್ಯುವನ್ನು ಎದು 

| ಅಭಿಪ್ರವರ್ತಯತಿ : ರಾಗಿ ಬಂದು ಪ್ರಹರಿಸುತ್ತದೆ. 
| ಪ್ರಾತಸ್ಸವನಮ್‌ ಪ್ರತಿಗೀರ್ಯ ಪ್ರಾತಃಸವನಶಸ್ತ್ರ ಗಳ ಪ್ರತಿಗರಾನಂತರ 

| ಉಕ್ಕಶಾಃ ಇತಿ ಆಹ "ಉಕ್ಷಶಾ? [ಚೆನ್ನಾಗಿ ಶಸ್ತ್ರಗಳನ್ನು ಹೇಳಿರುತ್ತೀಯೆ] 

| ಎಂದು ಶ್ರುತಿಯು ಹೇಳುತ್ತದೆ. 

ಏತಾನಿ ತ್ರೀಣಿ ಅಕ್ಟರಾಣಿ "ಉಕ್ಕಶಾ' ಎಂಬಲ್ಲಿ ಮೂರು ಅಕ್ಷರಗಳು ಇವೆ. 

| ತ್ರಿಪದಾ ಗಾಯತ್ತೀ ಗಾಯತ್ರೀಛಂದಸ್ಸಿನಲ್ಲಿಯೂ ಮೂರು ಪಾದಗಳು 

| ಗಾಯತ್ರಮ್‌ ಇವೆ. ಪ್ರಾತಃಸವನವೂ ಗಾಯತ್ರೀ ಸಂಬಂಧವುಳ್ಳದ್ದು. 
| ಪ್ರಾತಸ್ಸವನಮ್‌ 

| ಗಾಯತ್ರಿಯಾ ಏವ ಗಾಯತ್ರಿಯಿಂದಲೇ ಪ್ರಾತಃಸವನದಲ್ಲಿ ವಜ್ರ 
೬. ಪ್ರಾತಸ್ಸವನೇ ವಜ್ರಮ್‌ ವನ್ನುತಡೆದುಬಿಡುತ್ತಾನೆ. 


: ಅಂತಃ ಧತ್ತೇ 


ಇಂದು ಉಟ ಫ್‌ ಎರಾ ನ್‌ ಎಮಿಲ್‌ 


ಸ TEE ಎಡ Yh YF RET ನ 


PLL 


ಅಭುಭ ಭಲ ಜಲ ಟಿ ಜಟಜ ಚರ ಜ ಜಟ ಟರ ಟರ LS 


ಸ ೫. 


ಮತಾ 


[8 10 ಸೂ ಸದ್ಯ ಅ ಯಿ 3೦ 30 23 32 30೪ ಇಲ್‌ ಇಲ್ಲ ತಾಗು SN MN TN |] 


ಮಾ ತದಾ ದಾ ದಾ ಹವ ಇ: ಮ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೮೨ 


I I 
ಉಕ್ಕಂ ವಾಚೀತ್ಯಾಹ ಮಾಧ್ಯಂದಿನಗ್‌ಂ ಸವನಂ 


I | I 
ಪತಿಗೀರ್ಯ ಚತ್ವಾರ್ಯೇತಾನ್ಯಕ್ಟರಾಣಿ ಚತುಷ್ಪದಾ 


ಇ, 


I I 
ತ್ರಿಷ್ಟುಪ್ರೈಷ್ಟುಭಂ ಮಾಧ್ಯಂದಿನಗ್‌ಂ ಸವನಂ 


ಲ 


| I 
ಉಕ್ಕಮ್‌ । ವಾಚಿ । ಇತಿ । ಆಹ | ಮಾಧ್ಯಂದಿನಮ್‌ । ಸವನಮ್‌ | ಪ್ರತಿಗೀರ್ಯೇತಿ 


| I I | I I 
ಪ್ರತಿ-ಗೀರ್ಯ । ಚತ್ವಾರಿ \ ಏತಾನಿ ಅಕ್ಷ ರಾಣಿ । ಚತುಷ್ಪ ದೇತಿ ಚತುಃ-ಪದಾ 


ತ್ರಿಷ್ಟುಪ್‌ | ತ್ರೈಷ್ಟುಭಮ್‌ | ಮಾಧ್ಯಂದಿನಮ್‌ | ಸವನಮ್‌ | 


ಬ ಲ 


ಮಾಧ್ಯಂದಿನಸವನದ ಮಂತ್ರವಿಧಿ; ಅರ್ಥವಾದ 


ಮಾಧ್ಯಂದಿನಮ್‌ ಸವನಮ್‌ ಮಾಧ್ಯಂದಿನಸವನಶಸ ಗಳ ಪತಿಗರವಾದ 
ಮೆ) ಆಖ 
ಪ್ರತಿಗೀರ್ಯ ಮೇಲೆ 
ಉಕ್ಕಮ್‌ ವಾಚಿ ಇತಿ ಆಹ “ಉಕ್ಕಂ ವಾಚಿ? ("ಶಸ್ತ್ರ ವ್ರ ನಿನ್ನ ಮಾತಿನಲ್ಲಿ 
ಚೆನ್ನಾಗಿ ವ್ಯಕ್ತವಾಗಿದೆ' ಎಂದು ಮಂತ್ರವು ಹೇಳು 
ತ್ತದೆ. [ಅಧ್ವರ್ಯುವು ಹೇಳುತ್ತಾನೆ] 
ಚತ್ವಾರಿ ಏತಾನಿ ಅಕ್ಬರಾಣಿ "ಉಕ್ಕಂ ವಾಚಿ” ಈ ನಾಲ್ಕು ಅಕ್ಷರಗಳು ಈ 


ಮಂತ್ರದಲ್ಲಿ ಇವೆ. 
ತ್ರಿಷ್ಟುಪ್‌ ಚತುಷ್ಪದಾ ತ್ರಿಷ್ಟುಪ್‌ ಛಂದಸ್ಸು ನಾಲ್ಕು ಪಾದಗಳುಳ್ಳದ್ದಾಗಿದೆ. 
ಮಾಧ್ಯಂದಿನಮ್‌ ಸವನಮ್‌ ಮಾಧ್ಯಂದಿನಸವನವು ತ್ರಿಷ್ಟುಪ್‌ ಛಂದಸ್ಸಿಗೆ 
ತ್ರೈಷ್ಟುಭಮ್‌ ಸಂಬಂಧಿಸಿದೆ. 


ಅಧ್ವರ್ಯುವು ಪ್ರಾತಃಸವನಪ್ರತಿಗರದ ಅನಂತರ “ಉಕ್ಕಶಾಃ” ಎಂದು ಹೇಳುತ್ತಾನೆ. 
ಈ ಮೂರು ಅಕ್ಷರಗಳಿಂದ ಕೂಡಿದ ಮಂತ್ರಪಾಠದಿಂದ ಹೋತೃವಿನ ಆಹ್ವಾನವೆಂಬ 


ತೈತ್ತಿರೀಯ ಸಂಹಿತಾ/೩-.೨-೯/೨೮೩ 


I | I 
ತ್ರಿಷ್ಟುಭೈವ ಮಾಧ್ಯಂದಿನೇ ಸವನೇ ವಜ್ರಮಂತರ್ಧತ್ತ 


| | 
[...ಮಂತರ್ಧತ್ತೇ(೩೫)] ಉಕ್ಷಂ ವಾಚೀಂದ್ರಾಯೇತ್ಯಾಹ 


I | 
ತೃತೀಯಸವನಂ ಪ್ರತಿಗೀರ್ಯ ಸಪ್ರೈತಾನ್ಯಕ್ಷರಾಣಿ 


ಷ್ಟುಭಾ । ಏವ । ಮಾಧ್ಯಂದಿನೇ | ಸವನೇ | ವಜ್ರಮ್‌ | ಅಂತಃ | ಧತ್ತೇ (೩೫) 


1069 


I I ೯ 
ಕಮ್‌ | ವಾಚಿ । ಇಂದ್ರಾಯ । ಇತಿ । ಆಹ | ತೃತೀಯಸವನಮಿತಿ ತೃತೀಯ- 


[ಕ್ರಿ 


| I 
ಸವನಮ್‌ | ಪ್ರತಿಗೀರೇತಿ ಪ್ರತಿ-ಗೀರ್ಯ | ಸಪ್ತ । ಏತಾನಿ । ಅಕ್ಬರಾಣಿ | 


ತ್ರಿಷ್ಟುಭಾ ಏವ ನಾಲ್ಕು ಪಾದಗಳ ತ್ರಿಷ್ಟುಪ್‌ನಿಂದಲೇ 
ಮಾಧ್ಯಂದಿನೇ ಸವನೇ ಮಾಧ್ಯಂದಿನಸವನದಲ್ಲಿ ಅಧ್ವರ್ಯವು ಹೋತ್ಸ 
ವಜ್ರಮ್‌ ಅಂತಃ ಧತ್ತೇ ವಿನ ಆಹ್ವಾನವೆಂಬ ವಜ್ರವನ್ನು ನಿವಾರಿಸುತ್ತಾ ನೆ. 


ತೃತೀಯಸವನದ ಮಂತ್ರವಿಧಿ; ಅರ್ಥವಾದ 


ತೃತೀಯಸವನಮ್‌ ತೃತೀಯಸವನದ ಪ್ರತಿಗರವನ್ನು ಹೇಳಿದ 

ಪ್ರತಿಗೀರ್ಯ ನಂತರ 

ಉಕ್ಕ; ಮ್‌ ವಾಚ "ಉಕ್ಕಂ ವಾಚಿ ಇಂದ್ರಾ ಯ' [ಶಸ್ತ್ರವು ಇಂದ್ರನಿ 

ಇಂದ್ರಾಯ ಇತಿ ಆಹ ಗಾಗಿ ನಿನ್ನ ಮಾತಿನಲ್ಲಿ ಚೆನ್ನಾಗಿ ವ್ಯಕ್ತವಾಗಿದೆ] ಎಂದು 
ಮಂತ್ರವು ಹೇಳುತ್ತದೆ/ಅಧ್ವರ್ಯವು ಹೇಳುತ್ತಾನೆ. : 

*ಸಪ್ತ ಏತಾನಿ ಅಕ್ಷರಾಣಿ "ಉಕ್ಕಂ ವಾಚಿ ಇಂದ್ರಾ ಯ' ಎಂಬ ಮಂತ್ರ 
ದಲ್ಲಿ * ಏಳು ಅಕ್ಷರಗಳಿವೆ. 


ವಜ್ರದ ಪ್ರಹಾರವು ಶಾಂತವಾಗುತ್ತದೆ. ಇಲ್ಲಿ ತ್ರಿತ್ವಸಂಖ್ಯೆಯ ಪ್ರಶಂಸೆಯು ಇದೆ. 


*"ವಾಚೀಂದ್ರಾಯ' ಎಂದು ಸವರ್ಣದೀರ್ಫಸಂಧಿಯನ್ನು ಮಾಡದೆ ಉಕ್ಕಂ ವಾಚಿ*ಇಂದ್ರಾಯ 
ಎಂದು ಬಿಡಿಸಿ ಹೇಳಿದರೆ ಏಳು ಅಕ್ಷರಗಳಾಗುತ್ತವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೮೪ 


ನ TET ತಃ 7% ೫೫ ಇಹ AE Ky ಸ ಸೇ 2 YY XY 1 41 SE ೬. ಕ 


ಬ್‌ ಹಾ ಮಾಲಾ ಆತಾ ಲ | 
ಸ 


4 
+ 
pS 
» 
4 
y 
p4 
ಫು 
& 


XX 
2 
XX 
XX 
22 
2೫ 
XX 
2೫ 
2೫ 
XX 
XX 
XX 
2 
21 
21 
ಸ 
221 
ಸ 
ಸ 
XX 
22 
ಸಃ 
೫೫ 
2೫ 
XX 
0 
AX 


-1 ಸ್ರ 
ಸ 2 ೧ಜಿ. 110.1 
ಗ ಕಜ ಜ್‌  ಘ್ಪ6 113 


ಕಾ sailed e 


| I 
ಚ್ಚ ಸಪ್ತಪದೇತಿ ಸಪ್ತ- -ಪದಾ | ಶಕ್ಟರೀ | ಶಾಕ್ವರಃ । ವಜ್ರಃ | ವಜ್ರೇಣ । ಏವ | 


pe 

(2 

ಸ ತೃ ತೀಯಸವನ ಇತಿ ತ್ರ ಅತೀಯ-ಸವನೇ ವಜ್ರಮ್‌ | ಅಂತಃ ಧತ್ತೆ | 

ಸು ಮ 

೫ 

KX | § 

ಸ ಸಪ್ತಪದಾ ಶಕ್ತರೀ ಶಕ್ತರೀಛಂದಸ್ಸು ಏಳು ಪಾದಗಳಿಂದ ಕೂಡಿದೆ. 

ನೇ ಶಾಕ್ವರಃ ವಜ್ರಃ ಶಕ್ತರಿಯು ವಜ್ರಸ್ವರೂಪವಾಗಿದೆ. 

1 ವಜ್ರೇಣ ಏವ ಶಕ್ಟರೀರೂಪವಜ್ವದಿಂದಲೇ 

ವ ತೃತೀಯಸವನೇ ತೃತೀಯಸವನದಲ್ಲಿ [ಹೋತೃವಿನ ಆಹ್ವಾನರೂಪ 
ಸ ವಜ್ರಮ್‌ ಅಂತಃ ಧತ್ತೇ ವಾದ] ವಜ್ರವನ್ನು ಅಧ್ವರ್ಯುವು ಅಡಗಿಸುತ್ತಾನೆ. 
|"... ಮಾಧ್ಯಂದಿನಸವನದ ಪ್ರತಿಗರದ ಅನಂತರ " ಉಕ್ಕಂ ವಾಚಿ' ಎಂದು ಅಧ್ವರ್ಯುವು 


ly ಹೇಳುತ್ತಾ ನೆ. ನಾಲ್ಕು ಸಂಖ್ಯೆಯ ಅಕ್ಷರಗಳ ಮಂತ ತ್ರಪಾಠದಿಂದ ಹೋತೃವಿನ ಆಹ್ವಾನ 
|: ವೆಂಬ ವಜ್ರಪ್ರಹಾರವು ಕಂತಾಗಿ ತ್ತದೆ. ಇಲ್ಲಿ 'ಚತುಃಸಂಖೆ ಯ ಪ್ರಶಂಸೆಯಿದೆ. 

| ತೃತೀಯಸವನದ ಪ್ರತಿಗರದ ಅನಂತರ ಅಧಃ ಪ್ವರ್ಯುವು " ಕ ಕ್ಲಂ ವಾಚೀಂದ್ರಾಯ' 
|» : ಎಂದು ಹೇಳುತ್ತಾನೆ. ಉಕ್ಕಂ ವಾಚಿ-ಇಂದ್ರಾಯ ಎಂದು ಬಿಡಿಸಿದಾಗ ಇಲ್ಲಿ "ಏಳು 
0.1 ಅಕ್ಷರಗಳಾಗುತ್ತವೆ. ಏಳು. ಪಾದವುಳ್ಳದ್ದು 'ಶಕ್ಷ ರೀಛಂದಸ್ಸು. ಅದು ವಜ್ರರೂಪ 


a ವಾಗಿದೆಯೆಂದು "ಶಕ್ತರೀ ಯಾಜ್ಯಾ 'ವಜ್ರೋ” ವೈ ಶಕ್ವರೀ' ಎಂದು ಶ್ರುತಿಯು 
[1] ಬೇರೆಡೆಯಲ್ಲಿ ಹೇಳಿದೆ. ಈ ಶಕ (ರೀರೂಪವಾದ ವಜ್ರದಿಂದ ಹೋತ ವಿನ 
1!" ಆಹ್ವಾನವೆಂಬ ವಜ್ರಪ್ರಹಾರವು ಶಾಂತವಾಗುತ್ತದೆ. ಇಲ್ಲಿ ಏಳು ಸಂಖ್ಯೆಯ 
pa ಪ್ರಶಂಸೆಯಿದೆ. 


No ಇಲ್ಲಿ ಪ್ರಕಾರಾಂತರದಿಂದ ಮೂರು ಮಂತ್ರಗಳನ್ನು ಪ್ರಶಂಸಿಸಲು ಉಪೋದ್ಭಾ,ತ 
| ' ರೂಪವಾಗಿ ಬ್ರಹ್ಮವಾದಿಗಳ ವಾದವನ್ನು ಹೇಳಲಾಗಿದೆ. ಅವರು ಈ ಮಂತ್ರಗಳು 


| ಭ್‌ 1. 4% ಸ ಎ 4 ೫ ಗ MN ತ ನ ಕ | 13 ಕ ತ್ನ ಕ ಟನ ನಾ / Fi Ri ಸತ್‌ ಸಾವ್‌ ಸಫಾ ಮಮಾ ತಾತಾ 
po RI ಸ ಗ PAT: 7 1 _”ೆ ಬ 4 RCA 2 7 Wi ಸ ನ ತ "೯ x Rr (XXX NR 3 
EN ಹ ಗೆ A “ತ IAT ನ ZR ಮ ಹ ೫೫ ತ KS AX ಸ [ಸ್ಟ್‌ ೫% ೬ R 


ಡೆ; ಸಮನ ಬ ದ ಜಾ ಭಾಮ ಅವಾ ಎಂ ವಾ ಭಾಜಪ ತ ಎದದ ಇಂ 


ತೈತ್ತಿರೀಯ ಸಂಹಿತಾ/೩-.೨-೯/೨೮೫ 


ಮಾ ಇಮಾ ಖಾತಾ ಹಾ 


ಲ ರಾ ಸಪಪ ೦್ಪ 
ಬ್ರಹ್ಮ ವಾದಿನೋ ವದಂತಿ ಸತ್ವಾ ಅಧ್ವರ್ಯಃ ಸ್ಯಾದ್ಯೋ ps 
XX 

XX 


ರ 


I 
ಯಥಾಸವನಂ ಪ್ರತಿಗರೇ ಛಂದಾಗ್‌ಂಸಿ ಸಂಪಾದಯೇತ್ತೆ, ಜಃ | 


+ + 


ಸ 
cl 
ಸ 
ನೆ 
XY 
AX 
XY 
XY 
XY I I I YY 
ಜ| ಪ್ರಾತಸ್ಸವನ ಆತ್ಮನ್ನಧೀತೇಂದ್ರಿಯಂ ಮಾಧ್ಯಂದಿನೇ ಸವನೇ [ಆ 
ಸ ಜಾ ಷ್ಟ ಣೆ ಣೆ ಸ 
sas Xx 
| | ಮ 
ಜ| ಬ್ರಹ್ಮವಾದಿನ ಇತಿ ಬ್ರಹ್ಮ-ವಾದಿನಃ । ವದಂತಿ | ಸಃ। ತು! ವೈ! ಅಧ್ವರ್ಯಃ। | 
XX x 
ಬ ಸ್ಯಾತ್‌ । ಯಃ | ಯಥಾಸವನಮಿತಿ ಯಥಾ-ಸವನಮ್‌ । ಪ್ರತಿಗರ ಇತಿ ಪ್ರತಿ-ಗರೇ । | 
ಸ 
ತ ಛಂದಾಗ್‌ಂಸಿ | ಸಂಪಾದಯೇದಿತಿ ಸಂ-ಪಾದಯೇತ್‌ ತೇಜಃ | ಪ್ರಾತಸ್ಸವನ ಇತಿ 1% 
XX ಹಡೂ ೪ gf ೪% | 
| | I I XY 
| ಪ್ರಾತಃ-ಸವನೇ। ಆತ್ಮನ್ನ್‌ | ದಧೀತ। ಇಂದ್ರಿಯಮ್‌ | ಮಾಧ್ಯಂದಿನೇ। ಸವನೇ | | 
| 18 | 
ಸಃ 0] 
| ಪ್ರಕಾರಾಂತರದಿಂದ ಈ ಮೂರು ಮಂತ್ರಗಳ ಪ್ರಶಂಸೆ; ಅರ್ಥವಾದ | 
| 
ಥ| ಬ್ರಹ್ಮವಾದಿನಃ ಬೇದಜ್ಯದು Fy 
೫) ಯಃ ಯಥಾಸವನಮ್‌ ಯಾವನು ಸವನಗಳಿಗೆ ಅನುಗುಣವಾಗಿ pa 
ಸೇ ಪ್ರತಿಗರೇ [ಅಭಿಹಿತೇ ಸತಿ] ಪ್ರತಿಗರವು ಹೇಳಲ್ಪಟ್ಟ ಅನಂತರ . 
೫೬| ಛಂದಾಗ್‌ಂಸಿ ಗಾಯತ್ರೀ, ತ್ರಿಷ್ಟುಪ್‌, 'ಜಗತೀಛಂದಸು ಗಳನ್ನು 1 
೫| ಸಂಪಾದಯೇತ್‌ ಹೊಂದಿಸಿಕೊಳ್ಳಬಲ್ಲನೋ ೫ 
ತ ಸಃ ತು ವೈ ಅಧ್ವರ್ಯುಃ ಅವನೇ ಮುಖ್ಯನಾದ/ಶ್ರೇಷ್ಠನಾದ ಅಧ್ವರ್ಯ 
2೭: ಪ್ರಾತಸ್ಸವನೇ ತೇಜಃ ಆತ್ಮನ್‌ ಅವನು ಪ್ರಾತಃವನದಲ್ಲಿ ತೇಜಸ್ಸನ್ನು ತನ್ನಲ್ಲಿ [5 
| ದಧೀತ ಧರಿಸುತ್ತಾನೆ. ಸ 
ಸಃ ಮಾಧ್ಯ ೦ದಿನೇ ಸವನೇ ಮಾಧ್ಯಂದಿನಸವನದಲ್ಲಿ ಇಂದ್ರಿಯಶಕ್ತಿ ಯನ್ನು i 
| ಇಂದ್ರಿಯಮ್‌ [ಆತ್ಮನ್‌ ಪಡೆಯುವನು. 4 
ZX 
pe ದಧೀತ] ಬ 
ಧಿ 


ಭು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೮೬ 


I Il | 
ಪಶೂಗ್‌ಂಸ್ತ ೨ತೀಯಸವನ ಇತ್ಯುಕ್ಸ ಶಾ ಇತ್ಯಾಹ 


I | 
ಪ್ರಾತಸ್ಸವನಂ ಪ್ರತಿಗೀರ್ಯ ತ್ರೀಣ್ಯೇತಾನ್ಯಕ್ಟ ರಾಣಿ 
| 
[(೩೬)]ತ್ರಿಪದಾ ಗಾಯತ್ರೀ 


I | | 
ಪಶೂನ್‌ । ತೃತೀಯಸವನ ಇತಿ ತೃತೀಯ-ಸವನೇ । ಇತಿ । ಉಕ್ಸಶಾ ಇತ್ಯುಕ್ಕ- 
| 
ಶಾಃ । ಇತಿ । ಆಹ | ಪ್ರಾತಸ್ಸವನಮಿತಿ ಪ್ರಾತಃ-ಸವನಮ್‌ | ಪ್ರತಿಗೀರೇತಿ ಪ್ರತಿ- 
| | | | I 
ಗೀರ್ಯ । ತ್ರೀಣಿ । ಏತಾನಿ । ಅಕ್ಬರಾಣಿ । ತ್ರಿಪದೇತಿ ತ್ರಿ-ಪದಾ | ಗಾಯತ್ರೀ | 


ಸ 
ಸ 
XX 
xy 
Xx 
XY 
Xx 
XY 
XX 
೫೫ 
ಸ 
ಸ 
ಸ 
ಸಃ 
ಸಃ 
ಸ 
XX 
XX 
XX 
XY 
XX 

ತೃತೀಯಸವನೇ ಪಶೂನ್‌ ತೃತೀಯಸವನದಲ್ಲಿ ಪಶುಗಳನ್ನು ತನ್ನಲ್ಲಿ ಖಃ 

XX 
xy 
ಸ 
XX 
XX 
XX 
XX 
XX 
7೫ 
pe. 
XX 
ಸಃ 
ಸಃ 
ಸ 
XX 
XX 
XX 
x 
XX 
XX 
XX 
XX 


[ಆತ್ಮನ್‌ ದಧೀತ] ನೆಲೆಗೊಳಿಸುವನು. 
ಇತಿ ವದಂತಿ ಎಂದು ಹೇಳುತ್ತಾರೆ. 
"ಉಕ್ಕಶಾಃ' ಎಂಬ ಮಂತದ ಪಶಂಸೆ 
ಖೆ ೬) 
ಪ್ರಾತಃಸವನಮ್‌ ಪ್ರಾತಃಸವನದ ಪ್ರತಿಗರವನ್ನು ಹೇಳಿದ ಬಳಿಕ 
ಪ್ರತಿಗೀರ್ಯ ಅಧ್ವರ್ಯುವು "ಉಕ್ಕಶಾಃ [ನೀನು ಚೆನ್ನಾಗಿ 
ಉಕ್ಕಶಾಃ ಇತಿ ಆಹ ಶಸ್ತ್ರವನ್ನು ಹೇಳಿದವನಾಗಿದ್ದೀಯೆ] ಎಂದು 
ಪ್ರಶಂಸಾಮಂತ್ರವನ್ನು ಹೇಳುತ್ತಾನೆ. 
ತ್ರೀಣಿ ಏತಾನಿ ಅಕ್ಬರಾಣಿ "ಉಕ್ಚಶಾಃ' ಈ ಅಕ್ಷರಗಳು ಮೂರಾಗಿವೆ. 
ತ್ರಿಪದಾ ಗಾಯತ್ರೀ ಗಾಯತ್ರೀಛಂದಸ್ಸೂ ಮೂರು ಪಾದಗಳಿಂದ 


ಕೂಡಿದೆ. 


ತೇಜಸ್ಸು, ಇಂದ್ರಿಯ ಮತ್ತು ಪಶುಗಳು ಇವುಗಳ ಪ್ರಾಪ್ತಿಗೆ ಕಾರಣವೆಂದು 
ಹೇಳುತ್ತಾರೆ. 


ಇದು "ಉಕ್ಕಶಾಃ ಎಂಬ ಮಂತ್ರದ ಪ್ರಶಂಸೆ. ಈ ಮಂತ್ರವನ್ನು ಪಾಠ ಮಾಡುವುದರಿಂದ 


ತೈತ್ತಿರೀಯ ಸಂಹಿತಾ/೩-೨-೬/೨೮೭ 


I | | | 
ಗಾಯತ್ರಂ ಪ್ರಾತಸ್ಸವನಂ ಪ್ರಾತಸ್ಸವನ ಏವ ಪ್ರತಿಗರೇ 


I | 
ಛಂದಾಗ್‌ಂಸಿ ಸಂಪಾದಯತ್ಯಥೋ ತೇಜೋ ವೈ ಗಾಯತ್ರೀ 


I I I 
ತೇಜಃ ಪ್ರಾತಸ್ಸವನಂ ತೇಜ ಏವ ಪ್ರಾತಸ್ಸವನ ಆತ್ಮನ್ನ ತ್ರ 


| I 
ಗಾಯತ್ರಮ್‌ \ ಪ್ರಾತಸ್ಸವನಮಿತಿ ಪ್ರಾತಃ-ಸವನಮ್‌ ಪ್ರಾತಸ್ಸವನ ಇತಿ ಪ್ರಾತಃ- 


| I 
ಸವನೇ । ಏವ | ಪ್ರತಿಗರ ಇತಿ ಪ್ರತಿ-ಗರೇ । ಛಂದಾಗ್‌ಂಸಿ । ಸಮಿತಿ । ಪಾದಯತಿ | 


| I | I 
ಅಥೋ ಇತಿ । ತೇಜಃ । ವೈ । ಗಾಯತ್ರೀ | ತೇಜಃ ।ಪ್ರಾತಸ್ಸವನಮಿತಿ ಪ್ರಾತಃ- 


| 
ಸವನಮ್‌ । ತೇಜಃ । ಏವ | ಪ್ರಾತಸ್ಸವನ ಇತಿ ಪ್ರಾತಃ-ಸವನೇ | ಆತ್ಮನ್ನ್‌! ಧತ್ತೇ! 


ಪ್ರಾತಸ್ಸವನಮ್‌ ಗಾಯತ್ರಮ್‌ *ಪ್ರಾತಃಸವನವು ಗಾಯತ್ರವಾಗಿದೆ. 

ಪ್ರಾತಸ್ಸವನೇ ಏವ ಪ್ರತಿಗರೇ ಪ್ರಾತಃಸವನದಲ್ಲಿಯೇ ಪ್ರತಿಗರವು ಮುಗಿ 
ಯುತ್ತಿರಲಾಗಿ 

*ಛಂದಾಗ್‌ಂಸಿ ಸಂಪಾದಯತಿ ಛಂದಸ್ಸನ್ನು ಸಂಪಾದಿಸಿದವನಾಗುತ್ತಾನೆ. 

ಅಥೋ ಗಾಯತ್ರೀ ತೇಜಃ ವೈ ಗಾಯತ್ರಿಯು ಬ್ರಹ್ಮತೇಜಸ್ಸಿಗೆ ಕಾರಣವಾಗಿ | 
ರುವುದರಿಂದ ತೇಜಃಸ್ವರೂಪವಾಗಿದೆ. 

ಪ್ರಾತಃಸವನಮ್‌ ಗಾಯತ್ರಮ್‌ ಪ್ರಾತಃಸವನವೂ ತೇಜೋರೂಪವಾದ 
ಗಾಯತ್ರೀಛಂದಸ್ಸಿನಿಂದ ಯುಕ್ತವಾಗಿದೆ. 

ಪ್ರಾ ತಸ್ಸವನೇ [ಸಮಾಪ್ತೇ ಸತಿ] ಪ್ರಾತಃಸವನವು ಮುಗಿಯಲಾಗಿ ಅಧ್ವರ್ಯುವು 

ಆತ್ಮನ್‌ ಏವ ತೇಜಃ ಧತ್ತೇ /ಯಜಮಾನನು ತನ್ನಲ್ಲಿ ತೇಜಸ್ಸನ್ನು ಧರಿಸು 

ತ್ತಾನೆ. 


*ಪ್ರಾತಃಸವನದಲ್ಲಿ ಹೇಳುವ ಬಹಿಷ್ಟವಮಾನಸ್ತೋತ್ರದ "ಉಪಾಸ್ಮೈ ಗಾಯತಾ ನರಃ' ಎಂಬ ಯಕ್ಕೂ, 
ಆಜ್ಯಸ್ತೋತ್ರದ “ಅಗ್ನಆಯಾಹಿ' ಎಂಬ ಯಕ್ಕೂ, ಇವುಗಳ ಶಸ್ತ್ರಗಳೂ ಗಾಯತ್ರೀಛಂದಸ್ಸಿನಲ್ಲಿ ಇವೆ. 
*ಮೂರು ಸವನಗಳ ಛಂದಸ್ಸನ್ನು ಹೇಳುವ ದೃಷ್ಟಿಯಿಂದ ಬಹುವಚನವಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೮೮ 


ಲ 


ಮಾಧ್ಯಂದಿನಮ್‌ ಸವನಮ್‌ 
ಪ್ರತಿಗೀರ್ಯ 
"ಉಕ್ಕ ಮ್‌ ವಾಚಿ' ಇತಿ ಆಹ 


ಏತಾವಿ ಅಕ್ಬರಾಣಿ ಚತ್ವಾರಿ 
ಚತುಷ್ಟದಾ ತ್ರಿಷ್ಟುಪ್‌ 


` ತ್ರೈಷ್ಟುಭಮ್‌ 


RT ತಾಲಿಹಾ ಬೂಣಾಹಾರಿ 3 ಒ್ಜಲ 


ಸ ಸೂ ಸೇ 


I I I 
ಉಕ್ತಂ ವಾಚೀತ್ಕಾಹ ಮಾಧ್ಯಂದಿನಗ್‌ಂ ಸವನಂ 
I | 
ಪ್ರತಿಗೀರ್ಯ ಚತ್ವಾರ್ಯೆತಾನ್ಯಕ್ಷ! ರಾಣಿ ಚತುಷ್ಪದಾ 
ತ್ರಿಷ್ಟುಪ್ರೈಷ್ಟುಭಂ ಮಾಧ್ಯಂದಿನಗ್‌ಂ ಸವನಂ 
ಉಕ್ಕಮ್‌ । ವಾಚಿ | ಇತಿ । ಆಹ । ಮಾಧ್ಯಂದಿನಮ್‌ । ಸವನಮ್‌ ।.ಪ್ರತಿಗೀರೇೇತಿ 


I I | I | | 
ಪ್ರತಿ-ಗೀರ್ಯ । ಚತ್ವಾರಿ \ ಏತಾನಿ \ ಅಕ್ಷರಾಣಿ \ ಚತುಷ್ಪದೇತಿ ಚತುಃ-ಪದಾ 


| I 
ತ್ರಿಷ್ಟುಪ್‌ | ತ್ರೈಷ್ಟುಭಮ್‌ । ಮಾಧ್ಯಂದಿನಮ್‌ । ಸವನಮ್‌ | 


“ಉಕ್ಕಂ ವಾಚಿ” ಎಂಬ ಮಂತ್ರದ ಪ್ರಶಂಸೆ; ಅರ್ಥವಾದ 


ಅಧ್ವರ್ಯುವು ಮಾಧ್ಯಂದಿನಸವನದ ಪ್ರತಿಗರ 
ವನ್ನು ಹೇಳಿದ ನಂತರ 

"ಉಕ್ಕಂ ವಾಚಿ' [ಸ್ತೊ ಆತ್ರವು/ಶಸ್ತ; ವು ಹೋತೃ 
ವಾದ ನಿನ್ನ ಮಾತಿನಲ್ಲಿ ಚೆನ್ನಾಗಿ ಮೂಡಿ 
ಬಂದಿದೆ] ಎಂದು ಪ್ರಶಂಸಿಸುತ್ತಾ ವೆ. 

"ಉಕ್ಕ ೦ ವಾಚಿ' ಎಂಬಲ್ಲಿ ನಾಲ್ಕು ಅಕ್ಷರಗಳಿವೆ. 

ತ್ರಿಷ್ಟುಪ್‌ಛಂದಸ್ಸೂ ನಾಲ್ಕು ಪಾದಗಳನ್ನು 
ಹೊಂದಿದೆ. 


ಮಾಧ್ಯಂದಿನಮ್‌ ಸವನಮ್‌ ಮಾಧ್ಯಂದಿನಸವನವು *ತ್ರೈಷ್ಟುಭವಾಗಿದೆ. 


ಅಧ್ವರ್ಯುವು/ಯಜಮಾನನು ತನ್ನಲ್ಲಿ ತೇಜಸ್ಸನ್ನು ಧರಿಸುವನು. 


*ಮಾಧ್ಯಂದಿನಸವನದ ಸ್ತೋತ್ರದಲ್ಲಿ “ಪ್ರ ತು ದ್ರವಾ' ಎಂಬ ತ್ರಿಷ್ಟುಪ್‌ಛಂದಸ್ಸಿನ ಸ್ತೋತ್ರವಿರುವುದರಿಂದ 
ಮಾಧ್ಯಂದಿನಸವನವು ತ್ರೈಷ್ಟುಭವಾಗಿದೆ. 


CE EET ETE TET ECE EET ETE ETE TE 


ra ಮರಾಹ ನ ತಾರಾ ಜ್‌ ಣು ಜ್ಞ 
ಆ ನಿ ನ್‌ - py ತೃ ದಿ 
SK A SEIS XT Af 
ಗಾ ರ ಕ 
A 


7] 


ಅವಾ ಮಾಮಾ 


A. 


i 


Huu 


REET TEE EEE EEE EET TT EEE EEE 


ಪ್‌ 


ತೈತ್ತಿರೀಯ ಸಂಹಿತಾ/೩-೨-೯/೨೮೯ 


I I 1 
ಮಾಧ್ಯಂದಿನ ಏವ ಸವನೇ ಪ್ರತಿಗರೇ ಛಂದಾಗ್‌ಂಸಿ 
I I I 
ಸಂಪಾದಯತೃ್ಯಥೋ ಇಂದ್ರಿಯಂ ವೈ ತ್ರಿಷ್ಟುಗಿಂದ್ರಿಯಂ 


‘1 I \ 
ಮಾಧ್ಯಂದಿನಗ್‌ ೦ ಸವನ[ಸವನಮ್‌(೩೭)ಇಂದ್ರಿಯ] 


I I | 
ಮಿಂದ್ರಿಯಮೇವ ಮಾಧ್ಯಂದಿನೇ ಸವನ ಆತ್ಮನ್ನತ್ತ 


I | | 
ಮಾಧ್ಯಂದಿನೇ । ಏವ । ಸವನೇ | ಪ್ರತಿಗರ ಇತಿ ಪ್ರತಿ-ಗರೇ | ಛಂದಾಗ್‌ಂಸಿ ಸಮಿತಿ! 


ಪಾದಯತಿ । ಅಥೋ ಇತಿ । ಇಂದ್ರಿಯಮ್‌ | ವೈ । ತ್ರಿಷ್ಟುಕ್‌ | ಇಂದ್ರಿಯಮ್‌ | 


I 
ಮಾಧ್ಯಂದಿನಮ್‌ । ಸವನಮ್‌ 1(೩೭)। ಇಂದ್ರಿಯಮ್‌ । ಏವ । ಮಾಧ್ಯಂದಿನೇ | 
ಸವನೇ । ಆತ್ಮನ್ನ್‌ | ಧತ್ತೇ! 


ಮಾಧ್ಯಂದಿನೇ ಏವ ಸವನೇ ಮಾಧ್ಯಂದಿನಸವನದಲ್ಲಿ ಯೇ ಪ್ರತಿಗರವು 

ಪ್ರತಿಗರೇ[ಸಮಾಪ್ತೇ ಸತಿ] ಮುಗಿಯಲಾಗಿ 

ಛಂದಾಗ್‌ಂಸಿ ಸಂಪಾದಯತಿ ಅಧ್ವರ್ಯುವು ಛಂದಸ್ಸನ್ನು ಹೊಂದಿದವನಾ 
ಗುತ್ತಾನೆ. 

ಅಥೋ ಇಂದ್ರಿಯಮ್‌ ವೈ *ಇಂದ್ರನ ಜೊತೆಯಲ್ಲಿ ಹುಟ್ಟಿದ ತ್ರಿಷ್ಟುಪ್‌ 
ಛಂದಸ್ಸು ಇಂದ್ರಿಯಸಾಧಕವಾಗಿದೆ. 
ತ್ರಿಷ್ಟುಪ್‌ಯುಕ್ತವಾದ ಮಾಧ್ಯಂದಿನಸವನವು 

ಸವನಮ್‌ ಇಂದ್ರಿಯಪ್ರಾಪ್ತಿಸಾಧಕವಾಗಿದೆ. 

ಮಾಧ್ಯಂದಿನೇ ಸವನೇ ಅಧ್ವರ್ಯುವು “ಉಕ್ಕ ೦ ವಾಚಿ' ಎಂಬ ಮಂತ್ರ 

ಇಂದ್ರಿಯಮ್‌ ಅತ್ಮನ್‌ ಏವ ದಿಂದ ಇಂದ್ರಿಯಸಾಮರ್ಥ್ಯವನ್ನು ತನ್ನಲ್ಲಿ ಧರಿಸಿ 

ಧತ್ತೇ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೯೦ 


I 
ಪ್ರತಿಗೀರ್ಯ ಸ ಸಪೆ ಪ್ರೈತಾನ್ಯಕ್ಷ ಕ ಇತ ಸಪ್ತ ಪದಾ ಶಕ್ತ ರೀ 


ಶಾಕ್ಟರಾಃ ಪಶವೋ 


ಉಕ್ಕಮ್‌ | ವಾಚಿ | ಇಂದ್ರಾಯ ಇತಿ ಆಹ ತ ೈತೀಯಸವನಮಿತಿ ತೃತೀಯ- 


ಸವನಮ್‌ । ಪ್ರತಿಗೀರ್ಯೆತಿ ಪ್ರತಿ-ಗೀರ್ಯ | ಸಪ್ತ । ಏತಾನಿ । ಅಕ್ಷರಾಣಿ 


| 
ಸಪ್ತಪದೇತಿ ಸಪ್ತ-ಪದಾ | ಶಕ್ವರೀ | ಶಾಕ್ವರಾಃ । ಪಶವಃ | 


"ಉಕ್ಕಂ ವಾಚಿ ಇಂದ್ರಾಯ' ಎಂಬ ಮಂತ್ರದ ಪ್ರಶಂಸೆ;ಅರ್ಥವಾದ 


ತೃತೀಯಸವನಮ್‌ ತೃತೀಯಸವನದ ಪ್ರತಿಗರವನ್ನು ಹೇಳಿದ ನಂತರ 

ಪ್ರತಿಗೀರ್ಯ 

ಉಕ್ಕಂ ವಾಚಿ ಇಂದ್ರಾಯ ಅಧ್ವರ್ಯುವು "ಉಕ್ಕಂ ವಾಚಿ ಇಂದ್ರಾಯ' 

ಇತಿ ಆಹ [ಹೋತ್ಕವೇ! ನೀನು” ಇಂದ್ರನಿಗಾಗಿ ಶಸ್ತ್ರವನ್ನು 
ನಿನ್ನ ಮಾತಿನಲ್ಲಿ ಚೆನ್ನಾಗಿ ಹೇಳಿದೆ] ಬಿಂದು 
ಹೇಳುತಾ ನೆ. 

ಏತಾನಿ ಅಕ್ಬರಾಣಿ ಸಪ್ತ 'ಉಕ್ಕಂ ವಾಚಿ ಇಂದ್ರಾಯ' ಈ ಅಕ ಕರಗಳು ಏಳು. 

ಸಪ್ತಪದಾ ಶಕ್ಟರೀ ಶಕ 5 ರೀಛಂದಸ್ಸು ಏಳು ಪಾದಗಳುಳ್ಳದ್ದು. 

ಪಶವಃ ಶಾಕ್ವರಾಃ ಶಕ, ರೀಛಂದಸ್ಸು ಪಶುಸಾಧನವಾಗಿದೆ... 


ಇಲ್ಲಿ ಚತುಃಸಂಖ್ಯೆಯನ್ನೂ ತ್ರಿಷ್ಟು ್ರುಪ್‌ಛಂದಸ್ಸನ್ನೂ 
"ಉಕ್ಕಂ ವಾಚಿ' ಹೋ ಮಂತ್ರ ವನು  ಪ್ರಶಂಸಿಸಲಾಗಿದೆ. 
ಇಲ್ಲಿ ಸಪ್ತಸಂಖ್ಯ್ಥೆ ಯನ್ನೂ. ಶಕ ಕರೀಜಗತೀಛಂದಸ್ಸು ಗಳನ್ನು ಪ್ರಶಂಸಿಸುವುದರ 


ಖಲ "ಉಕ್ಕಂ Hi ಇಂದ್ರಾ ಯ” ಎಂಬ ಮಂತ್ರವನ್ನು ಪ್ರಶಂಸಿಸಲಾಗಿದೆ. 


ಪ್ರಶಂಸಿಸುವುದರ ಮೂಲಕ 


ತೈತ್ತಿರೀಯ ಸಂಹಿತಾ/೩-೨-೯/೨೯೧ 


I I I 
ಜಾಗತಂ ತೃತೀಯಸವನಂ ತೃತೀಯಸವನ ಏವ ಪ್ರತಿಗರೇ 


I I | | I 
ಛಂದಾಗ್‌ಂಸಿ ಸಂಪಾದಯತ್ಸಥೋ ಪಶವೋ ವೈ ಜಗತೀ ಪಶವ 


I I 
ಸ್ತೃತೀಯಸವನಂ ಪಶೂನೇವ ತೃತೀಯಸವನ ಆತ್ಮನ್ನ ತ್ರೇ 


ಜಾಗತಮ್‌ (ತ್ಲ ೈತೀಯಸವನಮಿತಿ ತೃ ತೀಯ-ಸವನಮ್‌ ತೃ ತೀಯಸವನ ಇತಿ ತೃತೀಯ 


-ಸವನೇ ಏವ ಪ್ರತಿಗರ ಇತಿ ಪ್ರತಿ-ಗರೇ | ಛಂದಾಗ್‌ಂಸಿ | ಸಮಿತಿ ಪಾದಯತಿ 


ಅಥೋ ಇತಿ | ಪಶಮ | ವೈ | ಜಗತೀ | ಪಶವಃ । ತೃತೀಯಸವನಮಿತಿ ತೃತೀಯ- 


ಸವನಮ್‌ | ಪಶೂನ್‌ | ಏವ। ತೃತೀಯಸವನ ಇತಿ ತೃತೀಯ-ಸವನೇ | ಆತ್ಮನ್ನ್‌ | ಧತ್ತೇ! 


ತೃತೀಯಸವನಮ್‌ . ತೃತೀಯಸವನವು ಜಾಗತವಾಗಿದೆ.* 

ಜಾಗತಮ್‌ 

ತೃತೀಯಸವನೇ ಏವ ತೃತೀಯಸವನದಲ್ಲಿ ಪ್ರತಿಗರವು ಹೇಳಲ್ಪಟ್ಟಾಗ 

ಪ್ರತಿಗರೇ ಛಂದಾಗ್‌ಂಸಿ ಅಧ್ವರ್ಯವು ಛಂದಸ್ಸನ್ನು ಹೊಂದಿದವನಾಗುತ್ತಾನೆ. 

ಸಂಪಾದಯತಿ 

ಅಥೋ ಜಗತೀ ಪಶವಃ ವೈ ಮತ್ತು ಜಗತೀಛಂದಸ್ಸು *ಪಶುಸಾಧನವಾಗಿದೆ. 

ಪಶವಃ ತೃ EE, ಜಗತೀಛಂದಸ್ಸುಳ್ಳ ತೃತೀಯಸವನವೂ ಪಶು 
ಸಾಧನವೇ ಆಗಿದೆ. 

sick ಪಶೂನ್‌ ತೃತೀಯಸವನವು ಚೆನ್ನಾಗಿ ಮುಗಿದ ಮೇಲೆ 

ಏವ ಆತ್ಮನ್‌ ಧತ್ತೇ ಅಧ್ವರ್ಯವು ಪಶುಗಳನ್ನೇ ತನ್ನಲ್ಲಿ ನೆಲೆಗೊಳಿಸುತ್ತಾನೆ. 


*ತೃತೀಯಸವನದ ಸ್ತೋತ್ರದಲ್ಲಿ "ಆ ನೋ ಭದ್ರಾಃ' ಮೊದಲಾದ ಜಗತೀಛಂದಸ್ಸಿನ ಸ್ತೋತ್ರ/ 
ಶಸ್ತ್ರಃ ಗಳು ಇರುವುದರಿಂದ ತೃತೀಯಸವನವು ಜಾಗತವಾಗಿದೆ. ಏಳು ಪಾದಗಳುಳ್ಳ ಶಕ್ವರೀ ಛಂದಸ್ಸನ್ನು 
ಹೇಳುವಾಗ ನಾಲ್ಕು ಪಾದಗಳುಳ್ಳ ಜಗತೀಛಂದಸ್ಸನ್ನು ಹೇಳಿದಂತೆಯೇ ಆಯಿತು. ಶಕ್ತ 'ರೀ-ಜಗತೀಗಳು 


ಪಶುಸಾಧನಗಳಾದುದರಿಂದ ತೃತೀಯಸವನವನ್ನು ಜಾಗತವೆಂದು ಹೇಳಿದೆ. ಶ್ರುತಿಯು "ಶಾಕ್ವರಂ' 
ಎಂದು ಹೇಳಿಲ್ಲ. *"ಜಗತೀ ಛಂದಸಾಂ ಪಶವ್ಯತಮಾ' ಎಂದು ಶ್ರುತಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೯೨ 


|| | I 
ಯದ್ದೆ ತ ಹೋತಾsಧ್ವರ್ಯಮಭ್ಯಾಹ್ವಯತ 


I I 
ಆವ್ಯಮಸ್ಥಿನ್ನ ಧಾತಿ ತದ್ಯನ್ನಾ[ತದ್ಮನ್ನ (೩೮) ಅಪಹನೀತ] 


I i | 
 ಪಹನೀತ ಪುರಾಂಸ್ಕ ಸಂವತ್ಸರಾದ್ಭೃಹ ಆವೇವೀರ 


|| | | | 
ಯತ್‌ | ವೈ | ಹೋತಾ ಟ ಅಧ್ವರ್ಯುಮ್‌ ಅಭ್ಯಾಹ್ವಯತ ಇತ್ಯ -ಆಹ್ವಯತೇ I 


Il 
ಆವ್ಯಮ್‌ ಅಸ್ಮಿನ್ನ್‌ | ದಧಾತಿ | ತತ್‌ | ಯತ್‌ | ನ ॥(೩೮) ಅಪಹನೀತೇತ್ಯಪ- 


| [ '` 
ಹನೀತ । ಪುರಾ । ಅಸ್ಯ । ಸಂವತ್ಸರಾದಿತಿ ಸಂ-ವತ್ನರಾತ್‌ । ಗೃಹೇ । ಏತಿ | 


ವೇವೀರನ್ನ್‌ 


ಪ್ರತ್ಯಾಹ್ವಾನವಿಧಾನ; ಅದರ ಪ್ರಶಂಸೆಯ ಅರ್ಥವಾದ. 


ಯತ್‌ ವೈ ಹೋತಾ ಹೋತೃವು ಅಧ್ವರ್ಯವನ್ನು ಕುರಿತು *ಅಭ್ಯಾಹ್ವಾ ವ 
ಅಧ್ವರ್ಯುಮ್‌ ಮಾಡುವುದೆಂಬುದು ಯಾವುದುಂಟೋ [ಅದು] 
ಅಭ್ಯಾಹ್ವಯತೇ 


ಅಸ್ಮಿನ್‌ ಆವ್ಯಮ್‌ ದಧಾತಿ ಈ ಅಧ್ವರ್ಯುವಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ 
ಪೀಡಿಸುವ ರೋಗವಿಶೇಷವನ್ನುಂಟುಮಾಡುತ್ತದೆ. 

ತತ್‌ ಯತ್‌ ನ ಅಪಹನೀತ ಈ ದೋಷವನ್ನು ಪರಿಹರಿಸದಿದ್ದರೆ 

ಸಂವತ್ಸರಾತ್‌ ಪುರಾ ಅಸ್ಕ ಒಂದು ವರ್ಷಕ್ಕಿಂತಲೂ ಮೊದಲೇ ಇವನ ಮನೆ 

ಗೃಹೇ ಆ ವೇವೀರನ್ನ್‌ ಯಲ್ಲಿರುವ ಜನರು ರೋಗಪೀಡಿತರಾಗುತ್ತಾರೆ. 


*"ಶೋಂಸಾವೋಮ್‌'-ಅಧ್ವರ್ಯುವೇ! ನಾನು ಶಸ್ತ್ರವನ್ನು ಹೇಳುವೆನು. ನೀನು ಪ್ರತಿಗರವನ್ನು ಹೇಳಲು 
ಸಿದ್ಧ ನಾಗಿರು.:-ಇದು ಅಭ್ಯಾಹ್ವಾನ 


ತೈತ್ತಿರೀಯ ಸಂಹಿತಾ/೩-೨-೬/೨೯೩ 


| I | 
ಇತ್ಟೋಗ್‌ಂಸಾ ಮೋದ ಇವೇತಿ ಪ್ರತ್ಯಾಹ್ವಯತೇ 


| 
ತೇನೈವ ತದಪಹತೇ ಯಥಾ ವಾ ಆಯತಾಂ 


| | I || 
ಪ್ರತೀಕ್ಷ; ತ ಏವಮಧ್ವರ್ಯುಃ ಪ್ರತಿಗರಂ ಪ್ರತೀಕ್ಟ ತೇ 


|| | | | I 
ಶೋಗ್‌ಂಸಾ | ಮೋದಃ । ಇವ | ಇತಿ । ಪ್ರತ್ಯಾಹ್ವಯತ ಇತಿ ಪ್ರತಿ-ಆಹ್ವಯತೇ । 


| || I 
ತೇನ । ಏವ । ತತ್‌ । ಅಪೇತಿ | ಹತೇ। ಯಥಾ।॥ವೈ!। ಆಯತಾಮಿತ್ಯಾ-ಯತಾಮ್‌ 


1 | 
ಪ್ರತೀಕ್ಷತ ಇತಿ ಪ್ರತಿ-ಈಕ್ಷತೇ । ಏವಮ್‌ । ಅಧ್ವರ್ಯುಃ । ಪ್ರತಿಗರಮಿತಿ ಪ್ರತಿ- 


ಗರಮ್‌ | ಪ್ರತೀತಿ ಈಕ್ಟ: ತೇ। 


ಶೋಗ್‌ಂಸಾ ಮೋದಃ ಇವ ಇತಿ ಶೋಗ್‌ಂಸಾಮೋದ ಇವ ಎಂಬುದಾಗಿ 


ಪ್ರತ್ಕಾಹ್ವಯತೇ *ಪ್ರತ್ಯಾಹ್ವಾನವನ್ನು ಹೇಳಬೇಕು. [ವಿಧಿ] 
ತೇನ ಏವ ತತ್‌ ಅಪಹತೇ ಅದರಿಂದಲೇ ಆ ರೋಗವಿಶೇಷವನ್ನು ಪರಿ 
ಹರಿಸಿದವನಾಗುತ್ತಾನೆ. 


ಪ್ರತ್ಯಾಹ್ವಾನಕ್ಕೆ ಸಂಬಂಧಿಸಿದ ವಿಶೇಷವಿಧಿಗಳು; ಅರ್ಥವಾದ. 
ಯಥಾ ವೈ ಆಯತಾಮ್‌ ಹೇಗೆ ಪ್ರತಿವಾದಿಯು ವಾದಿಯಿಂದ ಬರುವ 
ಪ್ರತೀಕ್ಷತೇ ಮಾತನ್ನು ಸಾವಧಾನವಾಗಿ ಎದುರು ನೋಡು 
ತ್ರಾನೆಯೋ 
ಏವಮ್‌ ಅಧ್ವಂತು೯ಃ ಹೀಗೆಯೇ ಅಧ್ವರ್ಯವು ಪ್ರತಿಗರವನ್ನು 
ಪ್ರತಿಗರಮ್‌ ಪ್ರತೀಕ್ಷತೇ ಹೇಳುವ ಸಮಯವನ್ನು ನಿರೀಕ್ಷಿಸುತ್ತಿರುತ್ತಾನೆ/ 
ನಿರೀಕ್ಷಿಸಬೇಕು. [ವಿಧಿ] 


ಹೋತ್ಸವಿನ ಅಭ್ಯಾಹ್ವಾನಕ್ಕೆ ಅಧ್ವರ್ಯವು ಪ್ರತ್ಯಾಹ್ವಾನ ಮಾಡಬೇಕೆಂಬ ವಿಧಿ. ಈ 


*`"ಶೋಗ್‌ಂಸಾ ಮೋದ ಇವ'=ಹೋತೃವೇ! ನೀನು ಶಸ್ತ್ರವನ್ನು ಹೇಳು. ಇದರಿಂದ ನಾವು 
ಹರ್ಷಿಸುವೆವು. ಇದು ಪ್ರತ್ಕಾಹ್ವಾನ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೯೪ 


I | 
ತಾದೃಗೇವ ತದ್ಯದರ್ಧರ್ಚಾಲ್ಲು ಪ್ಯೇತ ಯಥಾ 


I I 
ಧಾವದೊ ಕ್‌ ಹೀಯತೇ ತಾದೃಗೇವ 


| Il 
ಆಯತಯೇತ್ಯಾ-ಯತಯಾ । ಸಮೃಚ್ಛತ ಇತಿ ಸಂ-ಯಚ್ಛತೇ । ತಾದೃಕ್‌ ॥ 


| I | 
ಏವ ॥ ತತ್‌ । ಯತ್‌ | ಅರ್ಧರ್ಚಾದಿತ್ಯರ್ಧ-ಖುಚಾತ್‌ | ಲುಪ್ಯೇತ | ಯಥಾ । 


I 
ಧಾವದ್ಮ್ಯ ಇತಿ ಧಾವತ್‌-ಭ್ಯಃ । ಹೀಯತೇ | ತಾದೃಕ್‌ | ಏವ। 


ಯತ್‌ ಅಭಿಪ್ರತಿಗೃಣೀಯಾತ್‌ ಕಾಲಕ್ಕೆ ಮೊದಲೇ ಅಥವಾ ಕಾಲವು ಮೀರಿದ 


| ಮೇಲೆ ಪ್ರತಿಗರವನ್ನು ಹೇಳಿದರೆ 
ಯಥಾ ಆಯತಯಾ ಹೇಗೆ ಅಕಾಲದಲ್ಲಿ ಹೇಳಿದವನು ಕರ್ತವ್ಯ 
ಸಮೃಚ್ಛತೇ ಭ್ರಷ್ಟನಾಗುವನೋ/ಹೇಳಬೇಕಾದ ಮಾತಿ 
ಸ ನಿಂದ ಹೀನನಾಗುವನೋ 
ತತ್‌ ತಾದೃಕ್‌ ಏವ ಅಕಾಲದಲ್ಲಿ ಪ್ರತಿಗರವನ್ನು ಹೇಳುವುದೂ 
ಹಾಗೆಯೇ ಆಗುತ್ತದೆ. 
ಯತ್‌ ಅರ್ಧರ್ಚಾತ್‌ ಲುಪ್ಯೇತ ಅರ್ಧರ್ಚವು ಮುಗಿದಾಗ ಹೇಳಬೇಕಾದ 
ಪ್ರತಿಗರವನ್ನು ಮರೆತರೆ 
ಯಥಾ ಧಾವದ್ಭ್ಯಃ ಹೀಯತೇ ಹೇಗೆ ಓಡುವವರ ಮಧ್ಯದಲ್ಲಿ ಹಿಂದುಳಿದ 
ವನು ಹೀನನಾಗುವನೋ 
ತಾದೃಕ್‌ ಏವ ತತ್‌ [ಆ ಪ್ರತಿಗರವನ್ನು ಮರೆತವನೂ/ಮರೆಯುವಿ 
ಕೆಯೂ] ಹಾಗೆಯೇ ಆಗುತ್ತದೆ. 


ವಿಧಿಯನ್ನು ಪ್ರಶಂಸಿಸುವ ಅರ್ಥವಾದ. 


ಏವ 


| I 
ತತ್ತ ಬಾಹುಗ್ವಾ ಯತ್ತಿಜಾಮುದ್ದಿ ಥಾ ಉದ್ದಿ ೀಥ 


ತೈತ್ತಿರೀಯ ಸಂಹಿತಾ/೩-೨-೯/೨೯೫ 


I 
ಏವೋದ್ಗಾ ತೃಣಾ[..ತೃಣಾಮ್‌(೩೯)ಯಚಃ]ಮೃಚಃ 


ಯತಿ ಜಾಮ್‌ 


ಉದ್ದೀಥಾಃ ಪ್ರಬಾಹುಕ್‌ ವೈ 


ಉದ್ದಾ ತೃಣಾಮ್‌ ಉ 


ಉದ್ದಿ ೀಥಃ 
ಉಕ್ಕ ಶಗ್‌ಂಸಿನಾಮ್‌ 
ಯಚಃ ಪ್ರ ಣವಃ 


ಅಧ್ವರ್ಯೂಣಾಮ್‌ ಪ್ರತಿಗರಃ 


I | Il || 
ಪ್ರಣವ ಉಕ್ಕ ಶಗ್‌ಂಸಿನಾಂ ಪ್ರತಿಗರೋಧ್ವರ್ಯೂಣಾಂ 


| || I 

ತತ್‌ । ಪ್ರಬಾಹುಗಿತಿ ಪ್ರ-ಬಾಹುಕ್‌ |ವೈ! ಯತ್ವಿಜಾಮ್‌ ಉದ್ದಿ ಥಾ ಇತ್ಯುತ್‌- 
I | 

ಗೀಥಾಃ | ಉದ್ಗಿ ೀಥ ಇತ್ಯುತ್‌-ಗೀಥಃ ಏವ ಉದ್ಗಾ ತೃಣಾಮಿತ್ಯುತ್‌- 
I | 

ಗಾತೃಣಾಮ್‌ (೩೯) ಯಚಃ ಪ್ರಣವ ಇತಿ ಪ್ರ-ನವಃ ಉಕ್ಕ ಶಗ್‌ಂಸಿನಾಮಿತ್ಯುಕ್ಕ — 

IW 
ಶಗ್‌ಂಸಿನಾಮ್‌ | ಪ್ರತಿಗರ ಇತಿ ಪ್ರತಿ-ಗರಃ | ಅಧ್ವರ್ಯೂಣಾಮ್‌ | 


ಪ್ರತಿಗರವು ಗಾನವಿಶೇಷಸಮಾನವೆಂಬ ಪ್ರಶಂಸೆ 


ಉದ್ಗಾತೃ-ಹೋತೃ-ಅಧ್ವರ್ಯುಗಳೆಂಬ 
ಯತ್ತಿಜರಿಗೆ 

ಉತ್ಕೃಷ್ಟಗಾನವಿಶೇಷವು ಸಮಾನವಾಗಿಯೇ 
ಇರುವುದಷ್ಟೆ. 

ಸಾಮಗಾನ ಮಾಡುವ ಉದ್ದಾತೃಗಳಿಗೆ 
ಪಾಂಚಭಕ್ತಿಕವಾದ ಸಾಮದ ಉದ್ದಿ, ೀಥಭಕ್ತಿಯ 
ಸಾಮವೇ 

ಪ್ರಕೃಷ್ಟಗಾನವಾಗಿದೆ. 

ಯಗ್ವೇದದ ಶಸ್ತ್ರವನ್ನು ಹೇಳುವ ಹೋತೃಗಳಿಗೆ 
ಯಕ್‌ಗಳ ಕೊನೆಯಲ್ಲಿ ಹೇಳುವ “ಓಮ್‌' 
ಎಂಬ ಪ್ರಣವವೇ [ಉತ್ಕೃಷ್ಟಗಾನವಾಗಿದೆ] 
ಅಧ್ವರ್ಯುಗಳಿಗೆ ಪ್ರತಿಗರವೇ [ಶ್ರೇಷ್ಠಗಾನ 
ವಾಗುತ್ತದೆ] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೯೬ 


೫೫ ೫೫ 7೫ ೪ ಸ 7೫ 7೫ 7೫ ೫ 7೫ ಸ ಸ 7೫ 7೫ ೫೫ 7೫ 7೫ 7೫ ೪೫ ಸ 7೫ 7೫ ೫೫ ಸ ಸ 0 ಸಃ 
I | 
ಯ ಏವಂ ವಿದ್ವಾನ್ಹ. ತಿಗೃಣಾತ್ಯನ್ನಾದ ಏವ 


ಭಿ 


HHUA 


| | [| I 

ಭವತ್ಕಾsಸ್ಯ ಪ್ರಜಾಯಾಂ ವಾಜೀ ಜಾಯತ ಇಯಂ 

ವೈ ಹೋತಾಸಾವಧ್ವರ್ಯುರ್ಯದಾಸೀನಶ್ಶಗ್‌ಂಸ- 

I I 
ಯಃ | ಏವಮ್‌ ವಿದ್ವಾನ್‌ ಪ್ರತಿಗೃಣಾತೀತಿ ಪ್ರತಿ-ಗೃಣಾತಿ ಅನ್ನಾದ ಇತ್ಯನ್ನ- , 
I 
ಅದಃ | ಏವ । ಭವತಿ । ಏತಿ | ಅಸ್ಕ। ಪ್ರಜಾಯಾಮಿತಿ ಪ್ರ-ಜಾಯಾಮ್‌ | ವಾಜೀ । 
1 

ಜಾಯತೇ | ಇಯಮ್‌ | ವೈ ಹೋತಾ । ಅಸೌ। ಅಧ್ವರ್ಯುಃ । ಯತ್‌ । ಆಸೀನಃ | 
ಶಗ್‌ಂಸತಿ | 


ಯಃ ಏವಮ್‌ ವಿದ್ವಾನ್‌ ಹೀಗೆ ತಿಳಿದ ಯಾವ ಅಧ್ವರ್ಯುವು ಪ್ರತಿಗರ 


ಪ್ರತಿಗೃಣಾತಿ ವನ್ನು ಹೇಳುತ್ತಾನೆಯೋ 

ಅನ್ನಾದಃ ಏವ ಭವತಿ ಅವನು ಅನ್ನಸಮೃದ್ದಿಯನ್ನು ಹೊಂದಿ ಭೋಜನ 
ಶಕ್ತಿಯನ್ನೂ ಪಡೆಯುತ್ತಾನೆ. 

ಅಸ್ಯ ಪ್ರಜಾಯಾಮ್‌ ವಾಜೀ ಇವನ ಮಕ್ಕಳಲ್ಲಿಯೂ ಅನ್ನಸಂಪತ್ತಿಯುಳ್ಳವನೇ 

ಆ ಜಾಯತೇ ಜನಿಸುತ್ತಾನೆ. 


ಹೋತೃ-ಅಧ್ವರ್ಯುಗಳ ಕುಳಿತುಕೊಳ್ಳುವಿಕೆ-ನಿಂತು ಹೇಳುವಿಕೆ 
ಇವುಗಳ ವಿಧಿ-ಅರ್ಥವಾದ 


ಇಯಮ್‌ ವೈ ಹೋತಾ ಕುಳಿತುಕೊಂಡು ಶಸ್ತ್ರವನ್ನು ಹೇಳುವ ಹೋತೃವು 
ಭೂಮಿಯೇ ಆಗಿರುತ್ತಾನೆ. 


ಅಸೌ ಅಧ್ವರ್ಯುಃ ನಿಂತು ಪ್ರತಿಗರವನ್ನು ಹೇಳುವ ಅಧ್ವರ್ಯುವು 
ದ್ಯುಲೋಕವೇ ಆಗಿರುತ್ತಾನೆ. 

ಯತ್‌ ಆಸೀನಃ ಶಗ್‌ಂಸತಿ ಹೋತೃವು ಕುಳಿತುಕೊಂಡು ಶಸ್ತ್ರವನ್ನು 
ಹೇಳುವುದು ಯಾವುದಿದೆಯೋ 


BVT TTT TTT TTT TTT ATTA TATA 555೪5 ಆಇಆಟ 


ದ 
ETE EET TEETER SRR RRR: 


ETE TEE ETETECEETEE TEE TEE 


ತೈತ್ತಿರೀಯ ಸಂಹಿತಾ/೩-೨-೯/೨೯೭ 


ತ್ಯಸ್ಯಾ ಏವ ತದ್ದೊ. ಆತಾ ನೈತ್ಯಾಸ್ತ ಇವ ಹೀಯಮಥೋ 

ಇಮಾಮೇವ ತೇನ ಯಜಮಾನೋ ದುಹೇ ಯತ್ತಿಷ್ಠನ್ವತಿ 
ಗೃಣಾತ್ಯಮುಷ್ಯಾ ಏವ ತದಧ್ವರ್ಯುನೈಕ್ಯತಿ 

ಅಸ್ಯಾಃ । ಏವ । ತತ್‌ । ಹೋತಾ | ನ | ಏತಿ । ಆಸ್ತೇ | ಇವ | ಹಿ1 ಇಯಮ್‌ | 

ಅಥೋ ಇತಿ | ಇಮಾಮ್‌ । ಏವ । ತೇನ । ಯಜಮಾನಃ । ದುಹೇ | ಯತ್‌ | 

ತಿಷ್ಠನ್ನ್‌ । ಪ್ರತಿಗೃಣಾತೀತಿ ಪ್ರತಿ-ಗೃಣಾತಿ । ಅಮುಷ್ಯಾಃ । ಏವ | ತತ್‌ | 

ಅಧ್ವರ್ಯುಃ ।|ನ। ಏತಿ (೪೦) 


[ತತ್‌] ಅಸ್ಕಾಃ ಹೋತಾ ನ ಅದರಿಂದ ಹೋತೃವು ಈ ಭೂಲೋಕದಿಂದ 


ಏವ ಏತಿ ಭ್ರಷ್ಟನಾಗುವುದಿಲ್ಲ/ಇಲ್ಲಿಯೇ ಇರುತ್ತಾನೆ. 
ಇಯಮ್‌ ಆಸ್ತೇ ಇವ ಹಿ ಈ ಭೂಮಿಯು ಕುಳಿತುಕೊಂಡಿರುವಂತೆ 
ಇದೆಯಷ್ಟೆ. 


ಅಥೋ ತೇನ ಇಮಾಮ್‌ ಮತ್ತು ಅದರಿಂದ [ಕುಳಿತಿರುವುದರಿಂದ] ಭೂಮಿಯ 

ಯಜಮಾನಃ ದುಹೇ ಏವ ಸಾರವನ್ನು ಯಜಮಾನನು ಪಡೆದುಕೊಳ್ಳುತ್ತಾನೆ. 

ಯತ್‌ ತಿಷ್ಕನ್‌ ಪ್ರತಿಗೃಣಾತಿ ಅಧ್ವರ್ಯುವು ನಿಂತುಕೊಂಡು ಪ್ರತಿಗರವನ್ನು 
ಹೇಳುವುದೆಂಬುದು 

ಏತತ್‌ ಆಮುಷ್ಯಾಃ ಅದರಿಂದ ಅಧ್ವರ್ಯುವು ದ್ಯುಲೋಕದಿಂದ 

ಅಧ್ವರ್ಯುಃ ನ ಏತಿ ಏವ ಚ್ಯುತನಾಗುವುದಿಲ್ಲ. 


ಅಧ್ವರ್ಯುವು ಹೋತೃವಿನ ಶಸ್ತ್ರದ ಕಡೆಗೆ ಗಮನವಿಟ್ಟು ಆಯಾ ಕಾಲಗಳಲ್ಲಿ ಹೇಳ 
ಬೇಕಾದ "ಓಥಾಮೋದ ಇವ' ಓಮೋಥಾಮೋದ ಇವ' "ಓಮ್‌' ಎಂದು ಪ್ರತಿ 
ಗರಗಳನ್ನು ತಪ್ಪದೆ ಆಯಾ ಕಾಲಗಳಲ್ಲಿ ಹೇಳಬೇಕು. ಇಲ್ಲವಾದರೆ ದೋಷವು 
ಸಂಭವಿಸುತ್ತದೆ ಎಂದು ಅಭಿಪ್ರಾಯ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೨೯೮ 


[ನೈತಿ(೪೦)ತಿಷ್ಕತೀವ ಹೃಸಾವಥೋ ಅಮೂಮೇವ 


| I 
PE ಡುತ ಯದಾಸೀನಶ್ಶಗ್‌ಂಸತಿ 


| | | 
ತಸ್ಮಾದಿತಃಪ್ರದಾನಂ ದೇವಾ ಉಪಜೀವಂತಿ 


ಹ ರ (ಟೆ 


| Il 
ತಿಷ್ಠತಿ | ಇವ | ಹಿ | ಅಸೌ | ಅಥೋ ಇತಿ | ಅಮೂಮ್‌ | ಏವ | ತೇನ | 


| I 
ಯಜಮಾನಃ । ದುಹೇ । ಯತ್‌ 1 ಆಸೀನಃ । ಶಗ್‌ಂಸತಿ । ತಸ್ಮಾತ್‌ | 


| I 
ಇತಃಪ್ರದಾನಮಿತೀತಃ-ಪ್ರದಾನಮ್‌ । ದೇವಾಃ | ಉಪೇತಿ । ಜೀವಂತಿ । 


ಅಸೌ ತಿಷ್ಠತಿ ಇವ ಹಿ ದ್ಯುಲೋಕವು ನಿಂತುಕೊಂಡಂತಿರುವುದಷ್ಟೆ. 
ಅಥೋ ತೇನ ಯಜಮಾನಃ ನಿಲ್ಲುವಿಕೆಯಿಂದ ಯಜಮಾನನು ವೃಷ್ಟ್ಯಾದಿ 
ಅಮೂಮ್‌ ಏವ ದುಹೇ ಸಾರಗಳನ್ನು ಪಡೆಯುವನು. 


ಇನ್ನೊಂದು ಬಗೆಯ ಪ್ರ ಶಂಸೆ 


ಯತ್‌ ಆಸೀನಃ ಶಗ್‌ಂಸತಿ ಹೋತೃವು ಕುಳಿತುಕೊಂಡು ಶಸ್ತ್ರವನ್ನು 
ಹೇಳುವಿಕೆ ಎಂಬುದು ಯಾವ್ರದೋ 

ತಸ್ಮಾತ್‌ ಇತಃಪ್ರದಾನಮ್‌ ಅದರಿಂದ ಭೂಲೋಕದಿಂದ ಕೊಡಲ್ಪಟ್ಟ 
ಹವಿರ್ಭಾಗಾದಿಗಳನ್ನು 

ದೇವಾಃ ಉಪಜೀವಂತಿ ದೇವತೆಗಳು ಉಪಭೋಗಿಸುತ್ತಿ ರುತ್ತಾರೆ. 


ಪ್ರತಿಗರವನ್ನು ಇನ್ನೊಂದು ರೀತಿಯಲ್ಲಿ ಪ್ರಶಂಸಿಸಲಾಗಿದೆ. ಪ್ರತಿಗರವು ಅಧ್ವರ್ಯ 
ವಿಗೆ ಉದ್ಗೀಥವಿದ್ದಂತೆ. "ಓಮಿತಿ ಸಾಮಾನಿ ಗಾಯಂತಿ” “"ಓಗ್‌ಂಶೋಮಿತಿ 
ಶಸ್ತಾಣಿ ಶಗ್‌ಂಸಂತಿ' "ಓಮಿತ್ಯ ಓ_ರ್ಯುಃ ಪ್ರತಿಗರಂ ಪ್ರತಿಗೃಣಾತಿ”' ಎಂದು 
ಪ್ರಣವದ ಪ್ರಶಂಸೆಯಲ್ಲಿಯೂ ಹೇಳಿದೆ. ಈ ಅರ್ಥವಾದದಿಂದ ಪ್ರತಿಗರವು 


ಆ 


ಪ್ರಶಸ್ತವಾದುದೆಂದು ತಿಳಿಸಲಾಗಿದೆ. 


ದಜ ಗ ಜಟ ಗರ ಟರ ಜರ ರ ರಜದ ಜರ ಜಡಜರ ಜೆ ಜಟ ಟಟ ರಜ ರಜ ಓಜ ಭಜ ಜರ ಜ ಆಜ ಜರ ಜ ಜ ಆಟಿ 


ತೈತ್ತಿ ರೀಯ ಸಂಹಿತಾ/೩-.೨-೯/೨೯೯ 


I | I 
ಯತ್ತಿ ಷ್ಠನ್ಚ ತಿಗೃಣಾತಿ ತಸ್ಮಾದಮುತಃಪ್ರದಾನಂ 


I I I I 
ಮನುಷ್ಯಾ ಉಪಜೀವಂತಿ ಯತ್ಪಾ ಜಾಾಸೀನಶ್ರಗ್‌ಂಸತಿ 


ಯತ್‌ | ತಿಷ್ಕನ್ನ್‌ ಪ್ರತಿಗೃಣಾತೀತಿ ಪ್ರತಿ-ಗೃಣಾತಿ । ತಸ್ಮಾತ್‌ | ಅಮುತಃಪ್ರದಾನ 


|| | 
ಮಿತ್ಯಮುತಃ-ಪ್ರದಾನಮ್‌ ಮನುಷ್ಯಾಃ | ಉಪೇತಿ | ಜೀವಂತಿ | ಯತ್‌ | ಪ್ರಾಜ್‌ | 


Il | 
ಆಸೀನಃ । ಶಗ್‌ಂಸತಿ | 


ಯತ್‌ ತಿಷ್ಠನ್‌ ಪ್ರತಿಗೃಣಾತಿ ಅಧ್ವರ್ಯುವು ನಿಂತುಕೊಂಡು ಪ್ರತಿಗರವನ್ನು 
ಹೇಳುವುದೆಂಬುದು ಯಾವುದುಂಟೋ 

ತಸ್ಮಾತ್‌ ಅಮುತಃಪ್ರದಾನಮ್‌ ಅದರಿಂದ ದೇವಲೋಕದಿಂದ ಪ್ರಾಪ್ತವಾದ 
ವೃಷ್ಟ್ವಾದಿಗಳನ್ನು 

ಮನುಷ್ಯಾಃ ಉಪಜೀವಂತಿ ಮನುಷ್ಯರು ಉಪಯೋಗಿಸಿಕೊಂಡು ಬಾಳು 
ತಾರೆ. 


ಹೋತೃವಿನ ಪ್ರಾಜ್ಮುಖತ್ವ (ಪೂರ್ವಮುಖವಾಗಿರುವಿಕೆ) ಹಾಗೂ 
ಅಧ್ವರ್ಯುವಿನ ಪ್ರತ್ಯಜ್ಮುಖತ್ವ (ಪಶ್ಚಿ: ಮಾಭಿಮುಖವಾಗಿರುವಿಕೆ)ದ 
ವಿಧಿ;ಅರ್ಥವಾದ 


ಯತ್‌ ಪ್ರಾಜ್‌ ಆಸೀನಃ ಹೋತೃವು ಪೂರ್ವಾಭಿಮುಖನಾಗಿ ಕುಳಿತು 


ಶಗ್‌ಂಸತಿ ಕೊಂಡು ಶಸ್ತ್ರಗಳನ್ನು ಹೇಳುವನೆಂಬುದು 
ಯಾವುದುಂಟೋ 


ಹೋತೃವು ಕುಳಿತುಕೊಂಡು ಶಸ್ತ್ರವನ್ನು ಹೇಳುವುದರಿಂದ ಭೂಮಿಯ ಸಾರವನ್ನು 
ಪಡೆಯುವನೆಂಬ ಪ್ರಶಂಸೆಯಿಂದ, ಅಧ್ವರ್ಯು ನಿಂತುಕೊಂಡು ಪ್ರತಿಗರವನ್ನು 
ಹೇಳುವುದರಿಂದ ವೃಷ್ಟಾ 5ದಿಸಾರಗಳನ್ನು ಪಡೆಯುವನೆಂಬ ಪ್ರಶಂಸೆಯಿಂದ 
ನಿಲ್ಲುವಿಕೆ ಮತ್ತು ಕುಳಿತುಕೊಳ್ಳುವಿಕೆಗಳ ವಿಧಿಯ ಪ್ರಾಶಸ್ತ್ಯವು ಹೇಳಲ್ಪ ಟ್ಟಿದೆ. 
ಹೋತ್ಸವು ಕುಳಿತುಕೊಂಡು ಶಸ್ತ್ರ ವನ್ನು ಹೇಳುವುದರಿಂದ ಭೂಲೋಕದಿಂದ 
ಕೊಡಲ್ಪಟ್ಟ ಹವಿರ್ಭಾಗಾದಿಗಳನ್ನು ದೇವತೆಗಳು ಅನುಭವಿಸಿ ಜೀವಿಸುತ್ತಾ ರೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೦೦ 


Rs 
4 
4 
+ 
4 
+ 
4 
+ 
4 
4 
4% 
I; 
+ 
4 
4 
+ 
+ 
+ 
IS; 
I; 
1°; 
1S; 
ಧಿ 
I; 
++ 
+ 
IS; 
IS; 


| || I 
ಪ್ರತ್ಯಜ್ವಿಷ್ಕನ್ವತಿಗೃಣಾತಿ ತಸ್ಮಾತ್ಪಾ ಚೀನಗ್‌ಂ ರೇತೋ 


[| | 
ಧೀಯತೇ ಪ್ರತೀಚೀಃ ಪ್ರಜಾ ಜಾಯಂತೇ ಯದ್ದೈ 


T | 
ಹೋತಾsಧ್ವರ್ಯಮಭ್ಯಾಹ್ವಯತೇ 
| | 
ಪ್ರತ್ಯಜ್ಜ್‌ । ತಿಷ್ಕನ್ನ್‌ 1 ಪ್ರತಿಗೃಣಾತೀತಿ ಪ್ರತಿ-ಗೃಣಾಶಿ । ತಸ್ಮಾತ್‌ | 
\ 1 I 1 I 
!ಪ್ರಾಚೀನಮ್‌ | ರೇತಃ | ಧೀಯತೇ ಪ್ರತೀಚೀಃ | ಪ್ರಜಾ ಇತಿ ಪ್ರ-ಜಾಃ । 


ll | 
ಜಾಯಂತೇ | ಯತ್‌ । ವೈ | ಹೋತಾ । ಅಧ್ವರ್ಯುಮ್‌ ಅಭ್ಯಾಹ್ವಯತ 


I | 
ಇತ್ಯಭಿ-ಆಹ್ವಯತೇ 


ತಸ್ಮಾತ್‌ ಪ್ರಾಚೀನಮ್‌ ಅದುದರಿಂದ ಪ್ರಾಹ್ಮುಖವಾಗಿ/ಎದುರಾಗಿ/ಪತ್ನೀ 


ರೇತಃ ಧೀಯತೇ ಕ್ಷೇತ್ರಾಭಿಮುಖವಾಗಿ ರೇತಸ್ಸು ಇಡಲ್ಪಡುತ್ತದೆ. 

ಯತ್‌ ಪ್ರತ್ಯಜ್‌್‌ ತಿಷ್ಠನ್‌  ಅಧ್ವರ್ಯವು ಪಶ್ಚಿಮಕ್ಕೆ ಅಭಿಮುಖನಾಗಿ ನಿಂತು 

ಪ್ರತಿಗೃಣಾತಿ ಕೊಂಡು ಪ್ರತಿಗರಗಳನ್ನು ಹೇಳುತ್ತಾನೆಂಬುದು 
ಯಾವುದುಂಟೋ 

ತಸ್ಮಾತ್‌ ಪ್ರ ಜಾಃ ಪ್ರ ತೀಚೀಃ ಅದರಿಂದ ಮಕ್ಕಳು/ಪ್ರಜೆಗಳು ಪ್ರತ್ಯಹ್ಮುಖರಾಗಿ/ 

ಜಾಯಂತೇ ಪತ್ನೀಕ್ಷೇತ್ರಕ್ಕೆ ಅಭಿಮುಖರಾಗದೆ ಹುಟ್ಟುತ್ತಾರೆ. 


ಅಧ್ವರ್ಯುವಿನ ಪರಾಜಾವರ್ತನವಿಧಾನ; ಪ್ರಶಂಸೆ 
ಯತ್‌ ವೈ ಹೋತಾ ಯಾವಾಗ ಹೋತೃವು ಪ್ರತಿಗರವನ್ನು ಹೇಳುವು 


ಅಧ್ವರ್ಯುಮ್‌ ದಕ್ಕಾಗಿ ಅಭಿಮುಖನಾಗಿ ಕುಳಿತು ಅಧ್ವರ್ಯು 
ಅಭ್ಯಾಹ್ವಯತೇ ವನ್ನು ಆಹ್ವಾನಿಸುತ್ತಾನೆಯೋ 


ಜಡ ರ ಪಪ ಕಹನ ಸಶರರರರ್ಸಾರರರ್ಸಾರ್ಪಾರರ್ಸ್ಯಾಕರ್ಸಶತಹಳ ಐಎಟಜರ 


ಅಧ್ವರ್ಯುವು ನಿಂತುಕೊಂಡು ಪ್ರತಿಗರವನ್ನು ಹೇಳುವುದರಿಂದ ದೇವಲೋಕದ 


ನ ವೃಷ್ಟಾ ದಿಗಳನ್ನು ಮನುಷ್ಯರು ಬಳಸಿಕೊಂಡು ಬಾಳುತ್ತಾರೆ. : 


ETE EERSTE EEE EEE 


XA 
IATA AAAI TARTANA AAA ಸುಸು ೫೫0? 


ತೈತ್ತಿರೀಯ ಸಂಹಿತಾ/೩-೨-೯/೩೦೧ 


ಸೂಸೂಸಾ ಸೂ ಸುಸಾಸೂ ಸೂ ಸಸ ಸುಸು ಸುಸು ಬೀಸ ಸು 2೫ IATA ೫ 22 AAAS 
I I I 
ವಜ್ರಮೇನಮಭಿ ಪ್ರವರ್ತಯತಿ ಪರಾಜಾವರ್ತತೇ 


I I 
ವಜ್ರಮೇವ ತನ್ನಿಕರೋತಿ ॥೪೧-9॥ 


I 
[ಸವನೇ ವಜ್ರಮಂತರ್ಧತ್ತೇ ತ್ರೀಣ್ಯೇತಾನ್ಯಕ್ಷರಾಣೀಂದ್ರಿಯಂ ಮಾಧ್ಯಂದಿನಗ್‌ಂ 


[ | I I | 
ಸವನಂ ನೋದ್ಗಾ ತೃಣಾಮಧ್ವರ್ಯನೆ್ಯತಿ ವರ್ತಯತ್ಯಷ್ಟೌ ಚ॥] 


ವಜ್ರಮ್‌ ಏನಮ್‌ ಅಭಿ ಪ್ರೇತಿ | ವರ್ತಯತಿ | ಪರಾಜ್‌ ಏತಿ | ವರ್ತತೇ । 


ವಜ್ರಮ್‌ ಏವ | ತತ್‌ । ನೀತಿ | ಕರೋತಿ ॥೪೧-೯1॥ 


ವಜ್ರಮ್‌ ಏನಮ್‌ ಅಭಿ [ಆಗ] ಅಧ್ವರ್ಯುವಿನ ಮೇಲೆ ವಜ್ರಾಯುಧವನ್ನು 

ಪ್ರವರ್ತಯತಿ ಪ್ರಹರಿಸಿದವನಾಗುತ್ತಾನೆ. 

ಪರಾಜ್‌್‌ ಆವರ್ತತೇ ಅಧ್ವರ್ಯವು ಆಗ ಪಶ್ಚಿಮಾಭಿಮುಖನಾಗಿ 
ತಿರುಗುತ್ತಾನೆ. 

ತತ್‌ ವಜ್ರಮ್‌ ಏವ ಅದು ವಜ್ರಾಯುಧವನ್ನು ವನಿರಾಕರಿಸುತ್ತದೆ/ 

ನಿ ಕರೋತಿ ಅದರಿಂದ ಹಿಂಸೆಯಾಗದಂತೆ ಮಾಡುತ್ತದೆ. 


ಈ ಪ್ರಶಂಸೆಯೂ ಕುಳಿತುಕೊಳ್ಳುವಿಕೆ ಮತ್ತು ನಿಲ್ಲುವಿಕೆಯ ವಿಧಿಯ ಪ್ರಾಶಸ್ತ್ಯವನ್ನು 
ಹೇಳುತ್ತದೆ. 

ಹೋತ್ಸವು ಪೂರ್ವಾಭಿಮುಖನಾಗಿ ಶಸ್ತ್ರಗಳನ್ನು ಹೇಳಬೇಕೆಂಬ ವಿಧಿಯನ್ನೂ, 
ಅಧ್ವ ರ್ಯುವು ಪಶ್ಚಿಮಕ್ಕೆ ಅಭಿಮುಖನಾಗಿ ಅಂದರೆ ಹೋತೃವಿನ ಮುಖಕ್ಕೆ 
ಎದುರಾಗಿ ಪ್ರತಿಗರವನ್ನು, ಹೇಳಬೇಕೆಂಬ ವಿಧಿಯನ್ನೂ ಪ್ರಶಂಸಿಸುವ ಸಲುವಾಗಿ 
ವಿಧಿಯೂ ಅದರ ಅರ್ಥವಾದವೂ ಇಲ್ಲಿದೆ. 

ಹೋತೃವು ಪ್ರತಿಗರವನ್ನು ಹೇಳುವುದಕ್ಕಾಗಿ ಅಧ್ವರ್ಯುವನ್ನು ಆಹ್ವಾನಿಸುವು 
ದೆಂದರೆ ಅದು ವಜ್ರಾಯುಧವನ್ನು ಪ್ರಹಾರ ಮಾಡಿದಂತೆ. ಆಗ ಅಧ್ವರ್ಯುವು 
ಪಶ್ಚಿಮಕ್ಕೆ ತಿರುಗುವುದರಿಂದ ಆ ವಜ್ರಾಯುಧವನ್ನು ನಿರಾಕರಿಸಿದಂತಾಗಿ ಅದರಿಂದ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೦೨ 


ಇಲ್ಲಿ ಹೋತೃವಿನ ಆಹ್ವಾನವನ್ನು ಮೂರು ಬಾರಿ ಅನುವಾದ ಮಾಡಲಾಗಿದೆ. ಶಸ್ತ್ರ 
ವನ್ನು ಹೇಳಿದ ಬಳಿಕ “ಉಕ್ಕಿ ಶಾಃ' ಎಂದು ಅಧ್ವರ್ಯುವು ಹೇಳುವುದಕ್ಕಾಗಿ ಪ್ರಥಮಾ 
ಹ್ವಾನ. "ಶೋಂಸಾಮೋದ ಇವ' ಎಂದು ಪ್ರತ್ಯಾಹ್ವಾನವನ್ನು ಹೇಳುವುದಕ್ಕಾಗಿ 


ಎರಡನೆಯ ಅನುವಾದ. ಅಧ್ವರ್ಯವು ಪ್ರತ್ಯಜ್ಮುಖನಾಗಿ ತಿರುಗುವುದಕ್ಕಾಗಿ 
ಮೂರನೆಯ ಅನುವಾದವಿದೆ. 


ಈ ಅನುವಾಕದಲ್ಲಿ ಸಮಂತ್ರಕವಾದ ಸಾಂಗವಾದ ಪ್ರತಿಗರವು ಹೇಳಲ್ಲ. ಟ್ಟಿದೆ. 


ವಿನಿಯೋಗಸಂಗ್ರಹ 


ಪ್ರತ್ಯಾಹ್ವಯೇತ 1ಶೋಂಸಾವೋಂ ಸವನೇಷು ತ್ರಿಷೂಚ್ಚರೇತ್‌ | 
2-4 
ಉಕ್ಕಾದಿಮಂತ್ರಾ ೦ಸ್ಟ್ರೀನತ್ರ ಮಂತ್ರಾಶ್ಚತ್ವಾರ ಈರಿತಾಃ ॥ 


ಅನುವಾಕದಲ್ಲಿರುವ ಮಂತ್ರ ಗಳ ಸಂಖ್ಯೆ-4 


| I Il 
ಉಪಯಾಮಗೃಹೀತೋಸಸಿ ವಾಕ್ಷಸದಸಿ ವಾಕ್ಟಾಭ್ಯಾನ್ಹ್ಯಾ 


[ I I 
ಕ್ರತುಪಾಭ್ಯಾಮಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ನಾ- 


| [ 
ಉಪಯಾಮಗೃಹೀತ ಇತ್ಯುಪಯಾಮ-ಗೃಹೀತಃ | ಅಸಿ ವಾಕ್ಷಸದಿತಿ ವಾಕ್ಷ-ಸತ್‌ | 


Il || ` | Il 
ಅಸಿ ವಾಕ್ಪಾಭ್ಯಾಮಿತಿ ವಾಕ್‌-ಪಾಭ್ಯಾಮ್‌ ತ್ವಾ I ಕ್ರತುಪಾಭ್ಯಾಮಿತಿ ಕ್ರತುಪಾಭ್ಯಾಮ್‌। 


1 7. 1 . 
ಅಸ್ಯ । ಯಜ್ಞಸ್ಯ | ಧ್ರುವಸ್ಯ। ಅಧ್ಯಕ್ಷಾಭ್ಯಾಮಿತ್ಯಧಿ-ಅಕ್ಸಾಭ್ಯಾಮ್‌ | ಗೃಹ್ಣಾಮಿ | 


ಹಿಂದಿನ ಅನುವಾಕದಲ್ಲಿ ಪ್ರತಿಗರಮಂತ್ರಗಳು ಸಾಂಗವಾಗಿ ಹೇಳಲ್ಪಟ್ಟಿವೆ. ಈ 
ಅನುವಾಕದಲ್ಲಿ ಪ್ರತಿನಿರ್ಗ್ರಾಹ್ಯಮಂತ್ರಗಳು ಹೇಳಲ್ಪಟ್ಟಿವೆ. 


ಮಂತ್ರ | ವಿನಿಯೋಗ 


ಉಪಯಾಮ...ಗೃಹ್ಣಾಮಿ॥ ಪ್ರತಿಪ್ತಸ್ಥಾತನು ದ್ರೋಣಕಲಶದಲ್ಲಿರುವ 
Wu ಐಂದ್ರವಾಯವಪ್ರತಿನಿರ್ಗ್ರಾಹ್ಯವನ್ನು ಆದಿತ್ಯ 
ಪಾತ್ರದಿಂದ ತೆಗೆಯಲು* 


*[ಎಲ್ಪೆ |! ಐಂದ್ರವಾಯವಪ್ರತಿನಿರ್ರಾಹ್ಯವೇ! ನೀನು] ಉಪಯಾಮಗೃಹೀತಃ 
ಅಸಿ-ಮಣ್ಣಿನ ಪಾತ್ರೆಯಿಂದ ಗ್ರಹಿಸಲ್ಪಟ್ಟಿರುವೆ. ವಾಕ್ಚಸತ್‌ ಅಸಿ-ವಾಗಿಂದ್ರಿಯದಲ್ಲಿ 
ರುವೆ; ತ್ವಾಎನಿನ್ನನ್ನು; ವಾಕ್ಷಾ ಭ್ಯಾಮ್‌-ವಾಗಿಂದ್ರಿಯಪಾಲಕರಾದ; ಕ್ರತುಪಾಭ್ಯಾಮ್‌ 
=ಯಾಗರಕ್ಷಕರಾದ; ಅಸ್ಯ ಧ್ರುವಸ್ಯ ಯಜ್ಞಸ್ಯ-ಅವಿನಾಶಿಯಾದ ಫಲವುಳ್ಳ ಈ 
ಯಜ್ಞದ; ಅಧ್ಯಕ್ಷಾಭ್ಯಾಮ್‌ ಗೃಹ್ಣಾಮಿ-ಸ್ವಾಮಿಗಳಾದ ಇಂದ್ರ-ವಾಯುಗಳಿಗಾಗಿ 
ತೆಗೆದುಕೊಳ್ಳುತ್ತೇನೆ. 


*ಇದಕ್ಕೆ ಸಾದನವು ಇಲ್ಲ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೦೪ 


I I Il 
ಮ್ಯುಪಯಾಮಗೃಹೀತೋಸಸ್ಕ್ರೃತಸದಸಿ ಚಕ್ಪುಷ್ಟಾಭ್ಯಾಂ ತ್ವಾ 


I I I 
ಕ್ರತುಪಾಭ್ಯಾಮಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾ ಭ್ಯಾಂ ಗೃಹ್ಣಾ- 


ಖಿ ಆಪಿ 


| | 
ಉಪಯಾಮಗೃಹೀತ ಇತ್ಯುಪಯಾಮ-ಗೃಹೀತಃ | ಅಸಿ | ಯತಸದಿತ್ಕೃತೆ-ಸತ್‌ | 


I | 
ಅಸಿ | ಚಕ್ಸುಷ್ಟಾಭ್ಯಾಮಿತಿ ಚಕ್ಕುಃ-ಪಾಭ್ಯಾಮ್‌ ತ್ವಾ | ಕ್ರತುಪಾಭ್ಯಾಮಿತಿ ಕ್ರತು- 


| | 1 | I 
ಪಾಭ್ಯಾಮ್‌ । ಅಸ್ಯ | ಯಜ್ಞ; ಸ್ಯ! ಧ್ರುವಸ್ಯ | ಅಧ್ಯಕ್ಷಾ! ಭ್ಯಾಮಿತ್ಯಧಿ-ಅಕ್ಟಾ| ಭ್ಯಾಮ್‌ 


ಗೃಹ್ನಾಮಿ | 


ಮಂತ್ರ ವಿನಿಯೋಗ 


ಉಪೆಯಾಮ..ಖತಸತ್‌...ಗೃಹ್ನಾ ಮಿ॥ ಮೈತ್ರಾವರುಣಪ್ರತಿನಿರ್ಗ್ರಾಹ್ಯವನ್ನು 
ತೆಗೆಯಲು. 


ಎಲೈ! ಮೈತ್ರಾವರುಣನಿರ್ಗ್ರಾಹ್ಯವೇ! ನೀನು]ಉಪಯಾಮಗೃಹೀತಃ ಅಸಿಎ 
ಮೃನ್ಮಯಪಾತ್ರದಿಂದ ಗ್ರಹಿಸಲ್ಪಟ್ಟಿರುವೆ; ಯತಸತ್‌ ಅಸಿಎ*ಚಕ್ಷು! ರಿಂದ್ರಿಯದಲ್ಲಿ 
ಇರುವೆ; ಚಕ್ಷುಷ್ಟಾಭ್ಯಾಮ್‌-*ಚಕ್ಸು। ರಿಂದ್ರಿಯಪಾಲಕರಾದ; ಕ್ರತುಪಾಭ್ಯಾಮ್‌- 
ಯಾಗರಕ್ಷಕರಾದ; ಅಸ್ಯ ಧ್ರುವಸ್ಯ ಯಜ್ಞಸ್ಯ-ಶಾಶ್ವತವಾದ ಫಲಪ್ರದವಾದ ಈ 
ಯಜ್ಞ; ದ; ಅಧ್ಯಕ್ಷಾಭ್ಯಾಮ್‌-ಸ್ವಾಮಿಗಳಾದ ಮಿತ್ರಾವರುಣರಿಗಾಗಿ; ತ್ವಾವನಿನ್ನನ್ನು; 
ಗೃಹ್ನಾಮಿ-[ಈ ಪಾತ್ರದಲ್ಲಿ] ಹಿಡಿದಿಡುತ್ತೇನೆ. 


ಐಂದ್ರವಾಯವನಿರ್ಗ್ರಾಹ್ಯವೇ! ನೀನು ಮಣ್ಣಿನ ಪಾತ್ರೆಯಿಂದ ಹಿಡಿಯಲ್ಬ ಟ್ಟಿರುವೆ. 
ನಿನ್ನನ್ನು ಇಂದ್ರ-ವಾಯುಗಳಿಗಾಗಿ ತೆಗೆದುಕೊಳ್ಳುತ್ತೇನೆ. *ಇಂದ್ರವಾಯುಗಳು 


*ಯತಮ್‌ಇಸತ್ಯಮ್‌-ಚಕ್ಟುರಿಂದ್ರಿಯ. ಚಕ್ಬುರ್ವೈ ಸತ್ಯಮ್‌ | ತೈ.ಬ್ರಾ 1.1.4 
*ಚಕ್ಷುರ್ಮೈತ್ರಾವರುಣಃ | ತೈ.ಸಂ.6.4.9 
*ವಾಗ್ವಾ ಏಷಾ ಯದೈಂದ್ರವಾಯವಃ | ತೈ.ಸಂ.6.4.7 


ತೈತ್ತಿರೀಯ ಸಂಹಿತಾ/೩-.೨-೧೦/೩೦೫ 


I 
)ಂ ತ್ವಾ ಕತಪಾಭ್ಯಾಮಸ್ಯ ಯಜ್ಞ; 


ವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ 


ಉಪಯಾಮಗೃಹೀತ ಇತ್ತು ಪಯಾಮ-ಗೃಹೀತಃ | ಅಸಿ | ಶ್ರುತಸದಿತಿ ಶ್ರುತ-ಸತ್‌ । 


I 
ಅಸಿ ಶ್ರೋತ್ರಪಾಭ್ಯಾಮಿತಿ ಶ್ರೋತ್ರ-ಪಾಭ್ಯಾಮ್‌ ತ್ವಾ ಕ್ರತುಪಾಭ್ಯಾಮಿತಿ ಕ್ರತು 


W | | 
ಪಾಭ್ಯಾಮ್‌ । ಅಸ್ಯ | ಯಜ ಸ್ವಸ್ಯ We ಜ್ರವಸ್ಯ | ಅಧ್ಯಕ್ಷಾ ಮಿತ್ಯ 
ಗೃಹ್ಣಾಮಿ 


ಮಂತ್ರ ವಿನಿಯೋಗ 
ಉಪಯಾಮ..ಶ್ರುತಸತ್‌...ಗೃಹ್ಲಾ ಮಿ॥ ಆಶ್ವಿನಪ್ರತಿನಿರ್ಗ್ರಾಹ್ಯವನ್ನು ತೆಗೆಯಲು 


ಕ ಆಶ್ವಿನಪ್ರತಿನಿರ್ಗ್ರಾಹ್ಯವೇ! ನೀನು] ಉಪಯಾಮಗೃಹೀತಃ ಅಸಿ 
ಮೃನ್ಮಯಪಾತ್ರೆಯಿಂದ ಗ್ರಹಿಸಲ್ಪ ಟ್ಟಿರುವೆ; ಶ್ರು ತಸತ್‌ ಅಸಿಐ*ಶ್ರೋತ್ರೇಂದ್ರಿಯದಲ್ಲಿ 
ಇರುವೆ; ತ್ವಾ-ನಿನ್ನನ್ನು ಶ್ರೋತ್ರಪಾಭ್ಯಾಮ್‌-ಕರ್ಣೇಂದ್ರಿ ಯಪಾಲಕರಾದ; 


ಕ್ರತುಪಾಭ್ಯಾಮ್‌-ಯಜ್ಞರಕ್ಷ ಕರಾದ; ಅಸ್ಕ ಧ್ರುವಸ್ಯ ಯಜ್ಞಸ್ಯ ವನಿತೆ ಫಲಪ್ರದವಾಗಿ 
ರುವ ಈ ಯಜ್ಞದ; ಅಧ್ಯಕ್ಷಾಃ ಭ್ಯಾ ಎಒಡೆಯರಾಗಿರುವ ಅಶ್ವಿ ನೀದೇವತೆಗಳಿಗಾಗಿ; 


ಗೃಹ್ಣಾಮಿ-ತೆಗೆದುಕೊಳ್ಳುತ್ತೇನೆ. 

ವಾಗಿಂದ್ರಿಯದಲ್ಲಿ ಇರತಕ್ಕವರು. ಅವರು ವಾಕ್ಕಿನ ಪಾಲಕರು. ಯಜ್ಞ! ರಕ್ಷಕರು. 
ವಿನಾಶಿಯಲ್ಲದೆ ಧ್ರುವವಾಗಿರುವ ಫಲವುಳ್ಳ ಈ ಯಜ್ಞಃ ಕೈ ಒಡೆಯರು. ಅವರಿಗಾಗಿ 
ಈ ಪ್ರತಿನಿರ್ಗ್ರಾಹ್ಯವನ್ನು ತೆಗೆದುಕೊಳ್ಳುತ್ತೆ ನೆ. 

ಎಲೈ! ಮೈತ್ರಾವರುಣನಿರ್ಗ್ರಾಹ್ಯವೇ! ನೀನು ಮೃತ್ತಾತ್ರೆಯಲ್ಲಿ ಹಿಡಿದಿಡಲ್ಪಟ್ಟಿರುವೆ. 


ತ*ಶ್ರೊ ತ್ರ ಮಾಶ್ವಿನಃ ತೆ ಟ"ಸ೦.6.4.9 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೦೬ 


4% 
1°; 
1°; 
++ 
1°; 
4“ 
“ಜಿ 
45 
+ 
ಜಿ 
+ 
5 
4 
4 
4 
+ 
5 
+ 
+ 
+ 
4 
5 
1 
1°; 
$+ 
+ 
+ 
I; 


I 
ದೇವೇಭ್ಯಸ್ವ್ವಾ ವಿಶ್ವದೇವೇಭ್ಯಸ್ತಾ | ವಿಶ್ವೇ 


ದೇವೇಭ್ಯೋ 


I I | 
ದೇವೇಭ್ಯಃ | ತ್ವಾ । ವಿಶ್ವದೇವೇಭ್ಯ ಇತಿ ವಿಶ್ವ-ದೇವೇಭ್ಯಃ | ತ್ವಾ. ವಿಶ್ವೇಭ್ಯಃ | 


| 
ತ್ವಾ ದೇವೇಭ್ಯಃ 
ಮಂತ್ರ ವಿನಿಯೋಗ 
| | 

ದೇವೇಭ್ಯಸ್ತಾ sl ಪ್ರತಿಪ್ರಸ್ಥಾ ತನು ಆದಿತ್ಯಸ್ಥಾ ಲಿಗೆ ಆದಿತ್ಯಪಾತ್ರದಿಂದ 

ಐಂದ್ರವಾಯವನಿರ್ಗ್ರಾಹ್ಯವನ್ನು/ಸಂಪಾತವನ್ನು 
ಹಾಕಲು. 
ವಿಶ್ವದೇವೇಭ್ಯಸ್ತ್ವಾ ॥ ಮೈತ್ರಾವರುಣನಿರ್ಗ್ರಾಹ್ಯವನ್ನು ಹಾಕಲು 


I I 
ವಿಶ್ವೇಭ್ಯಸ್ತ್ವಾ ದೇವೇಭ್ಯಃ ॥ ಆಶ್ವಿನಪ್ರತಿನಿರ್ಗ್ರಾಹ್ಯವನ್ನು ಹಾಕಲು 


*[ಎಲೈ! ಐಂದ್ರವಾಯವನಿರ್ಗ್ರಾಹ್ಯವೇ!] ತ್ವಾವನಿನ್ನನ್ನು; ದೇವೇಭ್ಯಃ- 


ದೇವತೆಗಳಿಗಾಗಿ; [ಕೆಳಗೆ(ಆದಿತ್ಯಸ್ಥಾಲಿಯಲ್ಲಿ)ಹಾಕುತ್ತಿದ್ದೇನೆ.] 
*[ಎಲೈ! ಮೈತ್ರಾವರುಣನಿರ್ಗ್ರಾಹ್ಯವೇ!]ತ್ವಾವನಿನ್ನನ್ನು; ವಿಶ್ವದೇವೇಭ್ಯಃ-ಸರ್ವ 
ದೇವಗಣಗಳಿಗಾಗಿ; [ಆದಿತ್ಯಗ್ರಹದಲ್ಲಿ ಹಾಕುತ್ತಿದ್ದೇನೆ] 

*[ಎಲೈ! ಆಶ್ವಿನಪ್ರತಿನಿರ್ರಾಹ್ಯವೇ! ತ್ವಾವನಿನ್ನನ್ನು; ವಿಶ್ವೇಭ್ಯಃ ದೇವೇಭ್ಯಃ- 
ಪ್ರತ್ಯೇಕವಾಗಿ ಎಲ್ಲಾ ದೇವತೆಗಳಿಗಾಗಿ; (ಆದಿತ್ಯಗ್ರಹದಲ್ಲಿ ಹಾಕುತ್ತೇನೆ] 


ಶಿ 


ಚೆಕ್ಷುರಿಂದ್ರಿಯಪಾಲಕರಾದ ಮಿತ್ರಾವರುಣರಿಗಾಗಿ ಚಕ್ಷುರಿಂದ್ರಿಯದಲ್ಲಿರುವ ನಿನ್ನನ್ನು 
ಗ್ರಹಿಸುತ್ತೇನೆ. 
ಎಲೈ! ಆಶ್ವಿನನಿರ್ಗ್ರಾಹ್ಯವೇ! ಶ್ರೋತ್ರೇಂದ್ರಿಯದಲ್ಲಿರುವ ನಿನ್ನನ್ನು. ಅಶ್ವಿನೀದೇವತೆ 
ಗಳಿಗಾಗಿ ಗ್ರಹಿಸುವೆನು. ಅವರೂ ಶ್ರೋತ್ರೇಂದ್ರಿಯಪಾಲಕರು. ಯಜ್ಞದ ಒಡೆಯರು. 
ಐಂದ್ರವಾಯವ-ಮೈತ್ರಾವರುಣ-ಆಶ್ವಿನ-ಈ ದ್ವಿದೇವತ್ಯಸೋಮರಸದ ಶೇಷ 
ವನ್ನು ಆದಿತ್ಯಗ್ರಹದಲ್ಲಿ ಅವನಯನಕ್ಕಾಗಿ ಈ ಮಂತ್ರಗಳು. 


ಜಜಬಟ ಅಬ ಆರರ ಪಡ ಸರರರಾಾರಾರ್ಪ್ರಾಷ್ವಾರಾರ್ಮಾರರ್ಸಾತತತಹನಣಜತ ಐಐಟಿ 


೫2 


ಬಿಭರ ಜರ ರಜ ರ ಜಡ ಭಜ ಬಜ ರಜ ಸಜ ಜರ ಕಜ ಟರ ಜಜ ಬಜ ಜಿ ಜಜ ಕರರ ಕಜ ಬಜ ರರ ರಜ ಜಜಜ ಜಳ 


ಬೀಸುಸುಸೂುಸುಸುಸುಸುಸಸುಸುಸೇಸೀ ಸು ASAIN 


ತೈತ್ತಿರೀಯ ಸಂಹಿತಾ/೩-೨-೬/೩೦೭ 


I 
ವಿಷ್ಣವುರುಕ್ರಮೈಷ ತೇ ಸೋಮಸ್ತ್ರಗ್‌ಂ ರಕ್ಷಸ್ವ 


| 
[ರಕ್ಟಸ್ತ(೪.೨)] ತಂ ತೇ ದುಶ್ವಕ್ಷಾ ಮಾಂವಖ್ಯನ್ಮಯಿ ವಸುಃ 


| 
ಪ್ರರೋವಸುರ್ವಾಕ್ಟಾ ವಾಚಂ ಮೇ ಪಾಹಿ 


|] | | 
ವಿಷ್ಣೊ. | ಉರುಕ್ರಮೇತ್ಯುರು-ಕ್ರಮ ಏಷಃ | ತೇ | ಸೋಮಃ | ತಮ್‌ | ರಕ್ಷಸ್ತ 
[ || I | 
(೪೨) ತಮ್‌ | ತೇ। ದುಶ್ಪಕ್ಷಾ ಇತಿ ದುಃ-ಚಿಕ್ಷಾಃ! ಮಾ। ಅವೇತಿ | ಖ್ಯತ್‌ | ಮಯಿ । 
| | I I I 
ವಸುಃ | ಪ್ರರೋವಸುರಿತಿ ಪುರಃ-ವಸುಃ । ವಾಕ್ಚಾ ಇತಿ ವಾಕ್‌-ಪಾಃ | ವಾಚಮ್‌ | 


ಮೇ ॥ ಪಾಹಿ! 
ಮಂತ್ರ ವಿನಿಯೋಗ 


I I 
ವಿಷ್ಣವುರು...ಮಾವಖ್ಯತ್‌ | ಆದಿತ್ಯಸ್ಥಾ ಲಿಯನ್ನು ಮುಚ್ಚೆ. ಲು 
ಮಯಿ ವಸುಃ...ಪಾಹಿ ॥  ಅಧ್ವರ್ಯವು ಗ್ರಹಗಳನ್ನು ಹೋತ್ಯವಿಗೆ ಕೊಡಲು 


*ಉರುಕ್ರಮ-ದೊಡ್ಡ ಹೆಜ್ಜೆಯುಳ್ಳ/ತ್ರಿವಿಕ್ರಮನಾದ; ವಿಷ್ಣೋ-ವಿಷ್ಣುವೇ! ಏಷಃ 
ತೇ ಸೋಮಃ ಈ ಸೋಮನು ನಿನಗೆ ಸಂಬಂಧಿಸಿದವನು; ತಮ್‌ ರಕ್ಟಸ್ವ-[ನೀನು] 
ಅವನನ್ನು ರಕ್ಷಿಸು. ತೇವನಿನಗೆ ಸಂಬಂಧಿಸಿದ; ತಮ್‌=-ಆ ಸೋಮನನ್ನು; ಮಶ್ಚಕ್ಸಾಃ* 
ಪಾಪದೃಷ್ಟಿಯುಳ್ಳವನು; ಮಾ ಅವಖ್ಯತ್‌ -ನೋಡದಿರಲಿ; *ಪುರೋವಸುಃ-ಎಲ್ಲ 
ಧನಗಳಿಗಿಂತಲೂ ಮುಂದಿರುವ/ಮುಖ್ಯವಾದ; ವಸುಃ ಮಯಿ[ವರ್ತತೇ]- 
ಸೋಮರೂಪಧನವು ನನ್ನಲ್ಲಿ ಇದೆ; ವಾಕ್ಷಾಃ-[ಐಂದ್ರವಾಯವರೂಪಗ್ರಹವೇ!] 
[ನೀನು]ವಾಕ್ಕನ್ನು ರಕ್ಷಿಸುವವನಾಗಿದ್ದೀಯೆ. ಮೇ ವಾಚಮ್‌ ಪಾಹಿ-ನನ್ನ 
ವಾಗಿಂದ್ರಿಯವನ್ನು ರಕ್ಷಿಸು. 


ತ್ರಿವಿಕ್ರಮನಾದ ವಿಷ್ಣು ವೇ! ಈ ಸೋಮನ ನಿನ್ನವನು. ನೀನು ಅವನನ್ನು ರಕ್ಷಿ ಸು. 
ಅವನನ್ನು ಯಾರೂ ಪಾಪದ ಷ್ಟಿಯಿಂದ ನೋಡದಿರಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೦೮ 


ಹಷಷರಾರರ್ವರರರಾರರರರರ್ಪರ್ಪ್ಷಾರರ್ಷಾಷರರಾರ್ಸಾ್‌ 


| | 
ಮಯಿ ವಸುರ್ವಿದದ್ವಸುಶ್ಚಕ್ಸುಷ್ಟಾಶ್ಚಕ್ಸುರ್ಮೇ ಪಾಶಿ 


| ಹ | 
ಮಯಿ ವಸುಸ್ಸಂಯದ್ವಸುಶ್ಟ್ರೋತ್ರಪಾಶ್ಮೋತ್ರಂ ಮೇ ಪಾಹಿ 


I I | | 
ಮಯಿ । ವಸುಃ | ವಿದದ್ವಸುರಿತಿ ವಿದತ್‌-ವಸುಃ | ಚಕ್ಪುಷ್ಟಾ ಇತಿ ಚಕ್ಷುಃ-ಪಾಃ | 


| | | 
ಚಕ್ಷುಃ | ಮೇ । ಪಾಹಿ | ಮಯಿ | ವಸುಃ । ಸಂಯದ್ವಸುರಿತಿ ಸಂಯತ್‌-ವಸುಃ । 


“ಖೆ 


| |] 
ಶ್ರೋತ್ರಪಾ ಇತಿ ಶ್ರೋತ್ರ-ಪಾಃ । ಶ್ರೋತ್ರಮ್‌ ಮೇ ಪಾಹಿ 


ಮಂತ್ರ ವಿನಿಯೋಗ 


ಮಯಿ...ವಿದದ್ವಸುಃ...ಪಾಹಿ ॥ ಅಧ್ವರ್ಯವು ಗ್ರಹಗಳನ್ನು ಹೋತೃವಿಗೆ ಕೊಡಲು 


| | 
ಮಯಿ..ಸಂಯದ್ವಸುಃ...ಪಾಹಿ \l ಅಧ್ವರ್ಯವು' ಹೋತ್ಪವಿಗೆ ಆಶ್ವಿನಗ್ರಹ ವನ್ನು 
ಕೊಡಲು. 


*ವಿದದ್ವಸುಃ ವಸುಃ-ಹೊಂದಿದ ಎಲ್ಲ ಧನಗಳುಳ್ಳ/ಎಲ್ಲ ಧನಗಳನ್ನು ಹೊಂದಿಸಿ 
ಕೊಡುವ; [ಸೋಮರೂಪವಾದ] ಧನವು; ಮಯಿ[ವರ್ತತೇ]-ನನ್ನ ಬಳಿ ಇದೆ. [ಓ! 
ಮೈತ್ರಾವರುಣಗ್ರಹವೇ!] ನೀನು; ಚಕ್ಷುಷ್ಟಾಃ ಅಸಿ-ಕಣ್ಣನ್ನು ರಕ್ಷಿಸತಕ್ಕವನು; ಮೇ 
ಚಕ್ಷುಃ ಪಾಹಿ-ನನ್ನ ನೇತ್ರಗಳನ್ನು ಕಾಪಾಡು; *ಸಂಯದ್ವಸುಃ=ಚೆನ್ನಾಗಿ ಪ್ರಾಪ್ತ 
ವಾದ ಸಮಸ್ತ ಧನಗಳುಳ್ಳ/ಸಮಸ್ತ ಧನಪ್ರಾಪಕವಾದ; ವಸುಃ ಮಯಿ [ವರ್ತತೇ] 
=ಸೋಮರೂಪಧನವು ನನ್ನಲ್ಲಿ ಇದೆ; [ಆಶ್ವಿನಗ್ರಹದಲ್ಲಿರುವ ಸೋಮವೇ! ನೀನು] 
ಶೋತಪಾಃ ಅಸಿ-ಶವಣೇಂದಿಯವನು ಪಾಲಿಸತಕವನು: ಮೇ ಶೋತಮ್‌ 
ಟೆ ಎಡೆ ೨ ಖ ಡ್ನ ಕ ಿ ಕೆ ಸಿವ 
ಪಾಹಿ-ನನ್ನ ಕಿವಿಗಳನ್ನು ರಕ್ಷಿ; ಸು. 


CREE SSS RELA 


[ಅಧ್ವರ್ಯುವು ಮೂರು ಮಂತ್ರಗಳಿಂದ ಐಂದ್ರವಾಯವ,ಮೈತ್ರಾವರುಣ ಮತ್ತು 
ಆಶ್ವಿನಗ್ರಹಗಳನ್ನು ಹೋತೃವಿಗೆ ನೀಡುವನು] 

ಓ! ಐಂದ್ರವಾಯವಗ್ರಹವೇ! ನನ್ನಲ್ಲಿ ಪ್ರಶಸ್ತವಾದ ಸೋಮರೂಪವಾದ ಧನವು 
ಇದೆ. ನೀನು ವಾಗಿಂದ್ರಿಯವನ್ನು ರಕ್ಷಿಸುವವನು. ನನ್ನ ವಾಗಿಂದ್ರಿಯವನ್ನು ಕಾಪಾಡು. 
ಓ! ಮೈತ್ರಾವರುಣಗ್ರಹವೇ! ನೀನು ನನ್ನ ನೇತ್ರಗಳನ್ನು ಕಾಪಾಡು. 


ಬೋಜ 85205252525: 5:525252525: 52525252525: 8: 52525252528: 52525: 35: 52525553525: 5: 25:8:5:5:3:-.2 


ರುಳಜಿ ಔಚ ರಟ ರ ಅಜ ಬರ ರರರಧ 


ಉಸುಸೂುಸುಸುಸುಸೂಸ/ಸು ಸುಸು ಸು AAA 


ತೈತ್ತಿರೀಯ ಸಂಹಿತಾ/೩-.೨-೬/೩೦೯ 


| | | I 
ಭೂರಸಿ ಶ್ರೇಷ್ಠೋ ರಶ್ಮೀನಾಂ ಪ್ರಾಣಪಾಃ ಪ್ರಾಣಂ ಮೇ 


I I I I 
ಪಾಹಿ ಧೂರಸಿ ಶ್ರೇಷ್ಠೋ ರಶ್ಮೀನಾಮಪಾನಪಾ ಅಪಾನಂ 


ಮೇ ಪಾಹಿ 
| | 
ಭೂಃ । ಅಸಿ ಶ್ರೇಷ್ಠಃ | ರಶ್ಮೀನಾಮ್‌ | ಪ್ರಾಣಪಾ ಇತಿ ಪ್ರಾಣ-ಪಾಃ | ಪ್ರಾಣಮಿತಿ 
| 
ಪ್ರ-ಅನಮ್‌ । ಮೇ | ಪಾಹಿ |! ಧೂಃ । ಅಸಿ | ಶ್ರೇಷ್ಠಃ | ರಶ್ಮೀನಾಮ್‌ | ಅಪಾನಪಾ 
ಇತ್ಯಪಾನ-ಪಾಃ | ಅಪಾನಮಿತ್ಯಪ-ಅನಮ್‌ | ಮೇಟ। ಪಾಹಿ | 


ಮಂತ ವಿನಿಯೋಗ 


ಖೆ 


I | 
ಭೂರಸಿ...ಪ್ರಾಣಂ ಮೇ ಪಾಹಿ ॥ ಗೃಹಹೋಮಾನಂತರ ಆದಿತ್ಯಗ್ರಹೋಪಸ್ಥಾನ 
gr | ವನ್ನು ಮಾಡಲು 
..ಅಪಾನಂ ಮೇ ಪಾಹಿ ॥ ಆದಿತ್ಯಗ್ರಹೋಪಸ್ಥಾನವನ್ನು ಮಾಡಲು 


*[ಐಂದ್ರವಾಯವಗ್ರಹವೇ!]ಭೂಃ ಅಸಿ-ನೀನು ಎಲ್ಲ ಸುಖಗಳನ್ನು ಉಂಟುಮಾಡ 
ಬಲ್ಲವನು; ರಶ್ಮೀನಾಮ್‌-ಸುಖಪ್ರಕಾಶಕವಸ್ತುಗಳಲ್ಲಿ; ಶ್ರೇಷ್ಠಃ-ಉತ್ತಮನು. 
ಪ್ರಾಣಪಾಃ-ಪ್ರಾಣಗಳನ್ನು ಕಾಪಾಡಬಲ್ಲವನೂ ಆಗಿರುವೆ; ಮೇ ಪ್ರಾ ಣಮ್‌ ಪಾಹಿ 
ಇವನ್ನ ಪ್ರಾಣವನ್ನು ಕಾಪಾಡು;*[ಎಲೈ! ಮೈತ್ರಾವರುಣಗ್ರಹವೇ!] [ನೀನು] ಧೂಃ ಅಸಿ 
=ಸುಖಗಳಿಗೆ ಅಹಿಂಸಕನಾಗಿರುವೆ. ರಶ್ಮೀನಾಮ್‌-ಸುಖಪ್ರಕಾಶಕವಸ್ತುಗಳಲ್ಲಿ; ಶ್ರೇಷ್ಠಃ 
=ಶ್ರೇಷ್ಠನಾಗಿರುವೆ; ಅಪಾನಪಾಃ-ಪಂಚಪ್ರಾಣಗಳಲ್ಲಿ ಒಂದಾದ ಅಪಾನವನ್ನು 
ರಕ್ಷಿಸತಕ್ಕವನು; ಮೇ ಅಪಾನಮ್‌ ಪಾಹಿ-ನನ್ನ ಅಪಾನವನ್ನು ನೀನು ಕಾಪಾಡು. 


ಆಶ್ವಿನಗ್ರಹದಲ್ಲಿರುವ ಸೋಮವೇ! ನೀನು ನನ್ನ ಶ್ರವಣೇಂದ್ರಿಯವನ್ನು ಪೊರೆ. 
ಸೋಮಯಾಗವು ಸರ್ವಕಾಮಪ್ರದವೆಂದು ಪ್ರಸಿದ್ಧವಾಗಿದೆ. ಗ್ರಹಗಳಿಗೂ ಇಂದ್ರಿಯ 
ಗಳಿಗೂ ಸಂಬಂಧವನ್ನು ತಿಳಿಸುವ "ವಾಗ್ವಾ ಐಂದ್ರವಾಯವಃ' “ಚಕ್ಷುಮೆಕೃತ್ತಾ 
ವರುಣಃ' ಶ್ರೋತ್ರಮಾಶ್ವಿನಃ' ಎಂಬ ವಾಕ್ಯಗಳು ಶ್ರುತಿಯಲ್ಲಿವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೧೦ 


ಯೋ ನ ಇಂದ್ರವಾಯೂ ಮಿತ್ರಾವರುಣಾವಶ್ಚಿನಾ 


I I I 
ವಭಿದಾಸತಿ ಭ್ರಾತೃವ್ಯ ಉತ್ಪಿಪೀತೇ ಶುಭಸ್ಪತೀ 


I 
ಇದಮಹಂ ತಮಧರಂ ಪಾದಯಾಮಿ ಯಥೇಂದ್ರಾಹ- 


I 
ಮುತ್ತವಶ್ಟೆ ತತಯಾನಿ ೪೩-101 


ಇತಿ 


| | 
[ರಕ್ಷಸ್ವ್ಯ ಭ್ರಾತೃವ್ಯಸ್ತಯೋದಶ ಚ ॥] 


I 
ಯಃ 1 ನಃ! ಇಂದ್ರವಾಯೂ ಇತೀಂದ್ರ-ವಾಯೂ ಮಿತ್ರಾವರುಣಾವಿತಿ ಮಿತ್ರಾ- 


| I | I | | 
ವರುಣೌ | ಅಶ್ವಿನೌ ಅಭಿದಾಸತೀತ್ಯಭಿ-ದಾಸತಿ | ಭ್ರಾತೃವ್ಯಃ । ಉತ್ಪಿಪೀತ ಇತ್ಯುತ್‌ 


| | 
-ಪಿಪೀತೇ | ಶುಭಃ । ಪತೀ ಇತಿ | ಇದಮ್‌ । ಅಹಮ್‌ । ತಮ್‌ । ಅಜರಮ್‌ | 


| Il 
ಪಾದಯಾಮಿ । ಯಥಾ । ಇಂದ್ರ 1 ಅಹಮ್‌ । ಉತ್ತಮ ಇತ್ಕುತ್‌-ತಮಃ | 


ಚೇತಯಾನಿ ೪೩! 
ಮಂತ್ರ ವಿನಿಯೋಗ 
| | 
ಯೋ ನಃ..ಚೇತಯಾನಿ ॥ ಹೆಬ್ಬೆರಳಿನಿಂದ ತೋರುಬೆರಳನ್ನು ಪೀಡಿಸಿ 


ಶತ್ರುವು ಹಿಂಸೆಯನ್ನು ಪಡೆಯುವಂತೆ ಮಾಡಲು. 


*ಇಂದ್ರವಾಯೂಇಇಂದ್ರವಾಯುದೇವತೆಗಳೇ! ಯಃ ನಃ ಭ್ರಾ ತೃವ್ಯಃ-ಯಾವ 
ನಮ್ಮ ಶತ್ರುವು; ಅಭಿದಾಸತಿ-ಹಿಂಸಿಸುತ್ತಾನೆಯೋ; ಉತ್ಪಿಪೀತೇ-ನಮ್ಮನ್ನು ಮೀರಿ 
ಸೋಮಪಾನವನ್ನು ಮಾಡುತ್ತಾನೆಯೋ; ಶುಭಸ್ಪತೀ-ಶುಭಕಾರ್ಯಗಳಿಗೆ ಒಡೆಯರೇ! 
ಇದಮ್‌ ಅಹಮ್‌: ಈ ತರ್ಜನೀಪೀಡನದಿಂದ ನಾನು; ತಮ್‌ ಅಧರಮ್‌ 


ತೈತ್ತಿ ರೀಯ ಸಂಹಿತಾ/೩-೨-೧೦/೩೧೧ 


ಪಾದಯಾಮಿ-ಅವನನ್ನು ಕೀಳು ಮಾಡುತ್ತೇನೆ; ಇಂದ್ರ=ಹೇ! ಇಂದ್ರನೇ! ಯಥಾ 
ಅಹಮ್‌ ಉತ್ತಮಃ-ಯಾವ ರೀತಿಯಿಂದ ನಾನು[ನನ್ನ ಶತ್ರುವಿಗಿಂತಲೂ] [ಚೆನ್ನಾಗಿ] 
ಚೇತಯಾನಿ-ತಿಳಿದವನಾಗುತ್ತೇನೆಯೋ; ತಥಾ ಕುರು-ಹಾಗೆ ಮಾಡು. 
*ಮಿತ್ರಾವರುಣೌ-ಮಿತ್ರಾವರುಣದೇವತೆಗಳೇ! ಯಃ ನಃ ಭ್ರಾತೃವ್ಯಃ:ಯಾವ 
ನಮ್ಮ ಶತ್ರುವು; ಅಭಿದಾಸತಿ-ಹಿಂಸಿಸುತ್ತಾನೆಯೋ; ಉತ್ಪಿಪೀತೇ-ನಮ್ಮನ್ನು ಮೀರಿ 
ಸೋಮಪಾನವನ್ನು ಮಾಡುತ್ತಾನೆಯೋ; ಶುಭಸ್ಪತೀ-ಶುಭಕಾರ್ಯಗಳಿಗೆ 
ಒಡೆಯರೇ! ಇದಮ್‌ ಅಹಮ್‌=ಈ ತರ್ಜನೀಪೀಡನದಿಂದ] ನಾನು; ತಮ್‌ 
ಅಧರಮ್‌ ಪಾದಯಾಮಿ-ಅವನನ್ನು ಕೀಳು ಮಾಡುತ್ತೇನೆ; ಇಂದ್ರ=ಹೇ! ಇಂದ್ರನೇ! 
ಯಥಾ ಅಹಮ್‌ ಉತ್ತಮಃ ಚೇತಯಾನಿ-ಯಾವ ರೀತಿಯಿಂದ ನಾನು ನನ್ನ 
ಶತ್ರುವಿಗಿಂತಲೂ ಚೆನ್ನಾಗಿ ತಿಳಿದವನಾಗುತ್ತೇನೆಯೋ; ತಥಾ ಕುರು-ಹಾಗೆ ಮಾಡು; 
*-ಅಶ್ವಿನೌ-ಅಶ್ವಿನೀದೇವತೆಗಳೇ!; ಯಃ ನಃ ಭ್ರಾತೃವ್ಯಃಣಯಾವ ನಮ್ಮ ಶತ್ರುವು; 
ಅಭಿದಾಸತಿಐಹಿಂಸಿಸುತ್ತಾನೆಯೋ; ಉತ್ಪಿಪೀತೇಇನಮ್ಮನ್ನು ಮೀರಿ ಸೋಮಪಾನ 
ವನ್ನು ಮಾಡುತ್ತಾನೆಯೋ; ಶುಭಸ್ಪತೀ-ಶುಭಕಾರ್ಯಗಳಿಗೆ ಒಡೆಯರೇ! ಇದಮ್‌ 
ಅಹಮ್‌-ಈ ತರ್ಜನೀಪೀಡನದಿಂದ ನಾನು; ತಮ್‌ ಅಧರಮ್‌ ಪಾದಯಾಮಿ- 
ಅವನನ್ನು ಕೀಳು ಮಾಡುತ್ತೇನೆ; ಇಂದ್ರವಹೇ! ಇಂದ್ರನೇ! ಯಥಾ ಅಹಮ್‌ ಉತ್ತಮಃ 
ಚೇತಯಾನಿ-ಯಾವ ರೀತಿಯಿಂದ ನಾನು ನನ್ನ ಶತ್ರುವಿಗಿಂತಲೂ ಚೆನ್ನಾಗಿ 
ತಿಳಿದವನಾಗುತ್ತೇನೆಯೋ; ತಥಾ ಕುರು-ಹಾಗೆ ಮಾಡು. 


ಎಲೈ! ಐಂದ್ರವಾಯವವೇ! ನೀನು ಪ್ರಾಣಸ್ವರೂಪನು. ಸುಖಗಳನ್ನು ಉಂಟುಮಾಡು 
ವವನು. ನೀನು ಪ್ರಾಣಗಳನ್ನು ರಕ್ಷಿಸತಕ್ಕವನು. ನನ್ನ ಪ್ರಾಣವನ್ನು ಕಾಪಾಡು. ಓ! 
ಮೈತ್ರಾವರುಣಗ್ರಹವೇ! ನೀನು ದುಃಖಗಳನ್ನು ದೂರ ಮಾಡುವವನು. ಅಪಾನ 
ರಕ್ಷಕನು. ನೀನು ನನ್ನ ಅಪಾನವಾಯುವನ್ನು ರಕ್ಷಿ; ಸು.[ಆಶ್ವಿನಗ್ರಹಹೋಮದ ಅನಂತರ 
ಹೇಳಬೇಕಾದ ಉಪಸ್ಥಾನಮಂತ್ರವು ಶಾಖಾಂತರದಲ್ಲಿ ದೆ] 

[ಇಲ್ಲಿ "ಯೋ ನ ಇಂದ್ರವಾಯೂ' "ಯೋ ನೋ ಮಿತ್ರಾವರುಣೌ' "ಯೋ 
ನೋಶಿಶ್ವಿನೌ' ಎಂದು ಅನುಷಂಗಸಹಿತವಾಗಿ ಮೂರು ಮಂತ್ರಗಳಿವೆ. ಇವು ಭ್ರಾತೃವ್ಯ 
ಹಿಂಸೆಯಲ್ಲಿ ವಿನಿಯುಕ್ತವಾಗಿವೆ] 

ಹೇ! ಇಂದ್ರವಾಯು, ಮಿತ್ರಾವರುಣ, ಅಶ್ವಿನೀದೇವತೆಗಳೇ! ನಾನು ನನ್ನ ಶತ್ರುವನ್ನು 
ಈ ತರ್ಜನೀಪೀಡನದಿಂದ ಕೀಳು ಮಾಡುತ್ತೇನೆ. 

ಎಲೈ! ಇಂದ್ರನೇ! ನಾನು ನನ್ನ ಶತ್ರುವಿಗಿಂತಲೂ ಚೆನ್ನಾಗಿ ಬಲ್ಲ ವನಾಗುವಂತೆ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೧೨ 


ವಿನಿಯೋಗಸಂಗ್ರ ಹ 


1-3 ಉಪೇತಿ ಪ್ರತಿನಿರ್ಗ್ರಾಹ್ಯಾ ಗ್ರಹೀತವ್ಯಾಸ್ತಿ: ಭಿಃ ಕ್ರಮಾತ್‌ | 
4-6ದೇವೇಭ್ಯೋ ನಿನಯೇಚ್ಛೇಷಾಂಸ್ತಿ ಭಿರಾದಿತ್ಯಪಾತ್ರಕೇ ॥ 

7ವಿಷ್ಣೊ ತತ್ಪಾತ್ರಮಾಚ್ಛ್ರಾದ್ಯ ದ್ವಿದೇವತ್ಯಗ್ರಹಾನ್ಮಯಿ8-10 | 

ಹೋತ್ರೇ ದದ್ಯಾತ್ತಿ ಭಿಃ ಸೂರ್ಯಮುಪತಿಷ್ಠೇತ ಭೂರ್ದ್ವಯಾತ್‌11-12 ll 
13-15ಯೋ ನಸ್ವ್ರಿಭಿಸ್ತರ್ಜನೀಂ ತಾಮಂಗುಷ್ಠೇನೋಪಪೀಡಯೇತ್‌ 
ಇಂದ್ರಮಿತ್ರಾಶ್ವಿಭಿರ್ಭಿನ್ನಾ ಮಂತ್ರಾಃ ಪಂಚದಶಾತ್ರ ತೇ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-15 


ಹಾಳ೧ಣಖಈ೧ಣ 


I I 
ಪ್ರ ಸೋ ಅಗ್ನೇ ತವೋತಿಭಿಃ ಸುವೀರಾಭಿಸ್ತರತಿ 


| I 
ವಾಜಕರ್ಮಭಿಃ | ಯಸ್ಯ ತ್ವಗ್‌ಂ ಸಖ್ಯಮಾವಿಥ ll 


ಪ್ರೇತಿ 1 ಸಃ । ಅಗ್ನೇ ತವ ಊತಿಭಿರಿತ್ಯೂ ತಿ-ಭಿಃ | ಸುವೀರಾಭಿರಿತಿ ಸು-ವೀರಾಭಿಃ | 


ತರತಿ । ವಾಜಕರ್ಮಭಿರಿತಿ ವಾಜಕರ್ಮ-ಭಿಃ ॥ ಯಸ್ಕ | ತ್ವಮ್‌ | ಸಖ್ಯ ಮ್‌। ಆವಿಥ॥ 


ಈ ಹನ್ನೊಂದನೆಯ ಅನುವಾಕದಲ್ಲಿ ತ್ರೆ ರಾವ ಯ ಮಂತ್ರಗಳು 
ಹೇಳಲ್ಪಟ್ಟಿ ವೆ. 


ಮಂತ್ರ ವಿನಿಯೋಗ 


I 
ಪ್ರಸೋ ಅಗ್ನೇ..ಆವಿಥ l ತ್ರೈಧಾತವೀಯೇಷ್ಟಿಯ ಸಾಮಿಧೇನಿಗಳಲ್ಲಿನ 
ಮೊದಲನೆಯ ಯಕ್‌ 


*-ಅಗ್ನೇನಆಗ್ನಿದೇವನೇ! ಯಸ್ಯ-ಯಾವ ಯಜಮಾನನ; ಸಖ್ಯಮ್‌-ಸ್ನೇಹವನ್ನು/ 
ಮಿತ್ರನಂತೆ 'ನಡೆದುಕೊಳ್ಳುವಿಕೆಯನ್ನು: ತ್ವಮ್‌ ನೀನು; ಆವಿಥ-ಪಾಲಿಸುತ್ತಿ 
ದ್ದೀಯೋ; ಸಃ-ಆ ಯಜಮಾನನು; ತವ ನನ್ನ; ಸುವೀರಾಭಿಃ=-ಒಳ್ಳೆಯ ಪುತ್ರಾದಿಗ 
ಛನ್ನು ಕೊಡುವ; ವಾಜಕರ್ಮಭಿಃ ಅನ್ನವನ್ನು ಸಂಪಾದಿಸುವ ಉದ್ಯ ಮಗಳಿಂದ 
ಕೂಡಿದ; ಊತಿಭಿಃ-ರಕ್ಷಣೆಗಳಿಂದ; ಪ್ರ ತರತಿ-ಸಂಸಾರಕ್ಷೆ ಶಗಳನ್ನು ದಾಟುತಾ ನೆ / 
ಸಿದ್ದ ತಿಯನ್ನು ಪಡೆಯುತ್ತಾ ನೆ.[ನೀನು ಅವನ ಯಾಗಕ್ಕಾಗಿ ಪ್ರಜ್ನ ಲಿಸು] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೧೪ 


ಪ್ರ ಹೋತ್ರೇ ಪೂರ್ವ್ಯಂ ವಚೋಂಗ್ಗಯೇ ಭರತಾ ಬೃಹತ್‌ | 


I Il 
ವಿಪಾಂ ಜ್ಯೋತೀಗ್‌ಂಷಿ ಬಿಭ್ರತೇ ನ ವೇಧಸೇ ll 


| || | || 
ಪ್ರೇತಿ | ಹೋತ್ರೇ | ಪೂರ್ವ್ಯಮ್‌ | ವಚಃ | ಅಗ್ನಯೇ ! ಭರತ | ಬೃಹತ್‌ ॥ 


ವಿಪಾಮಿತಿ ವಿ-ಪಾಮ್‌ | ಜೊ ತೀಗ್‌ಂಷಿ ಬಿಭ್ರತೇ |ನ| ವೇಧಸೆ ll 


ಮಂತ್ರ ವಿನಿಯೋಗ 


Il 
ಪ್ರ ಹೋತ್ರೇ...ವೇಧಸೇ॥.. ಇದು ಎರಡನೆಯ ಸಾಮಿಧೇನಿಯ ಯಕ್‌ 


೫ [ಬತ್ತಿ ್ವಜರೇ![ಹೋತ್ರೇಾಇಹೋಮನಿಷ್ಟಾದಕನಾದ; ವೇಧಸೇ=-ನಮ್ಮ ಹಿತವನ್ನು 
ಸಾಧಿಸಿಕೊಡುವ/ಿಶ್ನಕ್ಕೆ ವಿಧಾತನಾದ; ಜ್ಯೋತೀಗೌಂಷಿ- ಹ್‌ ಜ್ಯೋತಿ 
ಸ್ಸುಗಳನ್ನು; ಬಿಭ್ರತೇ ನಂಹೊಂದಿರುವ ಸೂರ್ಯನಂತೆ/ಸೂರ್ಯನಿಗೆ ಹೇಗೋ 
ಹಾಗೆ; ಅಗ್ನಯೇಎಲಗ್ಗಿಗಾಗಿ; ಬೃಹತ್‌-ಮಹತ್ತಾದ; ವಿಪಾಮ್‌- ವಿಶೇಷವಾಗಿ 
ರಕ್ಷಿಸುವ; ಪೊವ್ಯ ೯ಮ್‌ ವಚಃ-ಎಹಿಂದಿನ ಯಷಿಗಳಿಂದ ಮಾಡಲ್ಪಟ್ಟ ವಾಗ್ರೂಪವಾದ 


ಸ್ತುತಿಗಳನ್ನು; ಪ್ರ ಭರತ-ವಿಶೇಷವಾಗಿ ಮಾಡಿರಿ. 


ಅಗ್ನಿಯೇ! ನೀನು ಯಜಮಾನನಿಗೆ ಗೆಳೆಯನಂತೆ ರಕ ಕ್ಷಣೆಯನ್ನು ಕೊಡುತ್ತಿರುವೆ. ಆ 
ಯಜಮಾನನು ನಿನ್ನ ಅನುಗ್ರಹದಿಂದ ಒಳ್ಳೆಯ ಪ್ರತ್ರಾದಿಗಳನ್ನು ಪಡೆಯಲಿ. ಅನ್ನ 
ಪಕವಾದ ಅವನ ಕಾರ್ಯಗಳು ಸಗ ಟ್ರ ಸಂಸಾರಸಾಗರದ 
ಕ್ಲೇಶಗಳನ್ನು ದಾಟಲಿ. ಅವನು ಮಾಡುವ ಯಜ ಕ್ಕಾಗಿ ನೀನು ಪ್ರಜ್ವಲಿಸು. 
ಯತ್ತಿ ಜರೇ! “ಅಗ್ನಿರ್ವೈ ದೇವಾನಾಮ್‌ ಹೋತಾ' ಎಂಬಂತೆ ಅಗ್ನಿಯು 
ದೇವಪೋತ್ಯವಾಗಿದ್ದಾನೆ. ಅವನು ಕಿರಣಗಳನ್ನು ಹೊಂದಿರುವ ಸೂರ್ಯನಂತೆ 
ಜ್ವಾಲೆಗಳ ತೇಜಸ್ಸಿನಿಂದ ಕೂಡಿರುತಾ ನೆ/ವಿಶೇಷವಾಗಿ ರಕ್ಷಿಸುವ ಸೂರ್ಯಾದಿ 
ಜ್ಯೋತಿಗಳನ್ನು ಹೊಂದಿರುವಂತೆ ಮಹಾತೇಜಸಿ ್ರಿಯಾಗಿದ್ದಾನೆ. ಅವನು ವಿಶ್ವ 
ಮ ನಮ್ಮ ಹಿತಸಾಧಕನೂ ಆಗಿರುತ್ತಾನೆ. 


ತೈ ತ್ತಿರೀಯ ಸಂಹಿತಾ/೩-೨-೧೧/೩೧೫ 


Ml | 
ಅಗ್ನೇ | ತ್ರೀ! ತೇ | ವಾಜಿನಾ | ತ್ರೀ ಸಧಸ್ಥೇತಿ ಸಧ-ಸ್ಥಾ । ತಿಸ್ರಃ | ತೇ | ಜಿಹ್ವಾಃ | 


| I | 
ಯತಜಾತೇತ್ಯೃತ-ಜಾತ \ ಪೂರ್ವೀಃ ll ತಿಸ್ರಃ ಉ | ತೇ ತನುವಃ ದೇವವಾತಾ 
| | 
ಇತಿ ದೇವ-ವಾತಾಃ | ತಾಭಿಃ !ನಃ। ಪಾಹಿ | ಗಿರಃ | ಅಪ್ರಯಚ್ಛನ್ನಿತ್ಯಪ್ರ-ಯಚ್ಛನ್ನ್‌ ॥ 


ಮಂತ್ರ ವಿನಿಯೋಗ 


1 
ಅಗ್ನೇ ತ್ರೀ... ಅಪ್ರಯುಚ್ಛನ್ನ್‌ ॥ ಸಾಮಿಧೇನಿಗಳಲ್ಲಿ ಕೊನೆಯ ಬುಕ್‌. 


**ಅಗ್ನೈನಅಗ್ನಿದೇವನೇ! ತೇ ವಾಜಿನಾ ತ್ರೀ-ನಿನ್ನ ಪ್ರರೋಡಾಶಗಳೆಂಬ ಅನ್ನಗಳು 
ಸೋಮ-ಸಾನ್ನಾಯ್ಕ- -ಆಜ್ಯರೂಪ ಪವಾಗಿ/ಸೋಮ- “ಓಷಧಿ-ಸಾನ್ನಾಯ್ಯ ರೂಪವಾಗಿ 
ಮೂರಾಗಿವೆ. ಸಧಸ್ಥಾ ತ್ರಿ ತ್ರೀ=ಪರಸ್ಪರಯುಕ್ತವಾದ ತ್ರಿಲೋಕರೂಪವಾದ/ ಆಹವ 
ನೀಯ-ದಕಿ ಣಾಗ್ಗಿ-ಗಾರ್ಹಪ ತ್ಯರೂಪ ವಾದ ಸ್ಥಾ ನಗಳು ಮೂರು. ಖತಜಾತ 
ಎಯಜ್ಞಕ್ಕಾಗಿ ಜನಿಸಿದವನೇ! ಪರಮಾತ್ಮ ನಿಂದ ಉತ್ಪನ್ನನಾದವನೇ! ತೇ ಜಿಹ್ವಾಃ 
ತಿಸ್ರ 1ಎಸಾತ್ವಿ ಕ-ರಾಜಸ-ತಾಮಸರೂಪವಾದ-ಇಷ್ಟ ಪ್ರಾಪ್ತಿ, ಅನಿಷ್ಟ ಚಾ 
ಅಭಿಚಾರಗಳಿಗೆ ಸಾಧಕವಾದ ನಿನ್ನ ನಾಲಿಗೆಗಳು ಮೂರು! ಉನ: ಮತ್ತು; ದೇವ 
ವಾತಾಃ-ದೇವತೆಗಳಿಂದ ಹೊಂದಲ್ಲಟ್ಟ 3/ಸರ್ವದೇವಾತ್ಮಕವಾದ; ತಿಸ್ರಃ ತನುವಃ- = 
ಅಗ್ನಿ [ಬಡಬಾಗ್ನಿ] ಮಿಂಚು [ವಿದ್ಯುತ್ತಿ “ಗೆ ಸಂಬಂಧಿಸಿದ] ಆದಿತ್ಯರೂಪ ವಾದ ಮೂರು 
ಶರೀರಗಳು; ತೇವನಿನಗೆ [ಇವೆ;] ತಾಭಿಃಐಅವುಗಳಿಂದ; ಪೂರ್ವೀಃ ಗಿರಃ-ನಮ್ಮ 
ಮಂತ್ರರೂಪವಾದ ಮಾತುಗಳನ್ನು; ಅಪ್ರಯುಚ್ಛನ್‌-ಪ್ರಮಾದರಹಿತಗಳನ್ನಾಗಿ 
ಮಾಡುತ್ತಾ; ನಃ ಪಾಹಿ ನಮ್ಮನ್ನು ರಕ್ಷಿ ಸು/ಯಾಗಕ್ಕಾಗಿ ಪ್ರಜ್ವಲಿಸು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೧೬ 


I 
ಸಂ ವಾಂ ಕರ್ಮಣಾ ಸಮಿಷಾ[(೪೪)ಹಿನೋಮೀ]ಹಿಮೋ 


I | [| 
ಮೀಂದ್ರಾವಿಷ್ಣೂ ಅಪಸಸ್ಟಾರೇ ಅಸ್ಯ | ಜುಷೇಥಾಂ ಯಜ್ಲ್ಯ ೦ 


I I I 
ದ್ರವಿಣಂ ಚ ಧತ್ತಮರಿಷ್ಟೈರ್ನಃ ಪಥಿಭಿಃ ಪಾರಯಂತಾ ॥ 


ಒಲ 


I | I I 
ಸಮಿತಿ | ವಾಮ್‌ | ಕರ್ಮಣಾ | ಸಮಿತಿ | ಇಷಾ (೪೪) ಹಿನೋಮಿ । ಇಂದ್ರಾವಿಷ್ಣೂ 


ಇತೀಂದ್ರಾ-ವಿಷ್ಣೂ ಅಪಸಃ ಪಾರೇ I ಅಸ್ಯ ॥ ಜುಷೇಥಾಮ್‌ | ಯಜ್ಞ; ಮ್‌। ದ್ರವಿಣಮ್‌। 
ಚ। ಧತ್ತಮ್‌ | ಅರಿಷ್ಟೈಃ | ನ ಪಥಿಭಿರಿತಿ ಪಥಿ-ಭಿಃ।' ಪಾರಯಂತಾ ॥ 

ಮಂತ್ರ ವಿನಿಯೋಗ 
ಸಂ ವಾಂ...ಪಾರಯಂತಾ ॥ ಈ ತ್ರೈಧಾತವೀಯೇಷ್ಟಿಯ ಪುರೋನುವಾಕ್ಕೆ. 


*ಇಂದ್ರಾವಿಷ್ಣೂ-ಇಂದ್ರಾವಿಷ್ಣುದೇವತೆಗಳೇ! ವಾಮ್‌-ನಿಮ್ಮನ್ನು; ಕರ್ಮಣಾ 
=ಈ ಯಾಗರೂಪವಾದ ಕರ್ಮದಿಂದ; ಅಸ್ಯ ಅಪಸಃ ಪಾರೇಇಈ ಯಜ್ಞದ 
ಸಮಾಪ್ತಿನಿಮಿತ್ತವಾಗಿ; ಸಮ್‌ ಹಿನೋಮಿ-ಚೆನ್ನಾಗಿ ತೃಪ್ತಿಪಡಿಸುತ್ತೇನೆ; ಇಷಾ 
ಸಮ್‌ ಹಿನೋಮಿ-ಹವೀರೂಪವಾದ ಅನ್ನದಿಂದಲೂ ತೃಪ್ತಿಪಡಿಸುತ್ತೇನೆ. ಯಜ್ಞಮ್‌ 
ಜುಷೇಥಾಮ್‌-ಈ ಯಾಗಹವಿಸ್ಸುಗಳನ್ನು ಸೇವಿಸಿರಿ; ದ್ರವಿಣಮ್‌ ಚ 
ಧತ್ತಮ್‌-ನಮಗೆ ಧನವನ್ನೂ ಅನುಗ್ರಹಿಸಿರಿ; ನಃ-ನಮ್ಮನ್ನು; ಅರಿಷ್ಟೈಃ-ನಾಶ 
ರಹಿತವಾದ/ಕ್ಷೇಮವಾದ; ಪಥಿಭಿಃ-ಅನುಷ್ಠಾನಮಾರ್ಗಗಳಿಂದ; ಪಾರಯಂತಾ 
ಇಯಾಗಸಮಾಪ್ತಿ ಯನ್ನು ಹೊಂದಿಸುವವರಾಗಿ[ಆಗಿರಿ] 


ಇಂತಹ ಗುಣಸಂಪನ್ನನಾದ ಅಗ್ನಿಯನ್ನು ಪ್ರಾಚೀನಮುನಿಪ್ರೋಕ್ತ ವಾದ/ರಕ್ಷ। ಕವಾದ 
ಮಂತ್ರರೂಪವಾದ ವಾಕ್ಕುಗಳಿಂದ ಸ್ತುತಿಸಿರಿ. ಆ ಅಗ್ನಿಯು ಯಜ್ಞಾರ್ಥವಾಗಿ 
ಜ್ವಲಿಸಲಿ.* 


*ಭ.ಭಾ. ಮತವನ್ನೂ ಅನುಸರಿಸಿದೆ. 


ತೈತ್ತಿರೀಯ ಸಂಹಿತಾ/೩-೨-೧೧/೩೧೭ 


I | I 
ಕತರಶ್ಚ ನೈನೋಃ | ಇಂದ್ರಶ್ಚ ವಿಷ್ಣೊ ೀ ಯದಪಸ್ಪೃಧೇಥಾಂ 


ತ್ರೇಧಾ ಸಹಸ್ರಂ ವಿ ತದೈರಯೇಥಾಮ್‌ ॥ 


| I 
ಉಭಾ । ಜಿಗೃಥುಃ। ನ! ಪರೇತಿ | ಜಯೇಥೇ ಇತಿ | ನ। ಪರೇತಿ । ಜಿಗ್ಯೇ ॥ ಕತರಃ । 
| | | 
ಚನ | ಏನೋಃ ॥ ಇಂದ್ರಃ । ಚ! ವಿಷ್ಣೋ ಇತಿ | ಯತ್‌ | ಅಪಸ್ಪೃಧೇಥಾಮ್‌ । 


ತ್ರೇಧಾ ಸಹಸ್ರಮ್‌ ವೀತಿ | ತತ್‌।1 ಐರಯೇಥಾಮ್‌ ॥ 


ಮಂತ್ರ ವಿನಿಯೋಗ 


ಉಭಾ...ಐರಯೇಥಾಮ್‌ ॥ ಈತೆ ತ್ರೈ ಥಾತವೀಯೇಷ್ಟಿ ಯ ಯಾಜ್ಯೆ. 


*ವಿಷ್ಣೋ-ವಿಷ್ಣುವೇ! ಇಂದ್ರಃ ಚವಇಂದ್ರನು ಮತ್ತು ನೀನೂ; ಉಭಾ- ಎಣಬ್ಬರೂ; 
ಜಿಗೃಥುಃ ಯಾವಾಗಲೂ ಜಮಿಸುತ್ತಿ ರಿ; ನ ಪರಾ ಜಯೇಥೇ- ಇ ಜ್‌ ಜು 
ಸೋಲುವುದಿಲ್ಲ; ಏನೋಃ ಕತರಃ ಭಾಷ ನಿಮ್ಮಿ: ಬ್ಬರಲ್ಲಿ ಯಾವನೂ; ನ ಪರಾ 
ಜಿಗ್ಯೇ-ಸೋಲುವುದಿಲ್ಲ; ಯತ್‌ ಅಪ ಸ್ಪೃಧೇಥಾಮ್‌- ಇಯಾವಾಗ ಪರಸ್ಪರ 
ಸ್ಫರ್ಧಿಸುತ್ತಿ ೀರೋ; ತತ್‌ಐಎಆಗ; ಸಹಸ್ರಮ್‌ ಸಹಸ್ತಸಂಖ್ಯೆಯ ಗೋವುಗಳನ್ನು/ 
ಸುವರ್ಣನಿಷ್ಯಗಳನ್ನು ತ್ರೇಧಾ:ಮೂರು ಭಾಗವಾಗಿ ವಿ [ಭಜ್ಯ ]ಸವಿಭಾಗಿಸಿಕೊಂಡು; 
ಐರಯೇಥಾಮ್‌- =[ಅದನ್ನು]ಹೊಂದಿದಿರಿ. 


ಹೇ! ಅಗ್ನಿದೇವನೇ! ನಿನ್ನ ಅನ್ನಗಳು ಮೂರು. ಸ್ಥಾ ನಗಳು ಮೂರು. ನಾಲಿಗೆಗಳು 
ಮೂರು. ಶರೀರಗಳು ಮೂರು. ಇವುಗಳಿಂದ ನಮ್ಮನ್ನು ಕಾಪಾಡು. 

[ಒಗಟಿನಂತೆ ಇರುವ ಇಂತಹ ಮಂತ್ರಗಳಲ್ಲಿ ಸಮಂಜಸವಾಗಿ ತೋರುವ ಹಲವು 
ಅರ್ಥಗಳನ್ನು ಉಭಯಭಾಷ್ಯಕಾರರೂ ನೀಡಿರುತ್ತಾರೆ. ಅವುಗಳನ್ನು ಅನುಸರಿಸಿ 
ಪದಶಃ ಅರ್ಥದಲ್ಲಿ ವಿವರಿಸಲಾಗಿದೆ] 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೧ಲ 


` I I 
ತ್ರೀಣ್ಯಾಯೂಗ್‌ಂಷಿ ತವ ಜಾತವೇದಸ್ತಿಸ್ರ ಆಜಾನೀರುಷಸ 


I 
ಸ್ತೇ ಅಗ್ನೇ | ತಾಭಿರ್ದೇವಾನಾಮವೋ ಯಕ್ಷಿ ವಿದ್ಧಾ ಿನಥಾ 


[..ನಥ(೪೫)ಭವ]ಭವ ಯಜಮಾನಾಯ ಶಂ ಯೋಃ ॥ 


| 
ತ್ರೀಣಿ \ ಆಯೂಗ್‌ಂಷಿ | ತವ | ಜಾತವೇದ ಇತಿ ಜಾತ-ವೇದಃ | ತಿಸ್ರಃ | 


ಆಜಾನೀರಿತ್ಯಾ-ಜಾನೀಃ | ಉಷಸಃ | ತೇ | ಅಗ್ನೇ ॥ ತಾಭಿಃ | ದೇವಾನಾಮ್‌ | ಅವಃ | 


| I 
ಯಕ್ಷಿ \ ವಿದ್ವಾನ್‌ |! ಅಥ (೪೫) ಭವ । ಯಜಮಾನಾಯ । ಶಂ | ಯೋಃ ॥ 


ಮಂತ್ರ ವಿನಿಯೋಗ 


| 
ತ್ರೀಣ್ಯಾಯೂಗ್‌ಂಷಿ...ಶಂ ಯೋಃ॥ ಸ್ವಿಷ್ಟಕೃದ್ಯಾಗದ ಪುರೋನುವಾಕ್ಕಾರೂಪವಾದ 
ಸಂಯಾಜ್ನೆ ಒ-ಸಾ.ಭಾಷ್ಯ. 
ಇದೂ ಮುಂದಿನ ಎರಡು ಮಂತ್ರಗಳೂ ವೈಕಲ್ಪಿಕ 
ಯಾಜಾ ್ಯನುವಾಕ್ಕೆ-*ಭ.ಭಾ.ಭಾ. 


*ಜಾತವೇದಃ ಅಗ್ನೇ-ಓ! ಸರ್ವಜ್ಞ ನನಾದ ಅಗ್ನಿದೇವನೇ! ತವ ಆಯೂಗ್‌ಂಷಿ 
ತ್ರೀಣಿ-ನಿನಗೆ ಆಯುರ್ವರ್ಧಕಗಳಾದೆ ಸೋಮ-ಸಾನ್ನಾಯ್ಕ-ಪ್ರರೋಡಾಶರೂಪ 
ವಾದ ಹವಿಸ್ಸುಗಳು ಮೂರು ಇವೆ. ತೇ ಉಷಸಃ ಆಜಾನೀಃ ತಿಸ್ರಃಐನಿನಗೆ ಉಷಃ 
ಕಾಲದಂತೆ ಪ್ರಕಾಶಿಸುವ ಜ್ವಾಲಾಯುಕ್ತವಾದ ಗಾರ್ಹಪತ್ಯ- -ಆಹವನೀಯ-ದಕ್ಷಿಣಾ 
ಗ್ನಿರೂಪ ಪವಾದ ಆವಿರ್ಭಾವಗಳು ಮೂರು. ವಿದಾ ನ್‌ಎಲ ವನ್ನೂ ತಿಳಿದಿರುವ 

ನೀನು; ತಾಭಿಃಆ ತ್ರೇತಾಗ್ನಿಗಳಿಂದ; ದೇವಾನಾಮ್‌-ದೇವತೆಗಳಿಗೆ ಸ ಸಂಬಂಧಿಸಿದ; 
ಅರ್ಮರಕ್ಬಕರೂಪವಾದ ಹವಿಸ್ಸುಗಳನ್ನು; ಯಕ್ಸಿ ಿ =ಸೇವಿಸು; ಅಥೆ-ಬಳಿಕ; 
ಯಜಮಾನಾಯ-ಯಜಮಾನನಿಗೆ: ಶಮ್‌ ಭವ-ಸುಖಕರನಾಗು: ಯೋಃ 
ಭವವದುಃಖಪರಿಹಾರಕನಾಗಿ ಆಗು. 


*ಈ ಮುಂದಿನ ಯಾಜಾ ್ಯ-ಪುರೋನುವಾಕ್ಕೆ ಗಳಲ್ಲಿ ಯಜಮಾನನ ಕಾಮನೆಗಳಿಗೆ ಸಂಬಂಧಿಸಿದಂತೆ ಯಾಜ್ಯಾ- 


ಪುರೋನುವಾಕ್ಕೆ ಗಳನ್ನು ಆರಿಸಿಕೊಳ್ಳಬಹುದು. ಅಥವಾ ತಕ್ಷ ಕ ಅಧ್ಯಾಹಾರದಿಂದ ಅರ್ಥವನ್ನು ಮಸ 
ಕೊಳ್ಳಬಹುದು. 


ತೈತ್ತಿರೀಯ ಸಂಹಿತಾ/೩-೨-೧೧/೩೧೯ 


I 
ತ್ರೀಗ್‌ಂರೇಕಾದಶಾಗ್‌ಂ ಇಹ ॥ 


I I | || 
ಅಗ್ನಿಃ । ತ್ರೀಣಿ! ತ್ರಿಧಾತೂನೀತಿ ತ್ರಿ-ಧಾತೂನಿ । ಏತಿ । ಕ್ಷೇತಿ। ವಿದಥಾ। ಕವಿಃ ॥ 


) 


ಸಃ | ತ್ರೀನ್‌ | ಏಕಾದಶಾನ್‌ | ಇಹ ॥ 


ಮಂತ್ರ ವಿನಿಯೋಗ 


I 
ಅಗ್ನಿಸ್ತ್ರೀಣಿ...ಇಹ \l ತ್ರೈಥಾತವೀಯೇಷ್ಟಿಯ ಸ್ವಿಷ್ಟಕೃದ್ಯಾಗದ ಸಂಯಾಜ್ಯಾಸಂಜ್ಞ 
ಕವಾದ ಯಾಜ್ಯಾನುವಾಕ್ಕೆ-ಸಾ.ಭಾ. 


ತ್ರೈಧಾತವೀಯೇಷ್ಟಿಯ ವಿಕಲ್ಪಿತ ಯಾಜ್ಯಾನುವಾಕ್ಕೆ-ಭ.ಭಾ.ಭಾ 


**ಕವಿಃನವಿದ್ವಾಂಸನಾದ; ಅಗ್ನಿಃಐಅಗ್ನಿದೇವನು; ವಿದಥಾ- ಈ ಯಾಗದಲ್ಲಿ; ತ್ರಿ ಣಿ 
ತ್ರಿಧಾತೂನಿ-ಮೂರು ವಿಧವಾದ ಮೂರು ಪುರೋಡಾಶಗಳನ್ನು/ಮೂರು 
ಲೋಕಗಳ. ಪ್ರಾಪ್ತಿಗೆ ಕಾರಣವಾದ ಮೂರು ಹವಿಸ್ಸುಗಳನ್ನು; ಆ ಕ್ಷೇತಿಐಸರ್ವ 
ಪ್ರಕಾರಗಳಿಂದ ಹೊಂದುತ್ತಾ ನೆ; ಸಃ-ಆತನು; ಇಹ=ಈ ಯಾಗದಲ್ಲಿ; ತ್ರೀನ್‌ 
ಏಕಾದಶಾನ್‌- ಹನ್ನೊಂದನೆಯವರಾದ ಮೂವರನ್ನು* [ಹನ್ನೊಂದು ಸಂಖ್ಯೆಯ 
ಮೂರು ಗಣಗಳನ್ನು]/ದ್ಯುಲೋಕ-ಅಂತರಿಕ್ಚ! ಲೋಕ-ಭೂಲೋಕಗಳಲ್ಲಿರುವ 


ಮೂರು ಗಣಗಳನ್ನು [ಸಂತೋಷಪಡಿಸಲಿ] 


ಇಂದ್ರಾವಿಷ್ಣುಗಳೇ! ನಿಮ್ಮನ್ನು ಯಾಗದಿಂದಲೂ, ಹವಿಸ್ಸಿನಿಂದಲೂ ತೃಪ್ತಿಪಡಿಸು 
ತ್ತೇನೆ. ನೀವು ತೃಪ್ತರಾಗಿ ನಿರ್ವಿಘ್ನವಾಗಿ ಯಜ್ಞವು ಮುಗಿಯುವಂತೆ ಮಾಡಿರಿ. ನಮಗೆ 
ಧನವನ್ನು ಅನುಗ್ರಹಿಸಿರಿ. 


*ಹನ್ನೊಂದು ಸಂಖ್ಯೆಯನ್ನು ಪೂರ್ತಿಗೊಳಿಸುವ ಮೂವರನ್ನು ಎಂದರೆ ಹತ್ತು ದೇವತೆಗಳ ಮೂರು ಗಣಗಳನ್ನು 
ಹೊಂದಿರುವ ಮೂವರು ಎಂದು ಅರ್ಥ. ಮೂರು ಏಕಾದಶರನ್ನು ಎಂದರೆ [10+1,10+1,10+1] ಹೀಗೆ 
ಮೂವತ್ತಮೂರು ದೇವತೆಗಳು ಎಂದರ್ಥ. "ತ್ರಿಗ್‌ಂಶತ್ತ್ವಯಶ್ಚ ಗಣಿನಃ' ಎಂದು ಶ್ರುತಿಯಲ್ಲಿ-ಮೂವತ್ತು 
ಎಂದು ಪರಿಗಣಿಸಿ, ಬಳಿಕ ಅದನ್ನೇ ಹತ್ತರ ಮೂರು ಗಣಗಳನ್ನಾಗಿ ಮಾಡಿ, ಅವುಗಳನ್ನು ಹೊಂದಿರುವ 
ಮೂವರು "ಗಣಿ'ಗಳು. “ಗಣಾಃ ಯೇಷಾಂ ಸಂತಿ ತೇ ಗಣಿನಃ'] ಎಂದು-ಹೇಳಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೨೦ 


I | 
ಯಕ್ಷಚ್ಚ ಪಿಪ್ರಯಚ್ಚ ನೋ ವಿಪ್ರೋ ದೂತಃ ಪರಿಷ್ಕೃತಃ | 


I 
ನಭಂತಾಮನ್ಯಕೇ ಸಮೇ ॥ 


I | } I I | 
ಯಕ್ಷತ್‌ | ಚೆ! ಪಿಪ್ರಯತ್‌ ಚ। ನಃ | ವಿಪ್ರಃ । ದೂತಃ | ಪರಿಷ್ಕೃತಃ ॥ ನಭಂತಾಮ್‌ | 


ಅನ್ಯಕೇ | ಸಮೇ। 


ಮಂತ್ರ ವಿನಿಯೋಗ 


I | 
ಯಕ್ಚಚ್ಚ...ಸಮೇ॥ ಸ್ವಿಷ್ಟಕೃದ್ಯಾಗದ ವೈಕಲ್ಪಿ ಕಯಾಜ್ಯಾರೂಪವಾದ 
ಸಂಯಾಜ್ಕೆ-ಸಾ.ಭಾ 
ತ್ರೈಥಾತವೀಯೇಷ್ಟಿಯ ವೈಕಲ್ಪಿಕಯಾಜ್ಯೆ- 
ಭ.ಭಾ.ಭಾ. 


* ವಿಪ್ರಃ-ಬ್ರಾಹ್ಮಣಾಭಿಮಾನಿಯಾದ/ಮೇಧಾವಿಯಾದ;' ದೂತಃ-ದೇವತೆಗಳ 
ದೂತನೆಂದು ಪ್ರಸಿದ್ಧನಾದ; ಪರಿಷ್ಕೃತಃ-ಬ್ರಾಹ್ಮಣಲಕ್ಷಣಗಳಿಂದ ಅಥವಾ 
ದೂತಲಕ್ಷಣಗಳಿಂದ ಅಲಂಕೃತನಾದ [ಅಗ್ನಿದೇವನು]; ಯಕ್ಟತ್‌-ದೇವತೆಗಳ 
ಯಾಗಭಾಗವನ್ನು ಸಮರ್ಪಿಸಲಿ; ಪಿಪ್ರಯತ್‌ ಚ-ದೇವತೆಗಳನ್ನು ತ್ನಪಿ ಪಡಿಸಲಿ; 


ಬು 
[ಫಲವು ದೊರಕುವಂತೆ ಮಾಡಿ] ನಮ್ಮನ್ನು ಸಂತೋಷಪಡಿಸಲಿ. ನಃ-ನಮ್ಮ; ಅನ್ಯಕೇ 
ಸಮೇಇಬೇರೆಯ ಎಲ್ಲ ಕ್ಬುದ್ರಶತ್ರುಗಳೂ; ನಭಂತಾಮ್‌-ನಾಶ ಹೊಂದಲಿ. 


ವಿಷ್ಣುವಿನ ಸಾಹಾಯ್ಯದಿಂದ ಇಂದ್ರನು ವೃತ್ರನನ್ನು ಜಯಿಸುತ್ತಾನೆಂದು ತ್ರೈಥಧಾತವೀ 
ಯೇಷ್ಟಿಯ ಬ್ರಾಹ್ಮಣದಲ್ಲಿದೆ. ಈ ಯಾಗದಲ್ಲಿ ಮೂರು ಚತುಷ್ಕಪಾಲಗಳನ್ನು ಹವಿಸ್ಸ 
ನ್ನಾಗಿ ಹೇಳಿರುತ್ತಾರೆ. ವಿಷ್ಣುವಿನ ಬೆಂಬಲದಿಂದ ಇಂದ್ರನು ಮೂರು ಬಾರಿ ವಜ್ರವನ್ನು 
ಪ್ರಯೋಗಿಸುತ್ತಾನೆ. | 
ಇವೆರಡರಿಂದಲೂ ತ್ರಿಧಾತುವ್ರಳ್ಳ ತ್ರೆ ಕಧಾತವೀಯೇಷ್ಟಿಯೆಂದು ಅನ್ವರ್ಥನಾಮವಾಗಿದೆ. 
ಯಾಗದೇವತೆಗಳಾದ ಇಂದ್ರಾವಿಷ್ಣುಗಳು ಜಯಶೀಲರು. ಅವರು ಹವಿಸ್ಸನ್ನೂ, ದಕ್ಷಿಣೆ 
ಯನ್ನೂ ವಿಭಾಗಿಸಿಕೊಂಡು ಸೇವಿಸಲಿ. ನಮಗೆ ಧನವನ್ನು ಅನುಗ್ರಹಿಸಲಿ. | 


ತೈತ್ತಿರೀಯ ಸಂಹಿತಾ/೩-೨-೧೧/೩೨೧ 


ದೃಗ್‌ಂಹಿತಾಶ್ನಂಬರಸ್ಥ ನವ ಪುರೋ 


1 . 1 
| ನವತಿಂ ಚ ಶ್ಲ ಥಿಷ್ಟಮ್‌ । ಶತಂ ವರ್ಚಿನಸ್ಸಹಸ್ರಂ ಚ 


I I 
ಸಾಕಗ್‌ಂ ಹಥೋ ಅಪ್ರತ್ಯಸುರಸ್ಯ ವೀರಾನ್‌ ॥ 


ಇಂದ್ರಾವಿಷ್ಣೂ ಇತೀಂದ್ರಾ-ವಿಷ್ಣೂ 1 ದೃಗ್‌ಂಹಿತಾಃ । ಶಂಬರಸ್ಯ | ನವ । ಪುರಃ | 
ನವತಿಮ್‌ | ಚ। ಶ್ಲಥಿಷ್ಟಮ್‌ ॥ ಶತಮ್‌ | ವರ್ಚಿನಃ | ಸಹಸ್ತಮ್‌ । ಚ! ಸಾಕಮ್‌ | 
ಹಥಃ । ಅಪ್ಪತಿ । ಅಸುರಸ್ಯ | ವೀರಾನ್‌ ॥ 

ಮಂತ್ರ ವಿನಿಯೋಗ 


I 
ಇಂದ್ರಾವಿಷ್ಣೂ..ವೀರಾನ್‌ ॥ ತ್ರೈಧಾತವೀಯೇಷ್ಟಿಯ ವೈಕಲ್ಲಿಕಪುರೋನುವಾಕ್ಕೆ. 


೪ ಇಂದ್ರಾವಿಷ್ಠೂ-ಹೇ! ಇಂದ್ರಾವಿಷ್ಣು ದೇವತೆಗಳೇ! [ನೀವು] ಶಂಬರಸ್ಯ- 
ಶಂಬರಾಸುರನ; ನವತಿಂ ನವ ಚ-ತೊಂಬತ್ತೊಂಬತ್ತು; ದೃಗ್‌ಂಹಿತಾಃ-ದೃಢ 
ವಾದ; ಪುರಃ-ಪಟ್ಟಣಗಳನ್ನೂ; ಶ್ಲ್ವೃಥಿಷ್ಟಮ್‌-ನಾಶಪಡಿಸಿದಿರಿ; ಸಾಕಮ್‌-ಜೊತೆ 
ಯಲ್ಲಿಯೇ; ವರ್ಚಿನಃ-ಪ್ರಕಾಶಮಾನರಾದ;[ಪ್ರಸಿದ್ದರಾದ] ಶತಮ್‌ ಸಹಸ್ತಮ್‌- 
ನೂರು-ಸಾವಿರ ಸಂಖ್ಯೆಯ; ಅಸುರಸ್ಯ ವೀರಾನ್‌ ಚಎಶಂಬರಾಸುರನ ಸಂಬಂಧಿಗ 
ಳಾದ ಮಂತ್ರಿ-ಸೈನ್ಯಾಧಿಕಾರಿ ಮೊದಲಾದ ವೀರರನ್ನೂ; ಅಪ್ರತಿ-ಪಕ್ಷರಾಹಿತ್ಯ 
ವಿಲ್ಲದೆ/ಭೇದವೆಣಿಸದೆ; ಹಥಃ-ಕೊಂದುಹಾಕಿದಿರಿ. 


ಹೇ! ಅಗ್ನಿಯೇ! ನಿನ್ನ ಹವಿಸ್ಸುಗಳು ಮೂರು. ನಿನ್ನ ಆವಿರ್ಭಾವವೂ ಮೂರು ಕಡೆ. 
ನೀನು ನಾವೀಯುವ ಹವಿಸ್ಸನ್ನು ಸ್ವೀಕರಿಸಿ, ಆಯಾ ದೇವತೆಗಳಿಗೆ ಸೇರುವಂತೆ 
ಮಾಡು. ಯಜಮಾನನಿಗೆ ಸುಖವನ್ನು ಕೊಡು. ದುಃಖಗಳನ್ನು ಪರಿಹರಿಸು. 

"ತ್ರಯಃ ಪ್ರರೋಡಾಶಾ ಭವಂತಿ' "ಉತ್ತರಉತ್ತರೋ ಜ್ಯಾಯಾನ್‌ ಭವತಿ' 
ಎಂಬಂತೆ ಮೂರು ವಿಧವಾದ ಮೂರು ಪುರೋಡಾಶಗಳನ್ನು ಅಗ್ನಿಯು ಹೊಂದು 
ವನು. ಅದನ್ನು ದೇವತೆಗಳಿಗೆ ಸೇರಿಸಿ ಅವರನ್ನು ಸಂತೋಷಪಡಿಸಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೨೨ 


I 
ಉತ ಮಾತಾ ಮಹಿಷಮನ್ವವೇನದಮೀ ತ್ವಾ ಜಹತಿ ಪುತ್ರ 


|| I I 
ದೇವಾಃ | ಅಥಾಬ್ರವೀದ್ವೃತ್ರಮಿಂದ್ರೋ ಹನಿಷ್ಯನ್ಭ್ಸಖೇ 


| ) 
ವಿಷ್ಣೊ ೀ ವಿತರಂ ವಿಕ್ರಮಸ್ತ [೪೬-11] 


| 
[ಇಷಾಥ ತ್ವಾ ತ್ರಯೋದಶ ಚ ॥] 


[ 
ಉತ! ಮಾತಾ! ಮಹಿಷಮ್‌ | ಅನ್ವಿತಿ | ಆವೇನತ್‌ | ಅಮೀ ಇತಿ | ತ್ವಾ। ಜಹತಿ। 


I 
ಪ್ರತ್ರ । ದೇವಾಃ ॥ ಅಥ | ಅಬ್ರವೀತ್‌ | ವೃತ್ತಮ್‌ । ಇಂದ್ರಃ । ಹನಿಷ್ಠನ್ನ್‌ । ಸಖೇ | 


I | 
ವಿಷ್ಣೋ ಇತಿ | ವಿತರಮಿತಿ ವಿ-ತರಮ್‌ | ವೀತಿ | ಕ್ರಮಸ್ಸ ॥ 


ಮಂತ ವಿನಿಯೋಗ 


ಖೆ 


I 
ಉತ ಮಾತಾ... ಕಮಸ್ಕ ॥ ತೆ ಕಧಾತವೀಯೇಷ್ಟಿಯ ವೈಕಲ್ಪಿ ಕಯಾಜ್ಯೆ. 


ಆ ವ ಅ 


*ಉತ-ಮತ್ತು; ಮಾತಾ-ಇಇಂದ್ರಮಾತೆಯಾದ ಅದಿತಿಯು; ಮಹಿಷರ್ಮ್‌ 
ಮಹಾಂತನಾದ ಮಗನಾದ ಇಂದ್ರನನ್ನು ಕುರಿತು; ಅನ್ವವೇನತ್‌-ಅನುಕ್ರಮವಾಗಿ 
ಪ್ರೋತ್ಸಾಹಿಸಿದಳು/ತಿಳಿಯಹೇಳಿದಳು [ಏನೆಂದರೆ] ಪುತ್ರ-ಮಗನೇ! ತ್ವಾ-[ಶತ್ರು 
ಜಯಕ್ಕೆ ಯತ್ನಿಸದೆ ಸುಮ್ಮನಿರುವ] ನಿನ್ನನ್ನು; ಅಮೀ ದೇವಾಃ- ಈ ದೇವತೆಗಳು; 
ಜಹತಿ-ತ್ಯಾಗ ಮಾಡಿಬಿಡುತ್ತಾರೆ [ಎಂದಳು] ಅಥ-ಬಳಿಕ; [ಉತ್ತೇಜಿತನಾದ] 
ಇಂದ್ರಃ-ಇಂದ್ರನು; ವೃತ್ರಮ್‌-ವೃತ್ರನನ್ನು; ಹನಿಷ್ಕನ್‌-ಕೊಲ್ಲುವವನಾಗಿ; ಸಖೇ 
ವಿಷ್ಣೋ-ಸ್ನೇಹಿತನಾದ ವಿಷ್ಣುವೇ! ವಿತರಮ್‌-ಬಹುಪ್ರಕಾರವಾಗಿ; ವಿಕ್ರಮಸ್ವ- 
ಪರಾಕ್ರಮವನ್ನು ತೋರಿಸು [ಇತಿಇಎಂಬುದಾಗಿ] ಅಬ್ರ ವೀತ್‌-[ವಿಷ್ಣು. ವನ್ನು ಕುರಿತು] 
ಹೇಳಿದನು. [ಬಳಿಕ ಇಂದ್ರನು ಜಯಿಸಿದನು]* 


*ತ್ವಷ್ಟಾ ಹತಪುತ್ರಃ [ತ್ರೈ-ಸಂ.2.4.12] ಎಂಬ ಅನುವಾಕದಲ್ಲಿ ಇಂದ್ರನ ಜಯದ ವೃತ್ತಾಂತವಿದೆ. 


ತೈತ್ತಿರೀಯ ಸಂಹಿತಾ/೩-೨-೧೧/೩.೨೩ 


ಈ ಇಷ್ಟಿಯಲ್ಲಿ ಮೂರು ಸಂಖ್ಯೆಯ ಪ್ರಾಶಸ್ತ ವನ್ನು ಹೇಳಲಾಗಿದೆ. 

"ಅಗ್ನಿರ್ದೇವಾನಾಂ ದೂತ ಆಸೀತ್‌' ಎಂಬ ಶ್ರುತಿಯಂತೆ ಅಗ್ನಿದೇವನು 
ದೇವತೆಗಳ ದೂತನು. ಅವನು ಮೇಧಾವಿಯೂ ಹೌದು. ಅವನು ನಮ್ಮ ಯಾಗವು 
ಸಂಪೂರ್ಣವಾಗುವಂತೆ ಮಾಡಲಿ. ನಮ್ಮ ಎಲ್ಲ ಇತರ ಕ್ಲುದ್ರಶತ್ತುಗಳೂ ನಾಶ 
ಹೊಂದಲಿ. ಯಜ್ಞ ಫಲವು ನಮಗೆ ದೊರೆಯುವಂತೆ ಅಗ್ನಿದೇವನು ಮಾಡಲಿ. 

ಎಲೈ! ಇಂದ್ರಾವಿಷ್ಟು; ದೇವತೆಗಳೇ! ನೀವು ಶಂಬರಾಸುರನ ತೊಂಬತ್ತೊಂಬತ್ತು 
ನಗರಗಳನ್ನು ಧ್ವಂಸ ಮಾಡಿ, ಬಹುಸಂಖ್ಯೆಯಲ್ಲಿದ್ದ ಆ ಅಸುರನ ಮಂತ್ರಿ 
ಸೇನಾಪತಿಗಳನ್ನು ನಾಶ ಮಾಡಿರುವಿರಿ. ನೀವು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನೂ 
ಕರುಣಿಸಿರಿ. “ಸರ್ವೇಭ್ಯೋ ಹಿ ಕಾಮೇಭ್ಯೋ ಯಜ್ಞಃ ಪ್ರಯುಜ್ಯತೇ' ಎಂದು 
ಶ್ರುತಿಯಲ್ಲಿ ತ್ರೆ ಅಥಧಾತವೀಯೇಷ್ಟಿಯನ್ನು ಸರ್ವಕಾಮಪ್ರದವೆಂದು ಹೇಳಿದೆ. 

ಇಂದ್ರನ ಮಾತೆಯಾದ ಅದಿತಿಯಿಂದ ಪ್ರೋತ್ಸಾಹಿಸಲ್ಪಟ್ಟ ಇಂದ್ರನು ವಿಷ್ಣುವನ್ನು 
ಪ್ರೋತ್ಸಾಹಿಸಿ, ಅವನ ನೆರವಿನಿಂದ ವೃತ್ರನನ್ನು ಜಯಿಸಿದನು. ಇಂತಹ 
ಪ್ರಭಾವಶಾಲಿಗಳಾದ ಇಂದ್ರಾವಿಷ್ಣುಗಳೇ! ನೀವು ನಮ್ಮ ಇಷ್ಟಾರ್ಥವನ್ನು ಕರುಣಿಸಿರಿ. 


ಯೋ ವೈ ಪವಮಾನಾನಾಂ ತ್ರೀಣಿ ಪರಿಭೂಸ್ಸ್ಯ್ಯಸ್ಸೃಸಿರ್ಭಕ್ಷೇಹಿ 


ಮಹೀನಾಂ ಪಯೋಸಿ ದೇವ ಸವಿತರೇತತ್ತೇ ಶ್ಯೇನಾಯ ಯದ್ವೈ ಹೋತೋ 


I ) I 
ಪಯಾಮಗೃಹೀತೋಸಸಿ ವಾಕ್ಷಸತ್ವಸೋ ಅಗ್ಗ ಏಕಾದಶ ॥ ೧೧॥ 


I | 
ಯೋ ವೈ ಸ್ಫಸ್ಪೃಸ್ತಿಸ್ವಧಾಯ್ಕೆ ನಮಃ ಪ್ರಮುಂಚ ತಿಷ್ಠತೀವ 


ಷಟ್ಟತ್ಸಾರಿಗ್‌ಂಶತ್‌ W ೪೬॥ 
| I 

ಯೋ ವೈ ಪವಮಾನಾನಾಂ ವಿಕ್ರಮಸ್ವ 

ಹರಿಃ ಓಮ್‌ 


ಶ್ರೀ ಕೃಷ್ಣಾರ್ಪಣಮಸ್ತು 


ಇತಿ ತೃತೀಯಕಾಂಡೇ ದ್ವಿತೀಯಃ ಪ್ರಶ್ನಃ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೨೪ 
ವಿನಿಯೋಗಸಂಗ್ರಹ 


12ಪ್ರ ಸೋ ತ್ರೈಧಾತವೀಯೇಷ್ಟ್‌ ದ್ವೇ ಧಾಯ್ಯೇ 3ಅಗ್ನ ಇತ್ಯಸೌ | 
ತತ್ರೈವ ಪರಿಧಾನೀಯಾ ಹ್ಯನುವಾಕ್ಯಾ 4ಸಮಿತ್ಯಸೌ ॥ 

5ಉಭೇತಿ ಯಾಜ್ಯಾ 6ತ್ರೀಣೀತಿ ಸಂಯಾಜ್ಯಾಸ್ತಿಸ್ರ ಈರಿತಾಃ | 
೨ಇಂದ್ರಾನುವಾಕ್ಯೋತ 10ಯಾಜ್ಯಾ ದಶ ಮಂತ್ರಾ ಇಹೇರಿತಾಃ ॥ 


ಅನುವಾಕದಲ್ಲಿರುವ ಮಂತ್ರ ಗಳ ಸಂಖ್ಯೆ-10 


ಅನುವಾಕದ ವಿಶೇಷ ವಿಷಯಗಳು 


ಅ) ಛಂದಸ್ಸು 


| 
೧)ಪ್ರಸೋ ಅಗ್ನೇ...ಮಾವಿಥ I 
I 
೨)ಪ್ರ ಹೋತ್ರೇ...ವೇಧಸೇ ॥ 
| 
೩) ಅಗ್ನೇತ್ರೀ ತೇ...ಅಪ್ರಯುಚ್ಛನ್ನ್‌ ll 


| 
೪) ಸಂ ವಾಂ...ಪಾರಯಂತಾ ॥ 


I 
೫) ಉಭಾ ಜಿಗ್ಯಥುಃ...ರಯೇಥಾಮ್‌ ॥ 


| 
೬) ತ್ರೀಣ್ಯಾಯೂಗ್‌ಂಷಿ...ಶಂ ಯೋಃ॥ 


೭) ಅಗ್ನಿಸ್ತ್ರಿ ಣಣಿ...ಇಹ | 


ತೈತ್ತಿರೀಯ ಸಂಹಿತಾ/೩-೨-೬/೩.೨೫ 


| 
೮) ಯಕ್ಷಚ್ಛ...ಸಮೇ ॥ 


I 
೯) ಇಂದ್ರಾವಿಷ್ಣೂ...ವೀರಾನ್‌ ॥ 
ಣ್‌ 


I 
೧೦) ಉತ ಮಾತಾ...ವಿಕ್ರಮಸ್ತ ॥ 


DERN 


ತೃತೀಯಕಾಂಡಃ ತೃತೀಯಃ 
ಪ್ರ ಚೋ 


ಹರಿಃ ಓಮ್‌ 


€ ತೇಜಸ್ವಿನ್ರೇಜಸ್ವೀ ತ್ವಂ ದೇವೇಷು ಭೂಯಾ 


|| | 
ಅಗ್ನೇ ತೇಜಸ್ವಿನ್ನ್‌ | ತೇಜಸ್ವೀ | ತ್ವಮ್‌ ದೇವೇಷು ಭೂಯಾಃ | 


ಎರಡನೆಯ ಪ್ರಶ್ನದಲ್ಲಿ ಪ್ರತಿನಿರ್ಗ್ರಾಹ್ಯಪರ್ಯಂತವಾದ ಮಂತ್ರಗಳೂ ಅವುಗಳ 
ವಿಧಿಗಳೂ ಹೇಳಲ್ಪಟ್ಟವು. ಈ ಮೂರನೆಯ ಪ್ರಶ್ನೆಯಲ್ಲಿ ಅತಿಗ್ರಾಹ್ಯಾದಿ 
ಮಂತ್ರಗಳೂ, ವೈಕೃತಮಂತ್ರಗಳೂ ವಿಧಿಗಳೂ ಹೇಳಲ್ಪಟ್ಟಿವೆ. 


ಮಂತ್ರ | | ವಿನಿಯೋಗ 


I 
ಅಗ್ನೇ ತೇಜಸ್ವಿನ್‌...ಜುಹೋಮಿ ॥ ಆಗ್ನೇಯಅತಿಗ್ರಾಹ್ಯಹೋಮವನ್ನು ಮಾಡಲು- 


ಸಾ.ಭಾ 
*ಅತಿಗ್ರಾಹ್ಯ ಅವೇಕ್ಷಣ ಮತ್ತು ಹೋಮವನ್ನು 
ಮಾಡಲು- ಭ.ಭಾ.ಭಾ 


+ ಅಗ್ನೇ ತೇಜಸ್ವಿನ್‌-ಅತಿಶಯಕಾಂತಿಯುಕ್ತನಾದ ಅಗ್ನಿದೇವನೇ! ತ್ವಮ್‌-ನೀನು; 
ದೇವೇಷು-ದೇವತೆಗಳಲ್ಲಿ; ತೇಜಸ್ವೀ ಭೂಯಾಃ-ಅಧಿಕ ಕಾಂತಿಮಂತನಾಗಿರು 
/ಕಾಂತಿಮಂತನಾಗಿ ಯಾವಾಗಲೂ ಇರು. 


*ಅಗ್ನೇ ತೇಜಸ್ವಿನ್‌....ಕುರು -ಅವೇಕ್ಷಣೆಗಾಗಿ ॥ ದೀಕ್ಷಾಯ್ಯೈ...ಜುಹೋಮಿ- ಹೋಮಕ್ಕಾಗಿ 
ಹೀಗೆಯೇ ೨)ಇಂದ್ರೌಜಸ್ವಿನ್‌..ಕುರು । ಬ್ರಹ್ಮಣಶ್ಚ ತ್ವಾ...ಜುಹೋಮಿ ॥ 

೩)ಸೂರ್ಯ ಭ್ರಾಜಸ್ತಿನ್‌...ಕುರು ॥ ವಾಯೋಶ್ಚ ತ್ವಾ...ಜುಹೋಮಿ ll 

ಈ ಮಂತ್ರಗಳಿಗೂ ಅವೇಕ್ಷಣ-ಹೋಮಗಳಿಗಾಗಿ ವಿನಿಯೋಗ ಎಂದು ಭಟ್ಟಭಾಸ್ಕರ ಮಿಶ್ರರ ಮತ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೨೮ 


EEE TTT TESTE ESTE TEE ETE ET) 
I I } 
ಕೆ ಸ್ತೇಜಸ್ವಂತಂ ಮಾಮಾಯುಷ್ಕಂತಂ ವರ್ಚಸ್ವಂತಂ ಕ 
ಸ ; | ; ಭಿ 
0 ಮನುಷ್ಯೇಷು ಕುರು ದೀಕ್ಟಾಯೈ ಚ ತ್ವಾ ತಪಸಶ್ಚ ಸ 
| 

34 ತೇಜಸೇ ಜುಹೋಮಿ 4 
Xx Xx 

ಸಃ 

0 

ಬ 


| | | | | 
ತೇಜಸ್ವಂತಮ್‌ । ಮಾಮ್‌ । ಆಯುಷ್ಮಂತಮ್‌ । ವರ್ಚಸ್ವಂತಮ್‌ । ಮನುಷ್ಯೇಷು | 


Il | | 
ಕುರು! ದೀಕ್ಷಾಯ್ಕೆ | ಚೆ! ತ್ವಾ! ತಪಸಃ। ಚ। ತೇಜಸೇ । ಜುಹೋಮಿ | 


ತೇಜೋಯುಕ್ತನನ್ನಾಗಿಯೂ; ಆಯುಷ್ಮಂತಮ್‌-ದೀರ್ಫಾಯುಷ್ಮಂತನನ್ನಾ ಗಿಯೂ/ 
ಹೆಚ್ಚಿನ ಅನ್ನವಂತನನ್ನಾಗಿಯೂ; ವರ್ಚಸ್ವಂತಮ್‌-ಅಧಿಕಬಲವಂತನನ್ನಾಗಿಯೂ; 
ಕುರು-ಮಾಡು; ದೀಕ್ಬಾಯ್ಯೆ ಚ-ಯಾಗದೀಕ್ಷೆ. ಯಿಂದಲೂ; ತಪಸಃ ಪಗ 
ಸಾದಿ ನಿಯಮಾನುಷ್ಠಾನದಿಂದಲೂ [ಉಂಟಾದ] ತೇಜಸೇ- ತೇಜಸಿ ಗಾಗಿ; 
ತ್ವಾವನಿನ್ನನ್ನು[ಅತಿಗ್ರಾಹ್ಯವನ್ನು] ಜುಹೋಮಿ ಹೋಮ ಮಾಡುತ್ತೇನೆ. ” 


ಅತಿಗ್ರಾಹ್ಯಹೋಮದ ಮಂತ್ರವನ್ನು ಈ ಪ್ರಪಾಠಕದ ಆರಂಭದಲ್ಲಿ ಹೇಳಲಾಗಿದೆ. 
ಆಗ್ನೇಯ, ಐಂದ್ರ, ಸೌರ್ಯಗಳೆಂಬ ಮೂರು ಅತಿಗ್ರಾಹ್ಯಗಳಲ್ಲಿ ಆಗ್ನೇಯ 
ಅತಿಗ್ರಾಹ್ಯವು ಮೊದಲನೆಯದು. ಆಗ್ನೇಯ ಅತಿಗ್ರಾಹ್ಯವನ್ನು ಅಗ್ನಿ ರೂಪವಾಗಿ 
ಪ್ರಾರ್ಥಿಸಲಾಗಿದೆ. 
ಪ್ರತಿಪ್ರಸ್ಥಾತನು ಆಗ್ನೇಯ ಅತಿಗ್ರಾಹ್ಯವನ್ನು ತೆಗೆದುಕೊಂಡು ಹೋಮ ಮಾಡಬೇಕು. 
ಹೇ! ಅಗ್ನಿಯೇ! ನೀನು ತೇಜಸ್ವಿಯು. ನನ್ನನ್ನು ತೇಜಸ್ವಿಯನ್ನಾಗಿ ಮಾಡು. ಈ 
ತೇಜಃಪ್ರಾಪ್ತಿಗಾಗಿ ಹೋಮ ಮಾಡುತ್ತೇನೆ. 


ಹೇ! ಅಗ್ನಿಯೇ! ನಿನ್ನ ಸಂಬಂಧದ ಮಹಿಮೆಯಿಂದ ತೇಜಸ್ಸು ನನ್ನನ್ನು ಬಿಡದಿರಲಿ. 
ನಾನು ತೇಜಸ್ಸನ್ನು ಬಿಡದಂತಾಗಲಿ. 


Xx 
XX 
XX 
XX 
XX 
೫22 
XX 
XX 
೯ 
| ಮಾಮ್‌ನನನ್ನನ್ನು; ಮನುಷ್ಯೇಷು-ಮನುಷ್ಯರಲ್ಲಿ ;  ತೇಜಸ್ವಂತಮ್‌-ಅಧಿಕ 
XX 
೫೫ 
೫೫% 
XX 
೫೫ 
XX 
೫೫ 
೫೫ 
XX 
೫೫ 


XX 
XX 
) 
XX 
XX 


7೫ 
XX 
XX 
7೫ 


fg 


xy 
ಸು 
ಸಃ 
ಸಃ 
ಸ 
ಸಃ 
XX 
XY 
ಸ 
ಸಃ 
ಸು 
xy 
xy 
xy 
XY 
XX 
ಸು 
ಸು 
xy 
ಸು 
XX 
XY 
xy 
XY 
XY 
XY 
xX 
XY 
XY 
ಸಃ 
ಸಃ 


EET EEE EEE EET EEE EEE EEE EEE 


ತೈತ್ತಿ ರೀಯ ಸಂಹಿತಾ/೩-೩-೧/೩ ೨೯ 


I | 
ತೇಜೋವಿದಿತಿ ತೇಜಃ-ವಿತ್‌ । ಅಸಿ | ತೇಜಃ! ಮಾ । ಮಾ । ಹಾಸೀತ್‌ | ಮಾ। 


ಅಹಮ್‌ | ತೇಜಃ | ಹಾಸಿಷಮ್‌ | ಮಾ | ಮಾಮ್‌ | ತೇಜಃ | ಹಾಸೀತ್‌ 1 


I 
ಇಂದ್ರ | ಓಜಸ್ವಿನ್ನ್‌। ಓಜಸ್ವೀ । ತ್ವಮ್‌ | ದೇವೇಷು ! ಭೂಯಾಃ। 


ಆ 


ಮಂತ್ರ ವಿನಿಯೋಗ 
ತೇಜೋವಿದಸಿ...ಹಾಸೀತ್‌ ॥  *ಅನುಮಂತ್ರಣವನ್ನು ಮಾಡಲು 


ಇಂದ್ರೌಜಸ್ವಿನ್‌...ಜುಹೋಮಿ | ನೇಷ್ಟನು ಐಂದ್ರಾತಿಗ್ರಾಹ್ಯವನ್ನು ಹೋಮ 
ಮಾಡಲು 

*-[ಅಗ್ನಿಯೇ!]ತೇಜೋವಿತ್‌ ಅಸಿ-ತೇಜಸ್ಸಿಗೆ ಸಂಬಂಧಿಸಿರುವುದೆಲ್ಲವನ್ನೂ ನೀನು 
ತಿಳಿದವನಾಗಿರುವೆ; ತೇಜಃ-ತೇಜಸ್ಸು; ಮಾ ಮಾ ಹಾಸೀತ್‌-ನನ್ನನ್ನು ಬಿಟ್ಟು 
ಹೋಗದಿರಲಿ; ಅಹಮ್‌- ನಾನು; ಜೇ =ತೇಜಸ್ಸನ್ನು; ಮಾ ಹಾಸಿಷಮ್‌- ತ್ಯಾಗ 
ಮಾಡದಿರುವಂತಾಗಲಿ; ತೇಜಃ-ತೇಜಸ್ಸು; ಮಾಮ್‌-ನನ್ನನ್ನು ಮಾ ಹಾಸೀತ್‌- 
ಬಿಡದಿರುವಂತಾಗಲಿ. *ಓಜಸ್ವಿ ನ್‌ ಇಂದ್ರಬಲವಂತನಾದ ಇಂದ್ರದೇವನೇ!/ಬಲಕಾ 
ರಣವಾದ ಓಜೋಧಾತುವುಳ್ಳ ಇಂದ್ರದೇವನೇ! ತ್ವಮ್‌ “ದೇವೇಷುಇನೀನು 
ದೇವತೆಗಳಲ್ಲಿ; ಓಜಸ್ವೀ ಭೂಯಾಃ ಇಬಲಿಷ್ಠನಾಗಿರುವೆ/ಬಲವಂತನಾಗಿರು; 


೧) ತೇಜೋವಿದಸಿ...ಹಾಸೀತ್‌ । 

೨) ಓಜೋವಿದಸಿ...ಹಾಸೀತ್‌ | 

೩)ಸುವರ್ವಿದಸಿ...ಹಾಸೀತ್‌ | ಈ ಮಂತ್ರಗಳನ್ನು “ವಾಚಯತಿ' ಎಂಬುದರಿಂದ ಅನುಮಂತ್ರಣಕ್ಕಾಗಿ ಎಂದು 
ಭ.ಭಾ. ಮಿಶ್ರರು ವಿನಿಯೋಗವನ್ನು ಹೇಳಿರುತ್ತಾರೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೩೦ 


I 
ಓಜಸ್ವಂತಂ ಮಾಮಾಯುಷ್ಕಂತಂ ವರ್ಚಸ್ವಂತಂ 


ಮನುಷ್ಯೇಷು ಕುರು ಬ್ರಹ್ಮಣಶ್ಚ ತ್ವಾ ಕ್ಷತ್ರಸ್ಯ [ ಕೃತ್ರಸ್ಥ ಚ (೧) 
ಓಜಸೇ]ಚೌಜಸೇ ಜುಹೋಮ್ಯೋಜೋವಿದಸ್ಕೋಜೋ ಮಾ 
ಓಜಸ್ವಂತಮ್‌ | ಮಾಮ್‌ । ಆಯುಷ್ಮಂತಮ್‌ | ವರ್ಚಸ್ವಂತಮ್‌ । ಮನುಷ್ಯೇಷು | 


| 
ಕುರು । ಬ್ರಹ್ಮಣಃ । ಚ | ತ್ವಾ! ಕ್ವತ್ರಸ್ಯ । ಚ (೧) ಓಜಸೇ । ಜುಹೋಮಿ | 


ಓಜೋವಿದಿತ್ಕೊ ೀಜಃ -ವಿತ್‌ | ಅಸಿ ಓಜ 'ಮಾ। 


ಮಂತ್ರ k ವಿನಿಯೋಗ 


| ಕ 
ಓಜೋವಿದಸಿ...ಹಾಸೀತ್‌ ॥ _ಹೋಮಾನಂತರದ ಅನುಮಂತ್ರಣಕ್ಕಾಗಿ 


ಮನುಷ್ಯೇಷು ಮಾಮ್‌=ಮನುಷ್ಯರಲ್ಲಿ ನನ್ನನ್ನು ಓಜಸ್ವಂತಮ್‌=ಅತಿಶಯ 
ಬಲಯುಕ್ತನಾಗಿರುವಂತೆಯೂ; ಆಯುಷ್ಮಂತಮ್‌-ಆಯುಷ್ಮಂತನಾಗಿರುವಂತೆಯೂ; 
ವರ್ಚಸ್ವಂತಮ್‌-ವರ್ಚಸ್ವಿಯಾಗಿರುವಂತೆಯೂ; ಕುರು-ಮಾಡು; ತ್ವಾವಐಂದ್ರಾತಿ 
ಗ್ರಾಹ್ಯ ಹ ನಿನ್ನನ್ನು; ಬಹ್ಮಣಃ ಚ ಕೃತ್ರಸ್ಯ ಚವಬ್ರಾಹ್ಮಣನಿಗೆ ಮತ್ತು ಕ್ಷತ್ರಿಯನಿಗೆ ಸಂಬಂ 
ಧಿಸಿದ; ಓಜಸೇ ಜುಹೋಮಿ-ಬಲವನು ್ಲಿ ಪಡೆಯುವುದಕ್ಕಾಗಿ ಹೋಮಮಾಡುತೆ ತ್ತೇನೆ, 
*[ಇಂದ್ರನೇ!]ಓಜೋವಿತ್‌ ಅಸಿಇನೀನು ಓಜಸ್ಸಿನ ಸರ್ವಾಂಶವನ್ನೂ ತಿಳಿದವನಾಗಿ 


ದ್ದೀಯೆ. ಓಜಃ ಮಾವ[ನಿನ್ನ ಅನುಗ್ರಹದಿಂದ] ಓಜಸ್ಸು ನನ್ನನ್ನು;ಮಾ ಹಾಸೀತ್‌ಎಬಿಟ್ಟು 


ಮನುಷ್ಯರಲ್ಲಿ ನಾನು ಇಂದ್ರಾನುಗ್ರಹದಿಂದ ದೇವೇಂದ್ರನಂತೆ ಅತಿಶಯ 
ಬಲವಂತನಾಗುವಂತೆ ಮಾಡು ಎಂದು ಪ್ರಾರ್ಥಿಸಿ, ನೇಷ್ಟನೆಂಬ ಯತ್ವಿಜನು 
ಹೋಮವನ್ನು ಮಾಡುತ್ತಾನೆ. 
ಇಂತಹ ಕಡೆಗಳಲ್ಲಿ ಯತ್ತಿಜರೇ ಆ ಮಂತ್ರಗಳನ್ನು ಹೇಳಿದರೂ ಆ ಮಂತ್ರಗಳಿಂದ 
ಹೇಳಲ್ಪಡುವ ಕಾಮನೆಗಳು ಯಜಮಾನನ ಕಾಮನೆಗಳೇ. ಅವುಗಳನ್ನೇ ಯತ್ತಿಜರು 
ಹೇಳುತ್ತಾರೆಂಬುದು ಶಾಸ್ತ್ರಸಿದ್ಧಾಂತ. 


ತೈ ತ್ರಿರೀಯ ಸಂಹಿತಾ/೩-೩-೧/೩೩೧ 


ಮೋಜೋ russe ಭ್ರಾಜಸಿ ಬನ್ನ್ರಾಜ ಸ್ವೀ ತ್ವಂ 


ದೇವೇಷು ಭೂಯಾ 


ಮಾ। ಹಾಸೀತ್‌ । ಮಾ । ಅಹಮ್‌ | ಓಜಃ । ಹಾಸಿಷಮ್‌ । ಮಾ! ಮಾಮ್‌ । ಓಜಃ | 


I | | 
ಹಾಸೀತ್‌ | ಸೂರ್ಯ | ಭ್ರಾಜಸ್ವಿನ್ನ್‌ | ಭ್ರಾಜಸ್ವೀ | ತ್ವಮ್‌ । ದೇವೇಷು | ಭೂಯಾಃ। 


ಮಂತ್ರ ವಿನಿಯೋಗ 


I 
ಸೂರ್ಯ ಭ್ರಾಜಸ್ವಿನ್‌...ಜುಹೋಮಿ W ಉನ್ನೇತನೆಂಬ ಯತ್ತಿಜನು ಸೌರ್ಯಾತಿ 
ಗ್ರಾಹ್ಯಹೋಮವನ್ನು ಮಾಡಲು 


ಹೋಗದಿರಲಿ; ಅಹಮ್‌ ನಾನು; ಓಜಃವ [ಯಾವ ಕಾರಣದಿಂದಲೂ] ಓಜಸ್ಸನ್ನು; 
ಮಾ ಹಾಸಿಷಮ್‌*ತೊರೆಯದೆ ಇರುವಂತಾಗಲಿ; ಮಾಮ್‌-ನನ್ನನ್ನು; ಓಜಃವ 
ಓಜಸ್ಸು; ಮಾ ಹಾಸೀತ್‌=ಬಿಡದಿರುವಂತಾಗಲಿ /ನನ್ನನ್ನು ಸೇರಿಕೊಂಡೇ ಇರಲಿ. 


* ಭ್ರಾಜಸ್ವಿನ್‌ ಸೂರ್ಯ=ಪ್ರಕಾಶಗೊಳಿಸುವ ಸೂರ್ಯದೇವನೇ! ತ್ವಮ್‌=ನೀನು; 


ದೇವೇಷು=ದೇವತೆಗಳಲ್ಲಿ ; ಭ್ರಾಜಸ್ವೀ ಭೂಯಾ ಅತಿಶಯಭ್ರಾಜಸ್ತಂತನಾಗಿರುವೆ; 


ಈ ಮಂತ್ರದಲ್ಲಿ ಓಜಸ್ಸೆಂದರೆ ಬಲವೆಂದೂ, ಬಲಕ್ಕೆ ಕಾರಣವಾದ ಎಂಟನೆಯ 
ಧಾತುವೆಂದೂ ವ್ಯಾಖ್ಯಾನ ಮಾಡಿರುತ್ತಾರೆ. 

ಹೇ! ಇಂದ್ರನೇ! ನೀನು ಓಜಸ್ಸಿಗೆ ಸಂಬಂಧಿಸಿದ ಎಲ್ಲವನ್ನೂ ಬಲ್ಲವನು. ನೀನು 
ನನ್ನನ್ನು ಅನುಗ್ರಹಿಸು. ನಿನ್ನ ಅನುಗ್ರಹದ ಬಲದಿಂದ ಓಜಸು ನನ್ನನ್ನು ಬಿಡದಂತಾಗಲಿ. 
ಎನೂ ಸಹ ಅದನ್ನು ತೊರೆಯದಂತಾಗಲಿ. ಇಂದ್ರಿಯದೇವತೆಯಾದ ನಿನ್ನ ಅನುಗ್ರಹ 
ದಿಂದ ರೋಗಾದಿಗಳಿಂದ ಅಥವಾ ದೈವಿಕಕಾರಣಗಳಿಂದ ಓಜಸ್ಸು ಹೋಗದಿರಲಿ. 
ನೀನು ನನ್ನನ್ನು ಹಾಗೆ ಹರಸು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೩೨ 


ಭ್ರಾಜಸ್ವಂತಂ ಮಾಮಾಯುಷ್ಕಂತಂ ವರ್ಚಸ್ಸಂತಂ 
I I I 
ಮನುಷ್ಯೇಷು ಕುರು ವಾಯೋಶ್ಚ ತ್ವಾsಪಾಂ ಚ ಭ್ರಾಜಸೇ 


ಜುಹೋಮಿ ಸುವರ್ವಿದಸಿ ಸುವರ್ಮಾ ಮಾ ಹಾಸೀ- 


4 | 
ಭ್ರಾಜಸ್ವಂತಮ್‌ । ಮಾಮ್‌ । ಆಯುಷ್ಮಂತಮ್‌ । ವರ್ಜಸ್ವಂತಮ್‌ । ಮನುಷ್ಯೇಷು | 


ಕುರು ।1 ವಾಯೋಃ | ಚ । ತ್ವಾ! ಅಪಾಮ್‌ । ಚ | ಭ್ರಾಜಸೇ |! ಜುಹೋಮಿ | 


i 
ಸುವರ್ವಿದಿತಿ ಸುವಃ-ವಿತ್‌ । ಅಸಿ | ಸುವಃ । ಮಾ । ಮಾ । ಹಾಸೀತ್‌ | 


ಮಂತ್ರ pe ಸೌ | ವಿನಿಯೋಗ 
I I 
ಸುವರ್ವಿದಸಿ...ಸುವರ್ಹಾಸೀತ್‌ ॥ - ಸೌರ್ಯಾತಿಗ್ರಾಹ್ಯಹೋಮದ ಬಳಿಕ 
J ಅನುಮಂತ್ರಣ ಮಾಡಲು 


ಮಾಮ್‌=ನನ್ನನ್ನು; ಮನುಷ್ಯೇಷು-ಮನುಷ್ಯರಲ್ಲಿ; ಭ್ರಾಜಸ್ವಂತಮ್‌ಇಅಧಿಕವಾಗಿ 
ಭ್ರಾಜಸ್ವಂತನನ್ನಾಗಿಯೂ; ಆಯುಷ್ಮಂತಮ್‌=ವಆಯುಷ್ಮಂತನನ್ನಾಗಿಯೂ; ವರ್ಚ 
ಸ್ವಂತಮ್‌ಬಲಿಷ್ಕ್ಠನನ್ನಾಗಿಯೂ; ಕುರು-ಮಾಡು; ವಾಯೋಃ ಚ= [ಸೌರ್ಯಾತಿ 
ಗ್ರಾಹ್ಯವೇ!] ವಾಯುವಿನ ಮತ್ತು; ಅಪಾಮ್‌ ಚಾನೀರಿನ; ಭ್ರಾ ಜಸೇಇ ಪ್ರಕಾಶಕತ್ವ 
ವನ್ನು [ಹೊಂದುವುದಕ್ಕಾಗಿ] ತ್ವಾಎನಿನ್ನನ್ನು; ಜುಹೋಮಿ ಇಹೋಮ ಮಾಡುತ್ತೇನೆ. 

* ಸುವರ್ವಿತ್‌ ಅಸಿಇ[ಸೂರ್ಯನೇ!] ನೀನು ಸ್ವರ್ಗವನ್ನೂ, ಸ್ವರ್ಗಮಾರ್ಗವನ್ನೂ 
ತಿಳಿದವನಾಗಿದ್ದೀಯೆ; ಸುವಃ ಮಾ ಮಾ ಹಾಸೀತ್‌- ಸ್ವರ್ಗವು ನನ್ನನ್ನು ಬಿಟ್ಟು 
ಹೋಗದಿರಲಿ; 


ಹೇ ಭ್ರಾಜಸ್ತಿಯಾದ ಸೂರ್ಯದೇವನೇ! ನಾನು ವಾಯುವಿನ ಮತ್ತು ನೀರಿನ 
ಭ್ರಾಜಸ್ಸನ್ನು ಪಡೆಯುವುದಕ್ಕಾಗಿ ಈ ಸೌರ್ಯಾತಿಗ್ರಾಹ್ಯವನ್ನು ಹೋಮ ಮಾಡುತ್ತೇನೆ. 
ದೇವತೆಗಳಲ್ಲಿ ಸೂರ್ಯನು ಪ್ರಕಾಶಕಜ್ಯೋತಿಗಳಲ್ಲಿ ಮುಖ್ಯನಾದವನು. ಆತನು 
ನನ್ನನ್ನೂ /ಯಜಮಾನನನ್ನೂ ಮನುಷ್ಯರಲ್ಲಿ ಹೆಚ್ಚು ಪ್ರಕಾಶವುಳ್ಳವನನ್ನಾಗಿ ಮಾಡಲಿ. 


ತೈತ್ತಿರೀಯ ಸಂಹಿತಾ/೩-೩-೧/೩೩೩ 


ಹಾಸೀನ್ಮಯಿ ಮೇಧಾಂ ಮಯಿ ಪ್ರಜಾಂ 
| 
ಯಗ್ನಿಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ 
ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು 


ಮಾ । ಅಹಮ್‌ । ಸುವಃ | ಹಾಸಿಷಮ್‌ । ಮಾ । ಮಾಮ್‌ | ಸುವಃ | ಹಾಸೀತ್‌ | 


ಮಯಿ ಮೇಧಾಮ್‌ ಮಯಿ ಪ್ರಜಾಮಿತಿ ಪ್ರ-ಜಾಮ್‌ । ಮಯಿ | ಅಗ್ನಿಃ | 
ತೇಜಃ ದಧಾತು ಮಯಿ ಮೇಧಾ್‌ \. ಮಯಿ ಪ್ರಜಾಮಿತಿ ಪ್ರ-ಜಾಮ್‌ । 


ಮಯಿ । ಇಂದ್ರಃ | ಇಂದ್ರಿಯಮ್‌ । ದಧಾತು!. KN 


ಮಂತ್ತ ೦  ವಿನಿಯೋಗೆ 


ಮಯಿ...ಭ್ರಾಜೋ ದಧಾತು ॥  ಸೋಮಗ್ರಹಶೇಷವನ್ನು ಭಕ್ಷಣ ಮಾಡಲು 


ಅಹಮ್‌ ನಾನು; ಸುವಃ ಮಾ ಹಾಸಿಷಮ್‌-ನಾನು ಸ್ಪರ್ಗವನ್ನು ಬಿಡುವಂತಾ 
ಗದಿರಲಿ; ಮಾಮ್‌ ಸುವಃ ಮಾ ಹಾಸೀತ್‌-[ಸರ್ವಪ್ರಕಾರದಿಂದಲೂ] ಸ್ವರ್ಗವು 
ನನ್ನನ್ನು ಬಿಡದೆ ಇರಲಿ. *ಅಗ್ನೀಇಅಗ್ನಿದೇವನು; ಮಯಿನನ್ನಲ್ಲಿ; ಮೇಧಾಂ 
ಗ್ರಂಥ-ಗ್ರಂಥಾರ್ಥಧಾರಣಶಕ್ತಿಯನ್ನೂ; ಮಯಿ ಪ್ರಜಾಮ್‌ ನನ್ನಲ್ಲಿ ಉತ್ತಮ 
ಪುತ್ರರನ್ನೂ; ಮಯಿ ತೇಜಃ ನನ್ನಲ್ಲಿ ಕಾಂತಿಯನ್ನೂ; ದಧಾತು ಎನೆಲೆಗೊಳಿಸಲಿ. 
*ಇಂದ್ರಃಇಐಂದ್ರಾತಿಗ್ರಾಹ್ಯದೇವತೆಯಾದ ಇಂದ್ರನು; ಮಯಿ ಮೇಧಾಮ್‌= 
ನನ್ನಲ್ಲಿ "ಮೇಧಾಶಕ್ತಿ ಯನ್ನೂ; ಮಯಿ ಪ ಪ್ರಜಾಮ್‌ಎನನ್ನಲ್ಲ ಉತ್ತಮಪುತ್ರರನ್ನೂ; 
ಮಯಿ ಇಂದ್ರಿಯರ್ಮ್‌-. ನನ್ನಲ್ಲಿ ಇಂದ್ರಿಯಸಾಮರ್ಥ್ಯವನ್ನೂ; ದಧಾತು= 
ಮೆಲೆಗೊಳಿಸಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೩೪ | 


I I 
ಮಯಿ । ಮೇಧಾಮ್‌ । ಮಯಿ | ಪ್ರಜಾಮಿತಿ ಪ್ರ-ಜಾಮ್‌ । ಮಯಿ । ಸೂರ್ಯಃ | 


| 
ಭ್ರಾಜಃ । ದಧಾತು ॥೨॥ 


* ಸೂರ್ಯಃ=ಸೌರ್ಯಾತಿಗ್ರಾಹ್ಯಸ್ವ್ತಾಮಿಯಾದ ಸೂರ್ಯನು; ಮಯಿ ಮೇಧಾಂ 
ನನ್ನಲ್ಲಿ ಧಾರಣಶಕ್ತಿಯನ್ನೂ ಮಯಿ ಪ್ರಜಾಮ್‌=ನನ್ನಲ್ಲಿ ಉತ್ತ ಮಪುತ್ರಾದಿಗ 
ಳನ್ನೂ; ಮಯಿ ಭ್ರಾ ಜಃಎನನ್ನಲಿ ಪ್ರಕಾಶಕತ್ವವನ್ನೂ; ದಧಾತು-ಸ್ಥಿ ರಗೊಳಿಸಲಿ. 


ಓತಿ 


ಎಂದು ಪ್ರಾರ್ಥನೆ. 
ಹೇ! ಸೂರ್ಯನೇ! ನೀನು ಸ್ವರ್ಗವನ್ನೂ, ಸ್ವರ್ಗಮಾರ್ಗವನ್ನೂ ಅರಿತವನು. ನಿನ್ನ 
ಅನುಗ್ರಹವಿಶೇಷದಿಂದ ನಾನು ಸ ರ್ಗವನ್ನು ಬಿಡದಂತಾಗಲಿ. ಸ್ಪ ಸರ್ಗವೂ ಸಹ ನನ್ನನ್ನು 
ಬಿಡದಿರಲಿ. ಹಾಗೆ ನೀನು ಅನುಗಹಿಸು. | 
ಆಗ್ನೇಯ ಅತಿಗ್ರಾಹ್ಯ, ಐಂದ್ರಾತಿಗ್ರಾಹ್ಯ ಮತ್ತು ಸೌರ್ಯಾತಿಗ್ರಾಹ್ಯವನ್ನು ಹೋಮ 
ಮಾಡಿದ ಯತ್ತಿಜರಾದ ಪ್ರತಿಪ್ರಸ್ಥಾತ, ನೇಷ್ಟ, ಉನ್ನೇತರು ತಾವು ಹೋಮ ಮಾಡಿದ 
 ಸೋಮಗ್ರಹದ ಶೇಷವನ್ನು ಭಕ್ಷಣ ಮಾಡಬೇಕು. 
ಹೇ! ಅಗ್ನಿಯೇ! ನೀನು ನನಗೆ ಮೇಧಾಶಕ್ತಿಯನ್ನು ಕರುಣಿಸು. ನನಗೆ ಉತ್ತಮ 
ಸಂತತಿಯಾಗಲಿ. ನನ್ನಲ್ಲಿ ಕಾಂತಿಯು ನೆಲಸಲಿ. 
ಹೇ! ಇಂದ್ರನೇ! ಮೇಧಾಶಕ್ತಿ, ಉತ್ತಮ ಸಂತತಿ ಹಾಗೂ ಇಂದ್ರಿಯಶಕ್ತಿ ಯನ್ನು 
ಅನುಗ್ರಹಿಸು. 
ಎಲೈ! ಸೂರ್ಯನೇ! ನೀನು ಮೇಧಾ, ಪುತ್ರಸಂಪತ್ತಿನೊಡನೆ ಪ್ರಕಾಶಕತ್ವವನ್ನು' ನೀಡಿ 


ತೈತ್ತಿರೀಯ ಸಂಹಿತಾ/೩-೩-೧/೩೩೫ 


ವಿನಿಯೋಗಸಂಗ್ರಹ 
1ಅಗ್ನೇ5ತಿಗ್ರಾಹ್ಯಮಾಗ್ನೇಯಂ ಹುತ್ವಾ 2ತೇಜ ಉಪಸ್ಥಿತಿಃ | 
3-6ತಥೇಂದ್ರಸೌರ್ಯಯೋರ್ಭಕ್ಟೇನ್ಮಯೀತಿ 7೨ತ್ರೀನ್ನವೋದಿತಾಃ ॥ 


ಅನುವಾಕದಲ್ಲಿ ರುವ ಮಂತ್ರಗಳ ಸಂಖ್ಯೆ-9 


ಅನುವಾಕದಲ್ಲಿ ರುವ ವಿಶೇಷವಿಷಯಗಳು 
| ಚ ಮೀಮಾಂಸಾ 


೧)ಅಗ್ನಿ. ಟೋ hd ವಿಕೃ ತಿಯಾಗದಲ್ಲಿ ಅತಿದೇಶವಿದೆಯೇ ? 


ps [ಜೈ .ಸೂ.10.8.21-22] 


ಪ್ರಕೃ ತಿಯಾಗದಲ್ಲಿ. ಶ್ರುತಿಯಲ್ಲಿ ರುವ ಸವದ ಎಲ್ಲ ಧರ್ಮ 
ಪ್ರಾಪ್ತಿ ಯಕ ದೆ. "ಏಕೃ 'ತಿಯಾಗದಲ್ಲಿ "ಪ್ರಕೃ ತಿವತ್‌ ವಿಕೃ ತಿಃ ಕರ್ತವ್ಯಾ' ಎಂಬ 
ವಚನದಂತೆ ಅತಿದೇಶದಿಂದ ಎಲ್ಲ ಧರ್ಮಗಳ ಪ್ರಾಪ್ತಿ ಜಗು NE 
ವಾಗ ಅಗ್ನಿ -ಅತಿಗ್ರಾಹ್ಯಗಳು ವಿಕೃ “ತಿಯಾಗಗಳಲ್ಲಿ ತಾತ ಪ್ರಾಪ್ತಿಯಾಗುವಾಗ 


' ಪುನಃ "ತಮಗಿ ಒಷ್ಟೋಮೇನಾನುಯಚತಿ' ಎಂಬ ವಚನಗಳಿಂದ ಪುನರ್ವಿಧಾನ 


ಮಾಡುತ್ತಿರುವುದರಿಂದ ಅಗ್ನಿ-ಅತಿಗ್ರಾಹ್ಯಗಳು ವಿಕೃತಿಯಲ್ಲಿ ಅನ್ವಯಿಸುವುದೇ? 
ಎಂದು ಸಂಶಯ. 

ಪುನರ್ವಿಧಾನವು ಸಾರ್ಥಕವಾಗಲು ಅಗ್ನಿ-ಅತಿಗ್ರಾಹ್ಯಗಳಿಗೆ ವಿಕೃತಿಯಲ್ಲಿ 
ಅತಿದೇಶವಿಲ್ಲ. ಇದು ಇಲ್ಲಿನ ಪೂರ್ವಪಕ್ಷ. 


ಅತಿದೇಶವು ಕೆಲವು ಅಂಗಗಳನ್ನು ಮಾತ್ರ ವಿಕೃತಿಯಲ್ಲಿ ಅತಿದೇಶ ಮಾಡುತ್ತದೆ 
ಎಂದು ಹೇಳುವುದು ಯುಕ್ತವಲ್ಲ. ಆದುದರಿಂದ ಇಂತಹ ಪುನರ್ವಿಧಾನಸ್ಥ ಛ 
ಗಳಲ್ಲಿ ಪ್ರಕೃತಿ-ವಿಕೃತಿಗಳಿಗೆ ಸಾಮ್ಯವೆಂದು ಅಂಗೀಕರಿಸಬೇಕು. ಈ ಸಾಮ್ಯದ 


ಫಲವೆಂದರೆ “ಶ್ಮೇನಚಿತಂ ಚಿನ್ವೀತ ಸುವರ್ಗಕಾಮಃ' ಮೊದಲಾದ ಗುಣಕಾಮ 
ವಿಧಿಗಳು ಈ ವಿಕೃತಿಯಲ್ಲಿ ಯೂ ಪ್ರವರ್ತಿಸುತ್ತವೆ. ಹೀಗಾಗಿ ಅತಿಗ್ರಾಹ್ಯಗಳಿಗೆ 
ವಿಕೃತಿಯಾಗಗಳಲ್ಲಿ ಅತಿದೇಶವಿದೆ. ಇದು ಇಲ್ಲಿನ ಸಿದ್ಧಾಂತ. 


DORNER 


ll ದ್ವಿತೀಯೋತನುವಾಕಃ ll 


I I 
ವಾಯುರ್‌ ಹಿಂಕರ್ತಾಗ್ಲಿಃ ಪ್ರಸ್ತೋತಾ ಪ್ರಜಾಪತಿಸ್ಸಾಮ 


| | 
ಬೃಹಸ್ಪತಿರುದ್ದಾ, ತಾ ವಿಶ್ವೇ ದೇವಾ ಉಪಗಾತಾರೋ 


I I 
ವಾಯುಃ | ಹಿಂಕತೇತಿ ಹಿಂ-ಕರ್ತಾ | ಅಗ್ನಿಃ । ಪ್ರಸ್ತೋತೇತಿ ಪ್ರ-ಸ್ತೋತಾ | 
| | [| I 
ಪ್ರಜಾಪತಿರಿತಿ ಪ್ರಜಾ-ಪತಿಃ | ಸಾಮ । ಬೃಹಸ್ಪತಿಃ | ಉದ್ಗಾತೇತ್ಯುತ್‌-ಗಾತಾ 


1.4. | 
ವಿಶ್ವೇ | ದೇವಾಃ ಟ ಉಪಗಾತಾರ ಇತ್ಯುಪ-ಗಾತಾರಃ। 


ಮೊದಲನೆಯ ಅನುವಾಕದಲ್ಲಿ ಅತಿಗ್ರಾಹ್ಯಗಳಿಗೆ ಸಂಬಂಧಿಸಿದ ವಿಷಯಗಳು 
ಹೇಳಲ್ಪಟ್ಟವು. ಎರಡನೆಯ ಅನುವಾಕದಲ್ಲಿ ಉಪಾಕರಣ-ಪ್ರತಿಗರಾಂಗಮಂತ್ರಗಳು 
ಹೇಳಲ್ಪಟ್ಟಿವೆ. 


ಆ 


ಮಂತ್ರ | ವಿನಿಯೋಗ 


I 
ವಾಯುರ್‌ ಹಿಂಕರ್ತಾ...ದಧತು ॥ ಸ್ತೋತ್ರೋಪಾಕರಣವನ್ನು ಮಾಡಲು 


*ವಾಯುಃ ಹಿಂಕರ್ತಾ=ವಾಯುದೇವನು [ಸಾಮಗಾನದಲ್ಲಿರುವ ಸಾಮದ 
ಐದು ಭಾಗಗಳಲ್ಲಿ] ಹಿಂಕಾರವನ್ನು ಹೇಳತಕ್ಕವನು; ಅಗ್ನಿಃ ಪ್ರಸ್ತೋತಾ- 
ಅಗ್ನಿಯು ಪ್ರಸ್ತಾವವೆಂಬ ಎರಡನೆಯ ಭಾಗವನ್ನು ಗಾನ ಮಾಡುವವನು; ಪ್ರಜಾ 
ಪತಿಃ ಸಾಮ-ಸರ್ವದೇವಾತ್ಮಕನಾದ ಪ್ರಜಾಪತಿಯು ಸರ್ವಸಾಮಸ್ವರೂಪನಾ 
ಗಿದ್ದಾನೆ. ಬೃಹಸ್ಪತಿಃ ಉದ್ದಾತಾ-ಬ್ಬಹಸ್ಪತಿಯು ಉದ್ದೀಥವೆಂಬ ಸಾಮಗಾನದ 
ಮೂರನೆಯ ಭಾಗವನ್ನು ಗಾನ ಮಾಡುವ ಉದ್ಗಾತೃವಾಗಿದ್ದಾನೆ. ವಿಶ್ವೇ 
ದೇವಾಃ ಉಪಗಾತಾರಃ=ಎಲ್ಲಾ ಉಳಿದ ದೇವತೆಗಳೂ "ಓಮ್‌' ಎಂದು ಉಪ 
ಗಾನವನ್ನು ಮಾಡುವವರಾಗಿದ್ದಾ ಭ್ರ, 


ಕ್ರ ಷ್ಣ್ಟಯಜುರ್ವೇದ ಕನ್ನಡ ಪ್ರಕಾಶನ/೩೩೮ 


ಹೊಂಚು ಪ್ರಾಣಂ ಮಯಿ ದಧತ್ತೆ ತದ್ವೈ ಸರ್ವ 


ಮಧ್ವರ್ಯುರುಪಾಕುರ್ವನ್ನುದ್ದಾ ತೃಭ್ಯ ಉಪಾಕರೋತಿ 


I 
ಮರುತಃ ಪ್ರತಿಹರ್ತಾರ ಇತಿ ಪ್ರತಿ-ಹರ್ತಾರಃ । ಇಂದ್ರಃ | ನಿಧನಮಿತಿ ನ-ಧಸೆಮ್‌। ತೇ. 


| | 
ದೇವಾಃ | ಪ್ರಾಣಭೃತ ಇತಿ ಪ್ರಾಣ-ಭೃತಃ | ಪ್ರಾಣಮಿತಿ ಪ್ರ-ಅನಮ್‌ । ಮಯಿ । ದಧತು | 


Il 
ಏತತ್‌ । ವೈ । ಸರ್ವಮ್‌ । ಅಧ್ವರ್ಯಃ । ಉಪಾಕುರ್ವನ್ನಿತ್ಯುಪ-ಆಕುರ್ವನ್ನ್‌ | 


I ಯ | I I 
ಉದ್ಗಾತೃಭ್ಯ ಇತ್ಯುದಾ ಸ | ಉಪಾಕರೋತೀತ್ಯುಪ-ಆಕರೋತಿ । 


ಮರುತಃ ಪ್ರತಿಹರ್ತಾರಃ ವಮರುದೆ ತೀವತೆಗಳು ನಾಲ್ಕನೆಯ ಸಾಮಭಾಗವನ್ನು ಗಾನ 
ಮಾಡುವ ಪ್ರತಿಹರ್ತಾರರು; ಇಂದ್ರಃ ನಿಧನಮ್‌ಇಇಂದ್ರನು ನಿಧನವೆಂಬ ಐದನೆಯ 
ಸಾಮಭಾಗವನ್ನು ಹೇಳುವವನು; ತೇ ದೇವಾಃಇಆ ವಾಯುವೇ ಮೊದಲಾದ 
ದೇವತೆಗಳು; ಪ್ರಾಣಭೃತಃ= ಸಪ್ರಾಣಪೋಷಕರಾಗಿರುತ್ತಾರೆ; ಪ್ರಾಣಮ್‌ ಮಯಿ 
ದಧತು-[ಅವರು] ನನ್ನಲ್ಲಿ ಪ್ರಾಣಾದಿಗಳು ಸ್ಲಿ ರವಾಗಿ ನೆಲಸುವಂತೆ ಮಾಡಲಿ. 


ಸ್ತೋತ್ರೋಪಾಕರಣವೆಂದರೆ ಸಾಮಗಾನಾರಂಭ. ಈ ಮಂತ್ರದಿಂದ ಅಧ್ವರ್ಯುವು 
ಪ್ರಸ್ತೊ ಆತನಿಗೆ ದರ್ಭಮುಷ್ಟಿಯನ್ನು ಕೊಟ್ಟು ಸಾಮಗಾನಾರಂಭಕ್ಕೆ ಅನುಮತಿಯನ್ನು 
ಕೊಡುತ್ತಾನೆ. 

ಸಾಮಗಾನದಲ್ಲಿ ಹಿಂಕಾರವನ್ನು ಉದ್ಗಾತೃಗಣದವರೆಲ್ಲರೂ ಹೇಳಬೇಕು. ಪ್ರಸ್ತಾವ 
ವೆಂಬ ಎರಡನೆಯ ಭಾಗವನ್ನು ಪ್ರಸ್ತೊ ತೃವು ಹೇಳಬೇಕು. ಉದ್ಗೀಥವೆಂಬ 
ಮೂರನೆಯ ಭಾಗವನ್ನು ಉದ್ಗಾ ತೃವ್ರ ಹೇಳಬೇಕು. ಪ್ರತಿಹಾರವೆಂಬ ನಾಲ್ಕನೆಯ 
ಭಾಗವನ್ನು ಪ್ರತಿಹರ್ತನು ಹೇಳಬೇಕು. ನಿಧನವೆಂಬ ಕೊನೆಯ ಭಾಗವನ್ನು 
ಉದ್ದಾತೃಗಣದವರೆಲ್ಲರೂ ಹೇಳಬೇಕು. 


ತೈತ್ತಿರೀಯ ಸಂಹಿತಾ/೩-೩-೧/೩೩೯ 


I I I 
ತೇ ದೇವಾಃ ಪ್ರಾಣಭೃತಃ ಪ್ರಾಣಂ ಮಯಿ 


| I I 
ದಧತ್ವಿತ್ಯಾಹೈತದೇವ ಸರ್ವಮಾತ್ಮನ್ನತ್ತ 


ಆ 


| I 
ತೇ । ದೇವಾಃ । ಪ್ರಾಣಭೃತ ಇತಿ ಪ್ರಾಣ-ಭೃತಃ | ಪ್ರಾಣಮಿತಿ ಪ್ರ-ಅನಮ್‌ | ಮಯಿ! 


|| 
ದಧತು । ಇತಿ। ಆಹ। ಏತತ್‌ | ಏವ । ಸರ್ವಮ್‌ | ಆತ್ಮನ್ನ್‌ | ಧತ್ತೇ | 


"ವಾಯುರ್‌ ಹಿಂಕರ್ತಾ' ಮೊದಲಾದ ಮಂತ್ರವಿಧಿ-ಬ್ರಾಹ್ಮಣ 


ಬ್ರಾಹ್ಮಣಭಾಗ 


ಉಪಾಕುರ್ವನ್‌ 


ಅಧ್ವರ್ಯುಃ ಉದ್ಗಾತೃಭ್ಯಃ 
ಉಪಾಕರೋತಿ : 

ತೇ ದೇವಾಃ ಪ್ರಾಣಭೃತಃ 
ಪ್ರಾಣಮ್‌ ಮಯಿ ದಧತು 
ಇತಿ ಆಹ 


ಏತತ್‌ ಏವ ಸರ್ವಮ್‌ 


ಆತ್ಮನ್‌ ಧತ್ತೇ 


ವಿವರಣೆ 


ಉಪಾಕರಣವನ್ನು ಮಾಡುತ್ತಾ [ಪ್ರಸ್ತೋತೃ 
ವಿಗೆ ದರ್ಭಮುಷ್ಟಿಯನ್ನು ನೀಡಿ ಸಾಮಗಾನಕ್ಕೆ 
ಅನುಮತಿಯನ್ನು ನೀಡುತ್ತಾ! 

ಅಧ್ವರ್ಯುವು ಉದ್ಗಾತೃಗಳಿಗೆ ಗಾನಕ್ಕೆ 
ಅನುಮತಿಯನ್ನು ನೀಡಬೇಕು. [ವಿಧಿ] 

ತೇ ದೇವಾಃ..ದಧತು [ಪ್ರಾಣಪೋಷಕರಾದ ಆ 
ವಾಯ್ವಾದಿದೇವತೆಗಳು ನನ್ನಲ್ಲಿ ಪ್ರಾಣಾದಿ 
ಗಳನ್ನು ನೆಲೆಗೊಳಿಸಲಿ] ಎಂದು ಅಧ್ವರ್ಯುವು 
ಶ್ರುತಿಯು /ಹೇಳುತ್ತಾನೆ/ತ್ತದೆ. 

ಇದರಿಂದ ವಾಯ್ವಾದಿಗಳು, ಹಿಂಕಾರಾದಿಗಳು ಮತ್ತು 
ಪ್ರಾಣಾದಿಗಳು ಇವೆಲ್ಲವನ್ನೂ ಅಧ್ವರ್ಯುವು 
ತನ್ನಲ್ಲಿ ಸ್ಥಾ ಪಿಸುತ್ತಾನೆ. 


ಅಧ್ವರ್ಯುವನ್ನು ಬಿಟ್ಟು ಮಿಕ್ಕ ಯತ್ತಿಜರು "ಓಮ್‌' ಎಂದು ಉಪಗಾನವನ್ನು 
ಮಾಡಬೇಕು. ಯಜಮಾನನು "ಹೋ' ಎಂದು ಉಪಗಾನವನ್ನು ಮಾಡಬೇಕು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೪೦ 


I 
ಇಡಾ ದೇವಹೂರ್ಮನುರ್ಯಜ್ಞಃ ನೀಬನೃಹಸ್ಪತಿರುಕ್ಸಾ ಮ 


I 
ದಾನಿ ಶಗ್‌ಂಸಿಷದ್ದಿಶ್ನೇ ದೇವಾ[(೩)ಸೂಕ್ತವಾಚಃ]ಸ್ಸೂಕ್ತವಾಚಃ 


I 
ಪೃಥಿವಿ ಮಾತರ್ಮಾ ಮಾ ಹಿಗ್‌ಂಸೀರ್ಮಥು ಮನಿಷ್ಕೇ 


|| I 
ಇಡಾ । ದೇವಹೂರಿತಿ ದೇವ-ಹೂಃ । ಮನುಃ ಯಜ್ಞ ನೀರಿತಿ ಯಜ್ಞ-ನೀಃ | 
| | I 
ಬೃಹಸ್ಪತಿಃ | ಉಕ್ಕಾಮದಾನೀತ್ಯುಕ್ಕ-ಮದಾನಿ । ಶಗ್‌ಂಸಿಷತ್‌ | ವಿಶ್ವೇ | ದೇವಾಃ । 


ಇಂಧ 


| | 
ಸೂಕ್ತವಾಚ ಇತಿ ಸೂಕ್ತ-ವಾಚಃ । ಪೃಥಿವಿ! ಮಾತಃ । ಮಾ । ಮಾ । ಹಿಗ್‌ಂಸೀಃ | 


ಮಧು ಮನಿಷ್ಯೇ 


ಮಂತ್ರ | ವಿನಿಯೋಗ 


I | | 
ಇಡಾ..ಅನುಮದಂತು ॥ ಅಧ್ವರ್ಯುವು ಶಸ್ತ್ರಪ್ರತಿಗರ ಮಾಡುವಾಗ 
| ಜಪಿಸಲು/ಆರ್ತ್ತೀಜ್ಯವನ್ನು ಮಾಡುವಾಗ ಹೇಳಲು 


+ ಇಡಾವದೇವಗೋವು; ದೇವಹೂಃ-ದೇವತೆಗಳನ್ನು ಆಹ್ವಾನಿಸುವಂತಹ 
ದ್ಹಾಗಿದೆ/ದೇವಹೋತ್ಕವಾಗಿದೆ; ಮನುಃ-ಮನುವು/ಪ್ರಜಾಪತಿಯು; ಯಜ್ಞನೀಃ 
ಯಜ್ಞ ಪ್ರವರ್ತಕನು. ಬೃಹಸ್ಪತಿಃ-ದೇವಾಚಾರ್ಯನಾದ ಬೃಹಸ್ಪತಿಯು; ಉಕ್ಕಾಮ 
ದಾನಿ-ಸಂತೋಷಜನಕವಾದ ಉಕ್ಕಗಳೆಂಬ ಶಸ್ತ್ರ ವಿಶೇಷಗಳನ್ನು; ಶಗ್‌ಂಸಿಷತ್‌ = 
ಹೇಳುತ್ತಾನೆ. ವಿಶ್ವೇ ದೇವಾಃ-ವಿಶ್ವೇದೇವರು/ದೇವವಿಶೇಷಗಳು; ಸೂಕ್ತವಾಚಃ= 
ಸೂಕ್ತಗಳನ್ನು ಹೇಳತಕ್ಕವರಾಗಿದ್ದಾರೆ. ಪೃಥಿವಿ ಮಾತಃ=ತಾಯಿಯಾದ ಭೂ 
ದೇವಿಯೇ! ಮಾ ಮಾ ಹಿಗ್‌ಂಸೀಃ=-ನನ್ನನ್ನು ಹಿಂಸಿಸಬೇಡ; ಮಧು ಮನಿಷ್ಯೇ= 
ಜೇನಿನಂತೆ ಮಧುರವಾದ ಕಾರ್ಯಗಳನ್ನೇ ಮನಸ್ಸಿನಲ್ಲಿ ಆಲೋಚಿಸುತ್ತೇನೆ. 


ತೈತ್ತಿ ರೀಯ ಸಂಹಿತಾ/೩-೩-.೨/೩೪೧ 
| ್ಠ 
ಮಧು ಜನಿಷ್ಯೇ ಮಧು ವಕ್ಷ್ಯಾಮಿ ಮಧು ವದಿಷ್ಯಾಮಿ 
I I 
ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗ್‌ಂ 


ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯ- 


| I | [ 
ಮಧು | ಜನಿಷ್ಯೇ । ಮಧು | ವಕ್ಷ್ಯಾಮಿ | ಮಧು | ವದಿಷ್ಯಾಮಿ | ಮಧುಮತೀಮಿತಿ 


| || 
ಮಧು-ಮತೀಮ್‌ | ದೇವೇಭ್ಯಃ | ವಾಚಮ್‌ । ಉದ್ಯಾಸಮ್‌ । ಶುಶ್ರೂಷೇಣ್ಯಾಮ್‌ | 
I 
ಮನುಷ್ಯೇಭ್ಯಃ | 


ಮಧು ಜನಿಷ್ಕನಪ್ರಿಯವಾದ ಯಜ್ಞಫಲಗಳನ್ನೇ ಉತ್ಪತ್ತಿ ಮಾಡುತ್ತೇನೆ; ಮಧು 

ವಕ್ಟ್ಯಾಮಿ-ಮಧುವಿನಂತೆ ಪ್ರಿಯವಾದ ಹವಿಸ್ಸುಗಳನ್ನೇ ದೇವತೆಗಳಿಗೆ ಒಯ್ಯುತ್ತೇನೆ; 
ಮಧು ವದಿಷ್ಕಾಮಿ-ಪ್ರಿಯವಾದ ಪ್ರತಿಗರಾದಿಮಂತ್ರಗಳನ್ನು ಹೇಳುತ್ತೇನೆ; 
ದೇವೇಭ್ಯಃ-ದೇವತೆಗಳಿಗಾಗಿ; ಮಧುಮತೀಮ್‌ ವಾಚಮ್‌- ಪ್ರಿಯವಾದ 
"ಉಕ್ಕಶಾಃ' ಮೊದಲಾದ ಮಂತ್ರಗಳನ್ನು; ಉದ್ಯಾಸಮ್‌-ಹೇಳುತ್ತೇನೆ; ಮನುಷ್ಯೇಭ್ಯಃ 
=ಮನುಷ್ಯರಿಗೆ; ಶುಶ್ರೂಷೇಣ್ಯಾಮ್‌ ವಾಚಮ್‌-ಕೇಳಲು ಪ್ರಿಯವಾದ ಮಾತನ್ನು; 
ಉದ್ಯಾಸಮ್‌-ಹೇಳುತ್ತೇನೆ; 


ಇದು ಗಾನಕ್ರಮ. ಇಲ್ಲಿ ಸರ್ವದೇವಾತ್ಮಕನಾದ ಪ್ರಜಾಪತಿಯು ಪೂರ್ಣಸಾಮ 
ಸ್ವರೂಪನೆಂದೂ ವಾಯ್ವಾದಿದೇವತೆಗಳು ಸಾಮಭಾಗಸ್ವರೂಪರೆಂದೂ ಹೇಳಲಾಗಿದೆ. 
ಅವರು ಅಧ್ವರ್ಯವಾದ ನನ್ನಲ್ಲಿ/ಯಜಮಾನನಾದ ನನ್ನಲ್ಲಿ ಪ್ರಾಣವನ್ನು ನೆಲೆಗೊಳಿ 
ಸಲಿ ಎಂದು ಅಧ್ವರ್ಯುವು ಪ್ರಾರ್ಥಿಸುತ್ತಾನೆ. 

ಅಧ್ವರ್ಯುವು ಪ್ರಸ್ತೊ ತೃವಿಗೆ ದರ್ಭಮುಷ್ಟಿಯನ್ನು ಕೊಟ್ಟು ಸಾಮಗಾನಕ್ಕೆ 
ಅನುಮತಿಯನ್ನೀಯುತ್ತಾನೆ. ತೇ ದೇವಾಃ...ದಧತು ಎಂಬ ಮಂತ್ರವನ್ನು 
ಹೇಳುವನು. ಇದರಿಂದ ಹಿಂಕಾರಾದಿಗಳು ಅವನಲ್ಲಿ ನೆಲೆಗೊಳ್ಳುವುದರಿಂದ 
ಪೂರ್ವೋಕ್ತರೀತಿಯಲ್ಲಿಉಪಾಕರಣವನ್ನು ಮಾಡಬೇಕು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೪೨ 


I 
ಸ್ಮಂ ಮಾ ದೇವಾ ಅವಂತು ಶೋಭಾಯೈ 


ಪಿತರೋನು ಮದಂತು ॥೪-2॥ 


I | 
[ಶಗ್‌ಂಸಿಷದ್ವಿಶ್ವೇ ದೇವಾ ಅಷ್ಟಾವಿಗ್‌ಂಶತಿಶ್ಚ |] 


|| ಸ 
ತಮ್‌ | ಮಾ | ದೇವಾಃ | ಅವನ್ನು | ಶೋಭಾಯ್ಕೆ । ಪಿತರಃ | ಅನ್ವಿತಿ 


ಮದಂತು ॥೪॥ 


ತಮ್‌ ಮಾನಅಂತಹ ನನ್ನನ್ನು; ದೇವಾಃ ಅವಂತು-ದೇವತೆಗಳು ಪ್ರ 
ದಿಗಳುಂಟಾಗದಂತೆ ರಕ್ಷಿಸಲಿ; ಪಿತರಃ-ಪಿತೃದೇವತೆಗಳು; ಶೋಭಾಯೈ- 
ಶುಭವಾದ ಮಾತನ್ನು ಹೇಳುವುದಕ್ಕೆ; ಅನು ಮದಂತು- ಅನುಮತಿಸಲಿ/ 
ಮಂತ್ರರೂಪವಾದ Ws ಸಂತೋಷಿಸಲಿ. 


ಅಧ್ವರ್ಯುವು ಬಟಟ ಇವ' ಮೊದಲಾದ ಶಸ್ತ ್ವಪ್ರತಿಗರ ಮಾಡುವಾಗ 
ಈ ಮಂತ ಜಪವನ್ನು ಮಾಡಬೇಕು. ಅಧ್ವರ್ಯುವು ುರ್ವಾಭಿಮುಖವಾಗಿ 
ಕುಳಿತು ಈ 1 ಮಂತ್ರವನ್ನು ಜಪಿಸಬೇಕು. | 
ಮನುವೇ ಸ ಲದವರ ಈ ಯಾಗದಲ್ಲಿ ಯಜ್ಞ ಸ ಪ್ರವರ್ತಕರಾಗಿದ್ದಾರೆ. 
ನಾನು ಮಧುರವಾದ ಆಲೋಚನೆ, ಮಾತು, ಕಾರ್ಯಗಳನ್ನೇ ಮಾಡುವೆನು. 
ನನ್ನನ್ನು ದೇವತೆಗಳು ರಕ್ಷಿಸಲಿ. ಪಿತೃದೇವತೆಗಳು ಜ್ರ ಮಾತನ್ನು ಹೇಳಲು 
ಅನುಮತಿಸಲಿ. 


DORN 


I 
ವಸವಸ್ತ್ವಾ ಪ್ರವೃಹಂತು ಗಾಯತ್ರೇಣ ಛಂದಸಾಗ್ಗೇಃ 


ಪ್ರಿಯಂ ಪಾಥ ಉಪೇಹಿ 


| | 2 
'ವಸವಃ | ತ್ವಾ! ಪ್ರೇತಿ ವೃಹಂತು ! ಗಾಯತ್ರೇಣ | ಛಂದಸಾ । ಅಗ್ನೇಃ | ಪ್ರಿಯಮ್‌ | 


| 
ಪಾಥಃ | ಉಪೇತಿ । ಇಹಿ | 


ಎರಡನೆಯ ಅನುವಾಕದಲ್ಲಿ ಕ್‌ ಇ ಪ್ರತಿಗರಾಂಗಮಂತ್ರಗಳು ಹೇಳಲ್ಪಟ್ಟವು. 
ಮೂರನೆಯ ಅನುವಾಕದಲ್ಲಿ ಆದಾಭ್ಯ ಯು ಭಕ್ತ ಸ್‌ ಮಂತ್ರಗಳು 
ಹೇಳಲ್ಪಟ್ಟಿವೆ. | 


ಮಂತ್ರ | ವಿನಿಯೋಗ 


ವಸವಸ್ತ್ವಾ. .ಉಪೇಹಿ | 
ಟಿಯಲಿ ಕಟ್ಟಿರುವ ಸೋಮಲತೆಯಿಂದ 
ಉಪೇಹಿ W ಬಟ್ಟಯಿಲ್ಲ ಕಬ್ಬ 
ಷೆ ಮೂರು ಆಂಶಗಳನ್ನು ಬೇರ್ಪಡಿಸಲು 


ಆದಿತ್ಯಾಸ್ತ್ವಾ. ..ಉಪೇಹಿ W 


ಹಿಟ್ಟನ್ನು 


(ಎಲೈ! ಸೋಮಭಾಗವೇ!]ತ್ವಾವನಿನ್ನನ್ನು; ವಸವಃ-ವಸುಗಳ್ಳು; ಗಾಯತ್ರೇಣ 
ಛಂದಸಾ=ಗಾಯತ್ತೀಛಂದಸ್ಸಿನಿಂದ; ಪ್ರ ವೃಹಂತು-ಬೇರ್ಪಡಿಸಲಿ; [ನೀನು] 
ಅಗ್ನೇಃಅಗ್ನಿದೇವನಿಗೆ; ಪ್ರಿಯಮ್‌ ಪಾಥಃ-ಪ್ರಿಯವಾದ ಅನ್ನವಾಗುವಿಕೆಯನ್ನು; 
ಉಪೇಹಿ-ಹೊಂದು. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೪೪ 


I I 
ರುದ್ರಾಸ್ತ್ಯಾ ಪ್ರವೃಹಂತು ತ್ರೈಷ್ಟುಭೇನ 


I Il 
ಛಂದಸೇಂದ್ರಸ್ಯ ಪ್ರಿಯಂ ಪಾಥ ಉಪೇಹ್ಯಾದಿತ್ಯಾಸ್ತಾ ಸ 


I I 
ಪ್ರವೃಹಂತು ಜಾಗತೇನ ಛಂದಸಾ ವಿಶ್ವೇಷಾಂ 


| 
ದೇವಾನಾಂ ಪ್ರಿಯಂ ಪಾಥ ಉಪೇಹಿ 


| | | | 
ರುದ್ರಾಃ | ತ್ವಾ । ಪ್ರೇತಿ । ವೃಹಂತು | ತ್ರೈಷ್ಟುಭೇನ | ಛಂದಸಾ । ಇಂದ್ರಸ್ಯ । ಪ್ರಿಯಮ್‌ | 


I | | 
ಪಾಥಃ । ಉಪೇತಿ । ಇಹಿ | ಅದಿತ್ಯಾಃ | ತ್ವಾ | ಪ್ರೇತಿ | ವೃಹಂತು | ಜಾಗತೇನ 


| I I | 
ಛಂದಸಾ | ವಿಶ್ವೇಷಾಮ್‌ । ದೇವಾನಾಮ್‌ | ಪ್ರಿಯಮ್‌ | ಪಾಥಃ ಉಪೇತಿ | ಇಹಿ 


*[ಎಲೈ! ಸೋಮಭಾಗವೇ!] ತ್ವಾ-ನಿನ್ನನ್ನು; ರುದ್ರಾಃ-ರುದ್ರರು; ತ್ರೈಷ್ಣುಭೇನ 
ಛಂದಸಾತ್ರಿಷ್ಟುಪ್‌ಛಂದಸ್ಸಿನಿಂದ; ಪ್ರವೃಹಂತು-[ಸೋಮಲತಾಸಮೂಹ ದಿಂದ] 
ಬೇರ್ಪಡಿಸಲಿ; ಇಂದ್ರಸ್ಯ-ಇಂದ್ರನಿಗೆ; ಪ್ರಿಯಮ್‌ ಪಾಥಃ-ಇಷ್ಟವಾದ 
ಹವಿಸ್ಸಾಗುವಿಕೆಯನ್ನು; ಉಪೇಹಿ-ಹೊಂದು; *[ಎಲೈ! ಸೋಮಭಾಗವೇ!] 
ಆದಿತ್ಯಾಃ-ಅದಿತ್ಯರು; ತ್ವಾ-ನಿನ್ನನ್ನು ಜಾಗತೇನ ಛಂದಸಾ=ಜಗತೀಛಂದಸ್ಸಿ 
ನಿಂದ; ಪ್ರವೃಹಂತು-ರಾಶಿಯಿಂದ ಬೇರೆ ಮಾಡಲಿ; ವಿಶ್ವೇಷಾಮ್‌ ದೇವಾನಾಮ್‌ 
=ವಿಶ್ವೇದೇವರಿಗೆ; ಪ್ರಿಯಮ್‌ ಪಾಥಃ-ಪ್ರಿಯವಾದ ಹವಿಸ್ಸಾಗುವಿಕೆಯನ್ನು; 
ಉಪೇಹಿಇಹೊಂದು. 


ಸೋಮಲತೆಯಿಂದ ಮೂರು ಅಂಶಗಳನ್ನು ಬೇರ್ಪಡಿಸುವಾಗ ವಸುರುದ್ರಾದಿತ್ಯರು 
ಸೋಮರಾಶಿಯಿಂದ ಈ ಮೂರು ಸೋಮಭಾಗಗಳನ್ನು ಗಾಯತ್ರೀ-ತ್ರಿಷ್ಟುಪ್‌- 
ಜಗತೀಛಂದಸ್ಸುಗಳ ಸಹಾಯದಿಂದ ಬೇರ್ಪಡಿಸಲಿ. ಆ ಸೋಮಭಾಗಗಳು ಅಗ್ನಿ- 
ಇಂದ್ರ-ವಿಶ್ವೇದೇವರಿಗೆ ಹವಿಸ್ಸಾಗಲೆಂದು ಅಧ್ವರ್ಯುವು ಹೇಳುತ್ತಾನೆ. 


ತೈತ್ತಿರೀಯ ಸಂಹಿತಾ/೩-೩-೩/೩೪೫ 


ಮಾಂದಾಸು ತೇ ಶುಕ್ರ ಶುಕ್ರಮಾಧೂನೋಮಿ 


I | 
ಭಂದನಾಸು ಕೋತನಾಸು 


I | 
ಮಾಂದಾಸು । ತೇ । ಶುಕ್ರ । ಶುಕ್ರಮ್‌ । ಏತಿ 1 ಧೂನೋಮಿ | ಭಂದನಾಸು । 


ಕೆ ಕೋತನಾಸು 
ಮಂತ್ರ ವಿನಿಯೋಗ 


೧)ಮಾಂದಾಸು ತೇ....ಆಧೂನೋಮಿ ॥ 


| 
೨)ಭಂದನಾಸು....೩)ಕೋತನಾಸು.. ಅನುಷಂಗದಿಂದ ಕೂಡಿರುವ ಈ 


- | | ಹನ್ನೆರಡು ಮಂತ್ರಗಳಿಂದ ಈ ಸೋಮ 

ಸನಾ ai ಭಾಗಗಳನ್ನು ಹೋತೃಚಮಸದಲ್ಲಿ 

೬)ಮೇಷೀಷು...೭)ವಾಶೀಷು... ಹಾಕಿರುವ ವಸತೀವರೀಜಲಗಳಿಂದ 
I 

ಲ)ವಿಶ್ವಭೃತ್ಸು...೯)ಮಾಧ್ವೀಷು...೧೦)ಕಕುಹಾಸು. ಅಲ್ಲಾಡಿಸುವುದಕ್ಕಾಗಿ. 

೧೧)ಶಕ್ವರೀಷು...೧೨)ಶುಕ್ರಾಸು..ಆಧೂನೋಮಿ W 


$-ಶುಕ್ರ-ಪ್ರಕಾಶಮಾನವಾದ ಸೋಮವೇ! ತೇಜನಿನ್ನ; ಶುಕ್ರಮ್‌-ಪ್ರಕಾಶಮಾನ 
ವಾದ ಸೋಮಭಾಗವನ್ನು; ಮಾಂದಾಸು-ಮೆಲ್ಲನೆ ಹರಿಯುವ ನೀರುಗಳಲ್ಲಿ; 
ಆಧೂನೋಮಿ -ಅಲುಗಾಡಿಸುತ್ತೇನೆ. 

*ಶುಕ್ರ-ಪ್ರಕಾಶಮಾನವಾದ ಸೋಮವೇ! ತೇ ಶುಕ್ರಮ್‌ಎನಿನ್ನ ಪ್ರಕಾಶಮಾನವಾದ 
ಸೋಮಭಾಗವನ್ನು; ಭಂದನಾಸು-ಕಲ್ಯಾಣಕರವಾದ ನೀರುಗಳಲ್ಲಿ; ಆಧೂನೋಮಿ 
ಇಅಲ್ಲಾಡಿಸುತ್ತೇನೆ. 

*ಶುಕ್ರ-ಪ್ರಕಾಶಮಾನವಾದ ಸೋಮವೇ! ತೇ ಶುಕ್ರಮ್‌-ಪ್ರಕಾಶಮಾನವಾದ 
ಸೋಮಭಾಗವನ್ನು; ಕೋತನಾಸು=-ಜ್ಞಾನಕಾರಿಯಾದ ನೀರುಗಳಲ್ಲಿ; ಆಧೂನೋಮಿ 
=ಅಲ್ಲಾಡಿಸುತ್ತೇನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೪೬ 


| | 
ವಿಶ್ವಭೃತ್ಸು ಮಾಧ್ವೀಷು ಕಕುಹಾಸು 


| 
ತ್ಸ್ವಿತಿ ವಿಶ್ವಭೃತ್‌-ಸು | 


| 
| ನೂತನಾಸು ರೇಶೀಷು | ಮೇಷೀಷು । ವಾಶೀಷು | ವಿಶ್ವಭೃ 


|) | 
ಮಾಧ್ವೀಷು | ಕಕುಹಾಸು | 


*ಶುಕ್ರ ತೇ ಶುಕ್ರಮ್‌-ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ 
ಸೋಮವನ್ನು; ನೂತನಾಸು-ಹೊಸದಾದ ನೀರುಗಳಲ್ಲಿ;  ಆಧೂನೋಮಿ= 
ಅಲ್ಲಾ ಡಸುತೆ. ಶ್ನೇವೆ, 

*ಶುಕ್ರ ತೇ ಶುಕ್ರಮ್‌-ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ 
ಸೋಮವನ್ನು; ರೇಶೀಷುಬೇಗನೇ ಹರಿದು ನೆಲವನ್ನು ಕೊಚ್ಚಿ $ ಕೊಂಡು ಹೋಗುವ 
ನೀರುಗಳಲ್ಲಿ; ; ಆ ಧೂನೋಮಿ- ಅಲ್ಲಾಡಿಸುತ್ತೇನೆ. 

“ಶುಕ್ರ ತೇ ಶುಕ್ರಮ್‌-ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ ಸೋಮ 
ವನ್ನು; ಮೇಷೀಷುಎ =ಅನ್ಯೋನ್ಯವಾಗಿ ಸ್ಪರ್ಧಿಸುವ ನೀರುಗಳಲ್ಲಿ; ಆಧೂನೋಮಿ 
=ಅಲ್ಲಾಡಿಸುತ್ತೇನೆ. 

ಶುಕ್ರ ತೇ ಶುಕ್ರಮ್‌=-ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ 
ಸೋಮವನ್ನು; ವಾಶೀಷು- ಶಬ್ದ ಮಾಡುವ ನೀರುಗಳಲ್ಲಿ; TN 
ಅಲ್ಲಾ ಡಿಸುತೆ, ನೆ. 

*ಶುಕ್ರ ತೇ ag ಸೋಮವೇ!' ನಿನ್ನ ಭಾಗವಾದ 
ಸೋಮವನ್ನು; ವಿಶ್ವಭೃತ್ಸು-ವಿಶ ಶವನ್ನು ಧರಿಸುವ ನೀರುಗಳಲ್ಲಿ; VEN 
=ಅಲ್ಲಾ ಡಿಸುತ್ತೆ ನೆ. 

*ಶುಕ್ರ ತೇ ಶುಕ್ರಮ್‌-ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ 
ಸೋಮವನ್ನು: ಮಾಧ್ವೀಷು-ಮಧುರವಾದ ನೀರುಗಳಲ್ಲಿ (ಹಾಕಿ); ನಸ 
=ಅಲ್ಲಾ ಡಿಸುತ್ತೆ ನೆ. 

ಶುಕ್ರ ತೇ ಶುಕ್ರಮ್‌- ಪ್ರಕಾಶಮಾನವಾದ ಸೋಮವೇ! ನಿನ್ನ ಲತಾಭಾಗವಾದ 
ಸೋಮವನ್ನು; ಕಕುಹಾಸು-ಪ್ರಧಾನಭೂತವಾದ ನೀರುಗಳಲ್ಲಿ; ಆಧೂನೋಮಿ- 


ತೈತ್ತಿರೀಯ ಸಂಹಿತಾ/೩-೩-೩/೩೪೭. 


I I 
ಶಕ್ಟರೀಷು [(೫)] ಶುಕ್ರಾಸು ತೇ ಶುಕ್ರ 


| I . | I 
ಶುಕ್ರಮಾಧೂನೋಮಿ ಶುಕ್ರಂ ತೇ ಶುಕ್ರೇಣ 


I 
ಗೃಹ್ಣಾ ಮ್ಯಹ್ನೋ ರೂಪೇಣ ಸೂರ್ಯಸ್ಯ ರಶ್ಮಿಭಿಃ ॥ 


I ೨ 
ಶಕ್ಷರೀಷು (೫) ಶುಕ್ರಾಸು । ತೇ | ಶುಕ್ರ । ಶುಕ್ರಮ್‌ । ಏತಿ ಧೂನೋಮಿ | 


| I 
ಶುಕ್ರಮ್‌ ತೇ ಶುಕ್ರೇಣ ಗೃಹ್ಣಾಮಿ | ಅಷ್ಟಃ ರೂಪೇಣ | ಸೂರ್ಯಸ್ಯ | 


I 
ರಶ್ಮಿಭಿರಿತಿ ರಶ್ಮಿ-ಭಿಃ W 


ಮಂತ್ರ | ವಿನಿಯೋಗ 


ಶುಕ್ರಂ ತೇ...ರಶ್ಮಿಭಿಃ॥  ಅಂಶುವನ್ನಾಗಲೀ ಅದಾಭ್ಯಗ್ರಹವನ್ನಾಗಲೀ ತೆಗೆದು 

§ ಕೊಳ್ಳಲು. ಅಂಶುಗ್ರಹಣವಾದರೆ ಹಾಲು/ಮೊಸರು/ 
ನಿಗ್ರಾಭ್ಯ (ಜಲವಿಶೇಷ) ಇವುಗಳಲ್ಲಿ ಒಂದರಿಂದ 
ಮೊದಲು ತೆಗೆದುಕೊಳ್ಳಲು. 


4 ಶುಕ್ರ ತೇ ಶುಕ್ರಮ್‌-ಪ್ರಕಾಶಮಾನವಾದ ಸೋಮವೇ! ನಿನ್ನ ಲತಾಭಾಗವಾದ 
ಸೋಮವನ್ನು; ಶಕ್ಟರೀಷು-ಶಕ್ತಿ ಯುಳ್ಳ ಜಲಗಳಲ್ಲಿ; ಆಧೂನೋಮಿಸುತ್ತಾಡಿಸು 
ತ್ರೇನೆ. 

*ಶುಕ್ರ ತೇ ಶುಕ್ರಮ್‌-ಎಲೈ! ಪ್ರಕಾಶಮಾನವಾದ ಸೋಮವೇ! ನಿನ್ನ ಭಾಗವಾದ ಸೋಮ 
ವನ್ನು ಶುಕ್ರಾಸು-ಪ್ರಕಾಶಮಾನವಾದ/ನಿರ್ಮಲವಾದ ಜಲಗಳಲ್ಲಿ; ಆಧೂನೋಮಿ- 
ಹಾಕಿ ಸುತ್ತಾಡಿಸುವೆನು. 

*[ಎಲೈ! ದಧಿದ್ರವ್ಯವೇ! ತೇವನಿನ್ನ; ಶುಕ್ರಮ್‌-ಸಾರವನ್ನು; ಶುಕ್ರೇಣಣಸೋಮಾ 
ದಿಸಾರದೊಡನೆ; ಅಹ್ನಃ ರೂಪೇಣ -ಹಗಲಿನ ಸ್ವರೂಪವಾದ; ಸೂರ್ಯಸ್ಯ 
ರಶ್ಮಿಭಿಃಐಸೂರ್ಯನ ಕಿರಣಗಳಿಂದ; ಗೃಹ್ಣಾ ಮಿ:ತೆಗೆದುಕೊಳ್ಳುತ್ತೆ ನೆ. 


4 


ಜಟಿಲ ಜರಿ ಇಬ ರ ಪಔಶಶರರ್ಸ್ಮಾರರ್ಪಾರ್ಸ್ಯಾರ್ಣಾರರಾರಾರ್ಮರ್ವಾರರ್ತಾರಾಾ್‌ಾ ಾೈ್‌ಾ್‌ಾ ೫5 


ಎ ಡಡ ರರ ರ್ಟ್ಪಾರ್ಟಾರರ್ಸಾರ್ಸ್ಷಾರ್ಸಾರ್ತಾ್‌್‌ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೪೮ 


RENEE ಸಾ 72 ಸ7 77 77773272 20೫ 72 2? 22 72 7೫? 72 ಸ? IKARIA 


ಆಸ್ಮಿನ್ನುಗ್ರಾ ಅಚುಚ್ಯವುರ್ದಿವೋ ದಾರಾ ಅಸಶ್ಚ ತ ॥ 
ಕಕುಹಗ್‌ಂ ರೂಪಂ ವೃಷಭಸ್ಯ ರೋಚತೇ ಬೃಹತ್ಸೋಮ 
ಸ್ಲೋಮಸ್ಕ ಪುರೋಗಾಶ್ವಕ್ರಶ್ವುಕ್ರಸ್ಯ ಪುರೋಗಾಃ ॥ 

ಏತ ಅಶ್ಮನ್ನ್‌ ! ಉಗ್ರಾ:। ಅಚುಚ್ಯವುಃ ದವ: | ಧಾರಾ: । ಅಸಶ್ವತ ॥ ಕಕುಹಮ್‌ | 


I 
ರೂಪಮ್‌ । ವೃಷಭಸ್ಯ । ರೋಚತೇ । ಬೃಹತ್‌ । ಸೋಮಃ । ಸೋಮಸ್ಯ | 


I | | 
ಪ್ರರೋಗಾ ಇತಿ ಪ್ರರಃ-ಗಾಃ । ಶುಕ್ರಃ | ಶುಕ್ರಸ್ಯ ಪುರೋಗಾ ಇತಿ ಪ್ರರಃ-ಗಾಃ ॥ 


ಮಂತ್ರ ವಿನಿಯೋಗ 
| | 
ಆಸ್ಮಿನ್ನುಗ್ರಾ...ಅಸಶ್ಚತ W ಅಂಶುಗ್ರಹವನ್ನು ತೆಗೆದುಕೊಳ್ಳಲು 
ಕಕುಹಗ್‌ಂ...ಪುರೋಗಾಃ ॥ ಅಂಶುಗ್ರಹವನ್ನು ತೆಗೆದುಕೊಂಡು ಒಯ್ಯಲು 


*ಅಸ್ಮಿನ್‌-ಈ ಪಾತ್ರದಲ್ಲಿ; ಉಗ್ರಾಃ-ತೀವ್ರವಾದ; ಧಾರಾಃ-ಸೋಮರಸದ ಧಾರೆ 
ಗಳು; ದಿವಃಎಸ್ವರ್ಗದ ದೆಸೆಯಿಂದ ಆ ಅಚುಚ್ಯವ್ರಃ-ಬಂದು ಸುತ್ನಲೂ ಬಿದವು; 
೬ ಇದಿ ಎ 


ಅಸಶ್ಚತ-ಆ ಧಾರೆಗಳು ಪಾತ್ರದಲ್ಲಿ ಸೇರಿದವು; *ವೃಷಭಸ್ಯ- ಮಳೆಯನ್ನು 
ಸುರಿಸುವ ಇಂದ್ರನ; ಬೃಹತ್‌-ಪ್ರೌಢವಾದ; ಕಕುಹಮ್‌-ಪ್ರಧಾನವಾದ; ರೂಪಮ್‌ 


=ವೃಷ್ಟ್ಯಾತ್ಮಕವಾದ ರೂಪವು; ರೋಚತೇ=ಪ್ರಕಾಶಿಸುತ್ತದೆ; ಸೋಮಃ-ವಲಿ 


ರೂಪವಾದ ಸೋಮವು; ಸೋಮಸ್ಕ-ದೇವತಾರೂಪನಾದ ಸೋಮರಾಜನಿಗೆ: 


> 


ಪ್ರರೋಗಾಃಅಗ್ರಗಾಮಿಯಾಗಿದೆ; ಶುಕ್ರಃ-ಪ್ರಕಾಶಮಾನವಾದ ಸೋಮರಸವು; 


ಶುಕ್ರಸ್ಕ-ಪ್ರಕಾಶಮಾನನಾದ ಇಂದ್ರನಿಗೆ; ಪ್ರರೋಗಾಃ-ಮುಂದೆ ಹೋಗುವುದಾಗಿದೆ. 


ಹೋತೃಚಮಸದಲ್ಲಿರುವ ನೀರಿನಲ್ಲಿ ಪ್ರತ್ಯೇಕಿಸಿರುವ ಸೋಮಭಾಗಗಳನ್ನು 
ಹಾಕಿ, ನಾಲ್ಕು, ಐದು ಅಥವಾ ಏಳು ಬಾರಿ ಸುತ್ತಿಸಬೇಕು. 


ಬೂ ಜೇ 22322727222: 2:52 5: 75:57:25 ೫727272772122777ಶಕ್ರಾಶ್ಯಶತಕಾಶಾಕಾಕಕಾತಾಕಾಕಾಕಕಕಕಾಕಕಕ್‌. 


ತೈತ್ತಿರೀಯ ಸಂಹಿತಾ/೩-೩-೩/೩೪೯ 


Il 
ಯತ್ತೇ ಸೋಮಾದಾಭ್ಯಂ ನಾಮ ಜಾಗೃವಿ ತಸ್ಮೈ ತೇ 


ಸೋಮ ಸೋಮಾಯ ಸ್ವಾಹೋ- 


ಯತ್‌ | ತೇ । ಸೋಮ | ಅದಾಭ್ಯಮ್‌ | ನಾಮ | ಜಾಗೃವಿ | ತಸ್ಮೈ | ತೇ। 
ಸೋಮ ।ಟ ಸೋಮಾಯ ಸ್ಮಾಹಾ। 
ಮಂತ್ರ ವಿನಿಯೋಗ 


I I 
ಯತ್ತೇ...ಸ್ವಾಹಾ ॥ ಹೋಮವನ್ನು ಮಾಡಲು 


* ಸೋಮ-ಎಲೈ! ಸೋಮರಾಜನೇ! ತೇ=ನಿನ್ನ; ಯತ್‌-ಯಾವ; ಅದಾಭ್ಯಮ್‌- 
ಯಾರಿಂದಲೂ ತಿರಸ್ಕರಿಸಲು ಅಸಾಧ್ಯವಾದ; ನಾಮ ಹೆಸರು; ಜಾಗೃವಿ-ಜಾಗೃತ 
ವಾಗಿ/ಪ್ರಸಿದ್ದವಾಗಿ ಇದೆಯೋ; ಸೋಮ-=ಸೋಮದೇವನೇ! ತಸ್ಮೈ ತೇ 
ಸೋಮಾಯ-ಆ ಸೋಮರಾಜನಾದ ನಿನಗೆ; ಸ್ವಾಹಾ-ಇದು ಹುತವಾಗಲಿ. 


ಹೀಗೆ ಸುತ್ತಿಸುವಾಗ ಅನುಷಂಗಸಹಿತವಾಗಿ "ಮಾಂದಾಃ' ಮುಂತಾದ ಹನ್ನೆರಡು 
ಮಂತ್ರಗಳನ್ನು ಹೇಳುತ್ತಾನೆ. ಮಾಂದಾ ಮುಂತಾದವುಗಳು ನೀರಿನ ಗುಹ್ಯನಾಮ 
ಗಳೆಂದು ಹೇಳುತ್ತಾರೆ. ನೀರಿನ ವಿವಿಧರೂಪಗಳನ್ನು ಹೇಳಲಾಗಿದೆ. ನೀರಿನಿಂದ 
ಉಂಟಾಗುವ ಫಲಗಳನ್ನೂ ಹೇಳಲಾಗಿದೆ. ನೀರಿನ ಸರ್ವತೋಮುಖತ್ವವನ್ನೂ 
ಶ್ರುತಿಯು ಹೇಳುತ್ತದೆ. | 
ಎಲೈ! ದಧಿದ್ರವ್ಯವೇ! ನಿನ್ನನ್ನು ಸೋಮಾದಿಸಾರದೊಡನೆ ಗ್ರಹಿಸುವೆನು. ಇಲ್ಲಿ ಅಂಶು 
ಎಂಬುದನ್ನು-ಕಿರಣ-ಅಂಶ ಎರಡಕ್ಕೂ ಸಮಾನಶಬ್ದ ವಾಗಿರುವುದರಿಂದ ನಾಮ 
ಸಾಮ್ಯದಿಂದ ಸೂರ್ಯನ-ರಶ್ಮಿಯೆಂದು ವರ್ಣಿಸಲಾಗಿದೆ. 

ಮಿಶ್ರರ ಮತದಂತೆ ಈ ಮಂತ್ರದ ವಿನಿಯೋಗವು ಬೇರೆ ಇದೆ. ಅದಾಭ್ಯಪಾತ್ರದಲ್ಲಿ 
ಅಂಶುಗಳನ್ನು ಸಂಗ್ರಹಿಸಲು ಈ ಮಂತ್ರದ ವಿನಿಯೋಗವೆಂದು ಅವರ ಮತ. 

ಈ ಅಂಶುಗ್ರಹದ ಪಾತ್ರೆಯಲ್ಲಿ ಸ್ವರ್ಗದಿಂದಲೇ ಸೋಮರಸದ ಧಾರೆಗಳು ಬಂದು 
ಸುತ್ತಲೂ ಬಿದ್ದಿ ವೆ. ಅವೆಲ್ಲವೂ ಈ ಪಾತ್ರೆಯಲ್ಲಿ ಸೇರಿವೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೫೦ 


SS 
ಶಿಕ್ತ್ವಂ ದೇವ ಸೋಮ ಗಾಯತ್ರೇಣ ಛಂದಸಾಂಗ್ನೇಃ 


[(೬)1ಪ್ರಿಯಂ ಪಾಥೋ ಅಪೀಹಿ ವಶೀ ತ್ವಂ ದೇವ 
ಸೋಮ ತ್ರೈಷ್ಣು ಭೇನ ಛಂದಸೇಂದ್ರಸ್ಕ ಪ್ರಿಯಂ 


ಪಾಥೋ ಅಪೀಹ್ಯ- 


I 
ಉಶಿಕ್‌ | ತ್ವಮ್‌ । ದೇವ । ಸೋಮ ಗಾಯತ್ರೇಣ | ಛಂದಸಾ | ಅಗ್ನೇಃ ೬ (೬) | 


| | 
ತ್ರೈಷ್ಟುಭೇನ | ಛಂದಸಾ | ಇಂದ್ರಸ್ಯ । ಪ್ರಿಯಮ್‌ | ಪಾಥಃ | ಅಪೀತಿ | ಇಹಿ | 


ಮಂತ್ರ ವಿನಿಯೋಗ 
| 
ಉಶಿಕ್ತ್ವಂ...ಅಪೀಹಿ॥.._ ಬೇರ್ಪಡಿಸಿರುವ ಸೋಮಭಾಗವನ್ನು ಮಹಾ 
ಕ ಭಿಷವಕ್ಕಾಗಿ ಪ್ರಾತಃಸವನದಲ್ಲಿ ಸೇರಿಸುವುದಕ್ಕಾಗಿ 
ವಶೀ...ಅಪೀಹಿ \ ಮಾಧ್ಯ ೦ದಿನಸವನದಲ್ಲಿ ಸೇರಿಸಲು 


*ದೇವ ಸೋಮು-ಎಲೈ! ಸೋಮದೇವನೇ! ತ್ವಮ್‌-ನೀನು; ಉಶಿಕ್‌-ಎಲ್ಲ ರಿಗೂ 
ಮನೋಹರನಾಗಿರುವೆ; ಗಾಯತ್ರೇಣ ಭಾ =ಗಾಯತಿ ತ್ರೀಛಂದಸ್ಸಿ ನಿಂದ 
[ಸೋಮರಾಶಿಯಿಂದ ಬೇರ್ಪಡಿಸಲ್ಪಚ್ಚಿರುವೆ. ಅಂತಹ ಪ್ರಥಮಾಂಶುಸ್ವರೂಪನಾದ 
ನೀನು] ಅಪಿ-ಮತ್ತೆ; ಅಗ್ನೇಃ ಪ್ರಿಯಮ್‌ ಪಾಥಃ-[ಪ್ರಾತಃ ಸವನದಲ್ಲಿ] ಅಗ್ನಿಗೆ ಇಷ್ಟ 
ವಾದ ಅನ್ನ[ಹವ್ಯ ]ವಾಗುವಿಕೆಯನ್ನ; ಇಹಿ-ಹೊಂದು; *ಸೋಮ ಡಬ 
ಸೋಮನೇ! ವಶೀ-ವಿಶ್ವ ವನ್ನು ಸಃ )ಟ್ಟುಕೊಂಡಿರುವ; ತ್ವಮ್‌- [ಸೋಮದ್ವಿತೀ - 
ಯಾಂಶವಾದ] ನೀನು; ತೆ ತ್ರೈಷ್ಟುಭೇನ ಛಂದಸಾ-ತ್ರಿಷು ಪ್‌ಛಂದಸ್ಸಿ ನಿಂದ EGE ಸ 
ಯಿಂದ ಬೇರ್ಪಡಿಸಲ್ಪಟ್ಟಿರುವೆ.] ಅಪಿ-ಮತ್ತೆ; ಇಂದ್ರಸ್ಯ ಪ್ರಿಯಮ್‌ ಪಾಥಃ- ೫ 
[ಮಾಧ್ಯಂದಿನಸವನದಲ್ಲಿ ]ಇಂದ್ರನಿಗೆ ಪ್ರಿಯವಾದ ಅನ್ನವಾಗುವಿಕೆಯನ್ನು; ಇಹಿಐಹೊಂದು; | 
ಜ್‌ 
7೫ 


ತನನನತನ ಮಾರನ 


೫೫ 
7೫ 
XX 
ಸ 
XX 
XX 
7೫ 
ಸಃ 
XX 
ಸಃ 
©. 
XX 
4 
XY 
7೫ 
ಸ 
| | 
ಪ್ರಿಯಮ್‌ | ಪಾಥಃ | ಅಪೀತಿ | ಇಹಿ | ವಶೀ | ತ್ವಮ್‌ | ದೇವ 1 ಸೋಮ | XX 
ತ ಸ ಐ ಸಟ ಟಟ XX 
XX 
XX 
7೫ 
ಸಜ 
XX 
9. 
ಸ 
6! 
722೫ 
ಸಔ 
XX 
72 
72 
XX 
ಸಃ 
2 
XX 


ರ ಭಜಭ ರ ರರ ಸರ ರಾರಾ 


EEE ETE TIE TEE EEE EE 


ತೈತ್ತಿರೀಯ ಸಂಹಿತಾ/೩-೩-೧/೩೫೧ 


ತ್ವಂ ದೇವ ಸೋಮ ಜಾಗತೇನ ಛಂದಸಾ 


| ll 
ವಿಶ್ವೇಷಾಂ ದೇವಾನಾಂ ಪ್ರಿಯಂ ಪಾಥೋ ಅಪೀ- 


I I 
ಅಸ್ಮತ್ಸಖೇತ್ಯಸ್ಮತ್‌-ಸಖಾ | ತ್ವಮ್‌ | ದೇವ । ಸೋಮ | ಜಾಗತೇನ | ಛಂದಸಾ ॥ 
| | | [ | 
ವಿಶ್ವೇಷಾಮ್‌ | ದೇವಾನಾಮ್‌ | ಪ್ರಿಯಮ್‌ | ಪಾಥಃ | ಅಪೀತಿ । ಇಹಿ | 
ಮಂತ್ರ | ವಿನಿಯೋಗ 


I I 
ಅಸ್ಮತ್ಸಖಾ...ಅಪೀಹಿ Wl ತೃತೀಯಸವನದಲ್ಲಿ ಸೇರಿಸಲು 


+ ದೇವ ಸೋಮ=ದೇವನಾದ ಸೋಮನೇ! ತ್ವಮ್‌ ಅಸ್ಮತ್ಸಖಾ- 
[ಸೋಮತೃತೀಯಾಂಶವಾದ]ನೀನು ನಮಗೆ ಇಷ್ಟಗಳನ್ನು ಕೊಡುವ ಗೆಳೆಯನಾಗಿ 
ರುವೆ; ಜಾಗತೇನ ಛಂದಸಾ:ಜಗತೀಛಂದಸ್ಸಿನಿಂದ [ಸೋಮರಾಶಿಯಿಂದ ಬೇರ್ಪ 
ಟ್ಲಿರುವೆ] [ಇಂತಹ ತೃತೀಯಾಂಶವಾದ ನೀನು ತೃತೀಯಸವನದಲ್ಲಿ] ವಿಶ್ವೇಷಾಮ್‌ 
ದೇವಾನಾಮ್‌-ವಿಶ್ಟೇದೇವರಿಗೆ; ಪ್ರಿಯಮ್‌ ಪಾಥಃ=-ಪ್ರಿಯವಾದ ಅನ್ನ/ಹವ್ಯ 
ವಾಗುವಿಕೆಯನ್ನು; ಅಪಿ ಇಹಿ-ಮತ್ತೆ ಹೊಂದು. 


ಮಳೆಯನ್ನು ಸುರಿಸುವ ಇಂದ್ರನ ಪ್ರಧಾನವಾದ ರೂಪವೇ ವೃಷ್ಟಿಯಾಗಿದೆ. 
ಬಳ್ಳಿಯಾಗಿರುವ ಈ ಸೋಮವು ಸೋಮರಾಜನಿಗೂ ಇಂದ್ರನಿಗೂ ಮನ್ನಡೆ 
ಯುವಂತೆ ಇದೆ. 
ಸೋಮದೇವನೇ! ನಿನ್ನ ಈ ಹೆಸರನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ ದಂತೆ ನಿನ್ನ 
ಆ ಹೆಸರು ಪ್ರಕಾಶಮಾನವಾಗಿದೆ. ಅಂತಹ ಸೋಮನೆಂಬ ಹೆಸರಿನವನಾದ ನಿನಗೆ 
ಇದು ಚೆನ್ನಾಗಿ ಹುತವಾಗಲಿ. | 

ಹೇ! ಸೋಮದೇವನೇ! ನೀನು ಮನೋಹರನಾಗಿರುವೆ. ಪ್ರಾತಃಸವನದಲ್ಲಿ ಅಗ್ನಿಗೆ 
ಇಷ್ಟವಾದ ಹವ್ಯವಾಗುವಿಕೆಯನ್ನು ಎಂದೂ, ನೀನು ವಿಶ್ವವನ್ನು ವಶದಲ್ಲಿಟ್ಟು 
ಕೊಂಡಿರುವೆಯೆಂದು ಮಾಧ್ಯಂದಿನಸವನದಲ್ಲಿಯೂ, ನಮ್ಮ ಗೆಳೆಯನಾದ ನೀನು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೫೨ 


| I I 
ಹ್ಯಾ ವಃ ಪ್ರಾಣ ಏತು ಪರಾವತ ಆಂ೦ತರಿಕ್ಟಾ ದ್ದಿವಸ್ಪರಿ 


I I 
ಆಯುಃ ಪೃಥಿವ್ಯಾ ಅಧ್ಯಮೃತಮಸಿ ಪ್ರಾಣಾಯ ತ್ವಾ ॥ 


| I | | 
ಏತಿ 'ನಃ। ಪ್ರಾಣ ಇತಿ ಪ್ರ-ಅನಃ | ಏತು | ಪರಾವತ ಇತಿ ಪರಾ-ವತಃ | ಏತಿ | 


| | | | || 
ಅಂತರಿಕ್ಷಾತ್‌ | ದಿವಃ । ಪರಿ ॥ ಆಯುಃ | ಪೃಥಿವ್ಯಾಃ | ಅಧೀತಿ | ಅಮೃತಮ್‌ | ಅಸಿ। 


| | 
ಪ್ರಾಣಾಯೇತಿ ಪ್ರ-ಅನಾಯ | ತ್ವಾ ll 


ಮಂತ್ರ | ವಿನಿಯೋಗ 


ಆ ನಃ ಪ್ರಾಣ... ಪ್ರಾಣಾಯ ತ್ವಾ॥ ಅಧ್ವ ರ್ಯು-ಯಜಮಾನರು ಶತಮಾನಹಿರಣ್ಯ 
ವನ್ನು ಮೂಸಿ ನೋಡಲು 

ಪತನಂ ಹಿರಣ್ಯವನ್ನು ಮೂಸಿ 
ನೋಡಲು-ಭ.ಭಾ.ಭಾ 


+ ಪರಾವತಃ=ದೂರಪ್ರದೇಶದಿಂದಲ್ಲೂ; ಪ್ರಾಣಃ-ಪ್ರಾಣವು; ವಃ-ನಮ್ಮನ್ನು 
ಕುರಿತು; ಆ ಏತು-ಬರಲಿ; ಅಂತರಿಕ್ಷಾತ್‌-ಅಂತರಿಕ್ಷದಿಂದ: ಆ ನಃ ಏತುಷ ನಮ್ಮನ್ನು 
ಕುರಿತು ಬರಲಿ. ದಿವಃ ಪರಿ ಆ ಏತು-ಸ್ಪ ಸರ್ಗದ ಮೇಲಿನ ಪ್ರದೇಶದಲ್ಲಿ ಲ್ಲಿದ್ದರೂ ಬರಲಿ; 
(ಎಲೈ! ಹಿರಣ್ಯವೇ! ನೀನು] ಪ ಥಿವ್ಯಾಃ ಅಧಿನಭೂಮಿಯ ಮೇಲೆ; ಆಯುಃ 
ಆಯುಸ ಕಮ್ನಂಟುಮಾಡುವವನೂ; ಹೆ )ತಮ್‌=-ಸಾವಿಲ 2ದಿರುವುದಕ್ಕೆ ಕಾರಣನೂ 
/ಸಾವಿಲ್ಲ ಇಸ ಅಸಿ-ಆಗಿರುತ್ತೀಯೆ; ತ್ವಾವನಿನ್ನನ್ನು; ಪ್ರಾಣಾಯ-ಪ್ರಾಣಸ್ಸಿತಿ 
ಗಾಗಿ; ಜಿಫ್ರಾಮಿ-ಮೂಸಿ ನೋಡುವೆನು. 


ವಿಶ್ವೇದೇವರಿಗೆ ಪ್ರಿಯನಾದವನೆಂದು ತೃತೀಯಸವನದಲ್ಲಿಯೂ ಹೇಳಿ, 
ಗುರುತಿಸಿ ಬೇರೆ ಬೇರೆಯಾಗಿ ಇಟ್ಟಿರುವ ಮೂರು ಭಾಗಗಳನ್ನು ಮೂರು ಸವನ 
ಗಳ ಮಹಾಭಿಷವದಲ್ಲಿ ಸೇರಿಸಬೇಕು. 


ತೈತ್ತಿರೀಯ ಸಂಹಿತಾ/೩-೩-೩/೩೫೩ 


ಮೇ ಧತ್ತಮಶ್ತಿನಾ ॥॥ 


I [ I 
ಇಂದ್ರಾಗ್ನೀ ಇತೀಂದ್ರ-ಅಗ್ನೀ | ಮೇ। ವರ್ಚಃ | ಕೃಣುತಾಮ್‌ | ವರ್ಚಃ | ಸೋಮಃ | 
I 
ಬೃಹಸ್ಪತಿಃ ॥ ವರ್ಚಃ 1 ಮೇ | ವಿಶ್ವೇ | ದೇವಾಃ | ವರ್ಚಃ | ಮೇ | ಧತ್ತಮ್‌ । 


ಅಶ್ರಿವಾ ॥ 


ಮಂತ 
ಇಂ) 


ಇಂದ್ರಾಗ್ನೀ ಮೇ...ಮಶ್ವಿನಾ॥ . ಅಧ್ವರ್ಯುವು ನೀರನ್ನು ಸ್ಪರ್ಶಿಸಲು 


*ಇಂದ್ರಾಗ್ನೀ- ಇಇಂದ್ರಾಗ್ನಿದೇವತೆಗಳು; ಮೇನನನಗೆ; ವರ್ಚಃ ಕೃಣುತಾಮ್‌- 
ಬಲವನ್ನು ಉಂಟು `ಮಾಡಲಿ; ಸೋಮಃ ಎಷಸೋಮದೇವನೂ; ಬೃಹಸ್ಪತಿಃ 
ಬೃಹಸ್ಪ ತಿಯೂ; ವರ್ಚಃ-ಬಲವನ್ನು; ಕೈಣುತಾಮ್‌- ಉಂಟುಮಾಡಲಿ; ವಿಶ್ವೇ 
ದೇವಾಃ=ವಿಶ್ವೇ ದೇವತೆಗಳೂ; ಮೇಷನನಗೆ; ವರ್ಚಃ-ಬಲವನ್ನು ಕೃಣ್ವ ಚ. 
ಉಂಟು ಔಷ ಅಶ್ವಿನಾ:ಅಶ್ವಿ ನೀದೇವತೆಗಳು; ಮೇ-ನನಗೆ; ವರ್ಚಃ ಧತ್ತಮ್‌ 
ಇಬಲವನ್ನು ನೆಲೆಗೊಳಿಸಲಿ 


ಅಧ್ವ ರ್ಯುವು ಅಗ್‌ಂಶುಗ್ರಹವನ್ನು ತೆಗೆದುಕೊಳ್ಳುವಾಗ ಮನಸ್ಸಿನಿಂದ 
ವಾಮಡೇವ್ಕ ಸಾಮವನ್ನು ಗಾನ ಮಾಡುತ್ತಾ ಉಸಿರನ್ನು ಬಿಡದಂತೆ ತೆಗೆದು 
ಕೊಳ್ಳಬೇಕು. ಮಧ್ಯ ದಲ್ಲಿ ಉಸಿರನ್ನು ಬಿಟ್ಟರೆ ಅಧ್ವರ್ಯ “ಮತ್ತು ಯಜಮಾನರು 
ಶತಮಾನಹಿರಣ್ಯ ವನ್ನು ಆಫ್ರಾ ಣಿಸಬೇಕು. 

ಮಧ್ಯದಲ್ಲಿ rie ಬಿಡುವುದರಿಂದ ಪ್ರಾಣಕ್ಕೆ ಹಾನಿಯಾಯಿತು. ಆಯುಸ್ಸಿಗೆ 
ತರಾ , ಅಮೃ ತದಂತೆ ಇರುವ ಹಿರಣ್ಯವನ್ನು ಮೂಸಿ ನೋಡುವುದರಿಂದ ಮತ್ತೆ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೫೪ 


I 
ದಧನ್ವೇ ವಾ ಯದೀಮನು ವೋಚದ್ಭಹ್ಮಾಣಿ ವೇರು ತತ್‌ | 


I I I 
ಪರಿ ವಿಶ್ವಾನಿ ಕಾವ್ಯಾ ನೇಮಿಶ್ಚಕ್ರಮಿವಾಭವತ್‌ ೭-31 


| I 
ಶಕ್ವರೀಷ್ಟಗ್ನೇಬಕೃಹಸ್ಪತಿಃ ಪಂಚವಿಗ್‌ಂಶತಿಶ್ಚ \l 


ದಧನ್ವೇ । ವಾ! ಯತ್‌ । ಈಮ್‌ | ಅನ್ವಿತಿ । ವೋಚತ್‌ | ಬ್ರಹ್ಮಾಣಿ | ವೇ ಉ। 


ತತ್‌॥ ಪರೀತಿ। ವಿಶ್ವಾನಿ ಕಾವ್ಯಾ | ನೇಮಿಃ | ಚಕ್ರಮ್‌ | ಇವ । ಅಭವತ್‌ ॥೭॥ 


ಮಂತ್ರ | ವಿನಿಯೋಗ 


ದಧನ್ವೇ ವಾ... ಅಭವತ್‌॥  *ಪ್ರಜಾಪತಿದೇವತೆಗೆ ಹೋಮವನ್ನು ಅನುಷ್ಠಿಸಲು 


ರವೇಃಹೊಂದಬೇಕಾದ ಯಜ್ಞದ; ಬ್ರಹ್ಮಾಣಿ-ಎ ವ್ಯಾಪಕವಾಗಿರುವ ದೀಕ್ಬಾದ್ಯಂಗಗ 
ಛನ್ನು; ಅನು-ಅನುಕ್ರಮವಾಗಿ; ವೋಚತ್‌-ವೇದವು ಹೇಳಿದೆ. ವಾಎಮತು; ಯತ್‌ 
ಈಮ್‌ ಅಸ್ತಿ-ಯಾವುದು ಹೀಗೆ ಇದೆಯೋ; ತತ್‌ ಉ- ಅದನ್ನೂ; ದಧನ್ನೇ €=ನಾನು 
ಮನಸ್ಸಿನಲ್ಲಿ ಧರಿಸಿರುತ್ತೆ "ನೆ/ಮರೆತಿಲ್ಲ; [ಯಜ್ಞ ಸವು]ಕಾವ್ಯಾ ವಿಶ್ವಾ ನಿಇ ಕಾವ್ಯ ದಂತೆ 
ಮನೋಹರವಾಗಿರುವ ಎಲ್ಲ ಅಂಗಗಳನ್ನೂ/ಫಲಗಳನ್ನೂ; ನೇಮಿಃ ಚಕ್ರಮ್‌ 
ಇವ-ಚಕ್ರದ ಪಟ್ಟಿಯು ಚಕ್ರವನ್ನು ಹೇಗೋ ಹಾಗೆ; ಪರಿ ಅಭವತ್‌ಎಸುತ್ತಲೂ 
ವ್ಯಾಪಿಸಿದೆ/ಹೇಳಿದೆ. 


ಪ್ರಾಣವು ನೆಲೆಗೊಳ್ಳುತ್ತದೆ ಎಂದು ತಾತ್ಪರ್ಯ. 

ಈ ಉದಕಸ್ಪ ರ್ಶದಿಂದ ಇಂದ್ರಾಗ್ನಿಗಳೂ, ಸೋಮ-ಬೃಹಸ್ಟ ತಿಗಳೂ ವಿಶ್ವೆ ೇ 
ದೇವರೂ ಅಶ್ವಿ “ನೀದೇವತೆಗಳೂ ನನಗೆ ಬಲವನ್ನು ಕೊಡಲಿ. ಅದಕ್ಕಾಗಿ ಪಿ 
ಸ್ಪರ್ಶವನ್ನು ಮಾಡುತ್ತೆ ನೆ. 


*ಯಾವ ದೇವತೆಯನ್ನೂ ಈ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳದಿರುವುದರಿಂದ "ಅನಿರುಕ್ತಃ ಪ್ರಜಾಪತಿಃ 
ಎಂಬಂತೆ ಮಂತ್ರ- ಹೋಮಗಳೆರಡೂ ಪ್ರಜಾಪತಿದೇವತಾಕವಾಗಿವೆ. 


ತೈತ್ತಿರೀಯ ಸಂಹಿತಾ/೩-೩-೩/೩೫೫ 


ಈ ಮಂತ್ರದಲ್ಲಿ ದೇವತಾವಾಚಕಶಬ್ದವು ಸ್ಪಷ್ಟವಾಗಿಲ್ಲವಾದುದರಿಂದ ಇದು 
ಪ್ರಜಾಪತಿದೇವತಾಕವಾಗಿದೆ. 
ವೇದವು ದೀಕ್ಷಾದ್ಯಂಗಗಳನ್ನು ಅನುಕ್ರಮವಾಗಿ ಹೇಳಿದೆ. ನಾನು ಅದನ್ನು ಹಾಗೆಯೇ 
ಧರಿಸಿದ್ದೇನೆ. ಮರೆತಿಲ್ಲ. ಯಜ್ಞ; ವು ಕಾವ್ಯದಂತೆ ಮನೋಹರವಾದ ಎಲ್ಲ 
ಅಂಗಗಳನ್ನೂ ಫಲಗಳನ್ನೂ ಚಕ್ರದ ಪಟ್ಟಿಯು ಚಕ್ರವನ್ನು ವ್ಯಾಪಿಸಿರುವಂತೆ ವ್ಯಾಪಿಸಿ 
ಹೇಳಿದೆ. 
ಇಂತಹ ವೇದಪ್ರತಿಪಾದ್ಯನಾದ ಪ್ರಜಾಪತಿಗೆ ಇದು ಹುತವಾಗಲಿ. 


ವಿನಿಯೋಗಸಂಗ್ರಹ 


13ವಸ ತ್ರಿಭಿರ್ಗ್ರಹೀತವ್ಯಾ ನದೃಸೋಮಾಂಶವಸ್ತ್ರಯಃ | 
4-15ಮಾಂದಾ ದ್ವಾದಶ ಮಂತ್ರಾಸ್ತ್ಯೈಶ್ಚ ಮಸಸ್ಥಾ ಜೆ \l 
ಆಧೂನೋತ್ಯಥ ಶುಕ್ರಂ16 ತೇsದಾಭ್ಯಪಾತ್ರೇ ದಧಿಗ್ರಹ: 
37ಆಸ್ಮಿನ್ನದಾಭ್ಯ ಮಾದತ್ತೆ ೀ18ಕಕುಹಂ ಸೋಂಪನೀಯತೇ.॥ 
19ಯತ್ತೇ ಜುಹೋತ್ಯು ಶಿಕ್‌20-22 ಪ್ರೋಕ್ತಾ ನಂಶೂನಭಿಷವತ್ರ ಯೇ! , 
ತ್ರಿಭಿಃ ಸಂಸ್ಕಜತೇ ಹ್ಯಾ ನಃ ಸ್ವರ್ಣೋಪರಿ ಸಮುಚ್ಛ್ಚ್ವ ಸೇತ್‌ ॥ 


24ಇಂದ್ರಾ ಸ್ಪೃಷ್ಟ್ಟೋದಕಂ ಹೋಮೋ 25ದಧನ್ನೇ ಪಂಚವಿಂಶತಿಃ | 


ಅನುವಾಕದಲ್ಲಿ ರುವ ಮಂತ್ರಗಳ ಸಂಖ್ಯೆ-25 


DEANE 


I 
ಏತದ್ವಾ ಅಪಾಂ ನಾಮಧೇಯಂ ಗುಹ್ಯಂ ಯದಾಧಾವಾ 


| | 
ಮಾಂದಾಸು ತೇ ಶುಕ್ರ ಶುಕ್ರಮಾಧೂನೋಮೀತ್ಯಾಹಾ 


| 
ಏತತ್‌ । ವೈ । ಅಪಾಮ್‌ । ನಾಮಧೇಯಮಿತಿ ನಾಮ-ಧೇಯಮ್‌ । ಗುಹ್ಮಮ್‌ | 


I | ೨ 
ಯತ್‌ | ಆಧಾವಾ ಇತ್ಯಾ-ಧಾವಾಃ । ಮಾಂದಾಸು | ತೇ | ಶುಕ್ರ | ಶುಕ್ರಮ್‌ । ಏತಿ! 


I 
ಧೂನೋಮಿ | ಇತಿ । ಆಹ | 


ಮೂರನೆಯ ಅನುವಾಕದಲ್ಲಿ ಅದಾಭ್ಯ ಮತ್ತು ಅಂಶುಗ್ರಹಕ್ಕಾಗಿ ಮಂತ್ರಗಳು 
ಹೇಳಲ್ಪಟ್ಟಿವೆ. ಈ ನಾಲ್ಕನೆಯ ಅನುವಾಕದಲ್ಲಿ ಅವುಗಳ ಬ್ರಾ ಹ್ಮಣವು ಹೇಳಲ್ಪಟ್ಟಿದೆ. 


ಬಲಿ 


"ಮಾಂದಾಸು' ಮುಂತಾದ ಮಂತ್ರಗಳ ತಾತ್ಪರ್ಯ 


ಬ್ರಾಹ್ಮಣಭಾಗ | ವಿವರಣೆ 
ಯತ್‌ ಆಧಾವಾಃ “ಮಾಂದಾಃ' ಮೊದಲಾದ ಆಧಾವನಾಮ 
ಗಳು ಯಾವುವುಂಟೋ 

ಏತತ್‌ ಅಪಾಮ್‌ ಗುಹ್ಯಮ್‌ ಇವುಗಳು ನೀರುಗಳ : ಗುಟ್ಟಾದ ಹೆಸರು 
ನಾಮಧೇಯಮ್‌ ವೈ ಗಳಷ್ಟೆ. 

ಮಾಂದಾಸು ತೇ ಶುಕ್ರ [ಆ ಜಲಾಭಿಮಾನಿದೇವತೆಗಳ ಪ್ರೀತಿಗಾಗಿ] 
ಶುಕ್ರಮ್‌ ಆಧೂನೋಮಿ "ಮಾಂದಾಸು ತೇ' ಮುಂತಾದ ಮಂತ್ರಗಳನ್ನು 
ಇತಿ ಆಹ ಹೇಳಿ ಆಧವನವನ್ನು ಮಾಡಬೇಕು [ವಿಧಿ]* 


* ಈ ವಿಷಯವು ಹಿಂದಿನ ಅನುವಾಕದಲ್ಲಿ ಇದೆ. 


ತೈತ್ತಿ ರೀಯ ಸಂಹಿತಾ/೩-೩-೪/೩೫೭ 


ಪಾಮೇವ ನಾಮಧೇಯೇನ ಗುಹ್ಮೇನ ದಿವೋ 


I | 
ವೃಷ್ಟಿಮವರುಂಧೇ ಶುಕ್ರಂ ತೇ ಶುಕ್ರೇಣ 


I I | 
ಗೃಹ್ಣಾ ಮೀತ್ಯಾಹೈತದ್ವಾ ಅಹ್ನೋ ರೂಪಂ ಯದ್ರಾತ್ರಿ 


I I 
ಅಪಾಮ್‌ । ಏವ |! ನಾಮಧೇಯೇನೇತಿ ನಾಮ-ಧೇಯೇನ । ಗುಹ್ಯೇನ | ದಿವಃ। 
| I I 
ವೃಷ್ಟಿಮ್‌ | ಅವೇತಿ | ರುಂಧೇ। ಶುಕ್ರಮ್‌ | ತೇ। ಶುಕ್ರೇಣ। ಗೃಹ್ಣಾಮಿ । ಇತಿ | 


4 | 
ಆಹ । ಏತತ್‌ 1 ವೈ । ಅಹ್ನಃ । ರೂಪಮ್‌ । ಯತ್‌ | ರಾತ್ರಿಃ | 


ಅಪಾಮ್‌ ಗುಹ್ಯೇನ  ಜಲಾಭಿಮಾನಿದೇವತೆಗಳ ಈ ನಾಮಧೇಯ 

ನಾಮಧೇಯೇನ ಏವ ಗಳ ಪಠನದಿಂದ [ಪ್ರೀತರಾದ ದೇವತೆಗಳ ಅನು 
 ಗೈಹೆದಿಂದ] 

ದಿವಃ ವೃಷ್ಟಿಮ್‌ ಅವರುಂಧೇ ದ್ಕಲೋಕದಿಂದ ಮಳೆಯನ್ನು ಪಡೆಯುತ್ತಾನೆ. 


"ಶುಕ್ರಂ ತೇ ಶುಕ್ರೇಣ' ಎಂಬ ಮಂತ್ರಭಾಗದ ವ್ಯಾಖ್ಯಾನ-ಅರ್ಥವಾದ 
ಶುಕ್ರಮ್‌ ತೇ ಶುಕ್ರೇಣ ದಧಿಮಿಶ್ರಣದಲ್ಲಿ ಅಧ್ವರ್ಯವು "ಶುಕ್ರಂ ತೇ' 
ಗೃಹ್ನಾಮಿ ಇತಿ ಆಹ ' ಎಂಬ ಮಂತ್ರವನ್ನು ಹೇಳುತ್ತಾನೆ. 


ರಾತ್ರಿಃ[ಇತಿ]ಯತ್‌ ಏತತ್‌ ರಾತ್ರಿಯೆಂಬುದು ಯಾವುದುಂಟೋ ಅದು 
ಅಹ್ನಃ ರೂಪಮ್‌ ವೈ ಹಗಲಿನ *ನಿರೂಪಕವಾಗಿದೆ. " 


ವಸತೀವರೀಜಲದಿಂದ ಸೋಮಭಾಗಗಳನ್ನು ಅಲ್ಲಾಡಿಸುವುದಕ್ಕಾಗಿ ಹೇಳುವ 
"ಮಾಂದಾಸು' ಮಂತಾದವುಗಳಲ್ಲಿರುವ ಮಾಂದಾ ಮುಂತಾದವುಗಳು ನೀರಿನ 
ಗುಟ್ಟಾದ ಹೆಸರುಗಳಾಗಿವೆ. ಈ ಮಂತ್ರಗಳ ಪಠನದಿಂದ ಪ್ರೀತರಾದ ಜಲಾಭಿಮಾನಿ 


*ಹಗಲಿನ ಪರಿಮಾಣವು ರಾತ್ರಿಯಿಂದ ತಿಳಿಯುವುದು. ಅಹಃ ನಿರೂಪ್ಯತೇ ಯೇನ/ಯಯಾ ॥ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೫೮ 


ಸ್ಸೂರ್ಯಸ್ಯ ರಶ್ಮಯೋ ವೃಷ್ಟ್ಯಾ ಈಶತೇಂಹ್ನ ಏವ 


ಗ್‌ 


ರೂಪೇಣ ಸೂರ್ಯಸ್ಯ ರ ರಶಿ ಸ್ಲಭಿರ್ದಿವೋ ವೃಷ್ಟಿಂ ಚ್ಯಾವಯತ್ಕಾ 


ಜ್‌ 


ಇಸ್ಮಿನ್ನುಗ್ರಾ ಗ್ಗಾ [.. -ನ್ನುಗ್ರಾಃ(ಆ) ಅಚುಚ್ಯವು] ಅಚುಚ್ಯವುರಿತ್ಯಾಹ 


I I I I 
ಸೂರ್ಯಸ್ಯ | ರಶ್ಮಯಃ | ವೃಷ್ಟ್ವಾಃ । ಈಶತೇ | ಅಹ್ನಃ । ಏವ । ರೂಪೇಣ _ 


! 1 | T 
ಸೂರ್ಯಸ್ಯ | ರಶ್ಮಿಭಿರಿತಿ ರಶ್ಮಿ-ಭಿಃ । ದಿವಃ | ವೃಷ್ಟಿಮ್‌ | ಚ್ಯಾವಯತಿ । ಏತಿ | 


ಅಸ್ಮಿನ್ನ್‌ | ಉಗ್ರಾಃ (೮)! ಅಚುಚ್ಯವುಃ | ಇತಿ । ಆಹ | 


ಸೂರ್ಯಸ್ಯ ರಶ್ಮಯಃ ಸೂರ್ಯನ ಕಿರಣಗಳು ವೃಷ್ಟಿಗೆ [ಮಳೆಯನ್ನು 
ವೃಷ್ಟ್ವಾಃ ಈಶತೇ ಸುರಿಸಲು] ಅಧಿಪತಿಗಳಾಗಿವೆ/ಸ ಮರ್ಥವಾಗಿವೆ. 
ಅಹ್ನಃ ರೂಪೇಣ ಏವ ಹಗಲಿನ ನಿರೂಪಕವಾದ ರಾತ್ರಿಯ ಕಾಲದಿಂದಲೂ, 
ಸೂರ್ಯಸ್ಯ ರಶ್ಮಿಭಿಃ | ಸೂರ್ಯನ ಕಿರಣಗಳುಳ್ಳ ಹಗಲಿ ನಿಂದಲೂ 


ದಿವಃ ವೃಷ್ಟಿಮ್‌ ಚ್ಯಾವಯತಿ [ಈ ಮಂತ ತ್ರಪಾಠದಿಂದ]ಅಂತರಿಕ ಕೃದಿಂದ ಮಳೆ 
ಯನ್ನು ಬೀಳುವಂತೆ ಮಾಡುತಾ ನೆ 


"ಆಂಸ್ಮಿನ್‌' ಎಂಬ ಮಂತ್ರಭಾಗದ ವ್ಯಾಖ್ಯಾನ 


ಆ ಅಸ್ಮಿನ್‌ ಉಗ್ರಾಃ "ಈ ಪಾತ್ರದಲ್ಲಿ ತೀವ್ರವಾದ ಸೋಮಧಾರೆಗಳು 
ಅಚುಚ್ಯವುಃ ಇತಿ ಆಹ ಬೀಳುತ್ತವೆ” ಎಂಬ ಅರ್ಥದ ಈ ಮಂತ್ರಭಾಗ 


ವನ್ನು ಅಧ ರ್ಯವು ಹೇಳುತಾ ನೆ. 


ದೇವತೆಗಳು ಅನುಗ್ರಹಿಸುವರು. ಇದರಿಂದ ಯಜಮಾನನು ದ್ಯುಲೋಕದಿಂದ 
ಮಳೆಯನ್ನು ಹೊಂದುವನು. 


ತೈತ್ತಿರೀಯ ಸಂಹಿತಾ/೩-೩-೪/೩೫೯ 


I | | I 
ಯಥಾಯಜುರೇವೈತತ್ಕಕುಹಗ್‌ಂ ರೂಪಂ ವೃಷಭಸ್ಯ 


| I 
ರೋಚತೇ ಬೃಹದಿತ್ಯಾಹೈತದ್ವಾ ಅಸ್ಕ ಕಕುಹಗ್‌ಂ ರೂಪಂ 


| | 
ಯದ್ವೃಷ್ಟೀ ರೂಪೇಣೈವ ವೃಷ್ಟಿಮವರುಂಧೇ 


ಯಥಾಯಜುರಿತಿ ಯಥಾ-ಯಜುಃ | ಏವ । ಏತತ್‌ । ಕಕುಹಮ್‌ । ರೂಪಮ್‌ | 
I 
ವೃಷಭಸ್ಯ । ರೋಚತೇ । ಬೃಹತ್‌ । ಇತಿ ಆಹ | ಏತತ್‌ | ವೈ । ಅಸ್ಯ! ಕಕುಹಮ್‌ | 


| I Il | 
ರೂಪಮ್‌ । ಯತ್‌ | ವೃಷ್ಟಿ । ರೂಪೇಣ | ಏವ। ವೃಷ್ಟಿಮ್‌ | ಅವೇತಿ | ರುಂಧೇ। 


ಏತತ್‌ ಯಥಾಯಜುಃ ಯಜುರ್ಮಂತ್ರವು ಹೇಳುವಂತೆ ಈ ಮಂತ್ರವು 
ಏವ ಸ್ಪಷ್ಟಾರ್ಥವಾಗಿದೆ. 

"ಕಕುಹಮ್‌' ಮುಂತಾದ ಮಂತ್ರಭಾಗದ ವ್ಯಾಖ್ಯಾನ 
ಕಕುಹಮ್‌ ರೂಪಮ್‌ ' "ಮಳೆಯನ್ನು ಸುರಿಸುವ ಇಂದ್ರನ ಮುಖ್ಯರೂಪವು 
ವೃಷಭಸ್ಯ ರೋಚತೇ ಪ್ರಕಾಶಿಸುತ್ತದೆ” ಎಂದು ಅರ್ಥ ಕೊಡುವ ಈ ಮಂತ್ರ 
ಬೃಹತ್‌ ಇತಿ ಆಹ ವನ್ನು ಅಧ್ವರ್ಯುವು ಹೇಳುತ್ತಾನೆ. 
ಯತ್‌ ವೃಷ್ಟಿಃ ಏತತ್‌ ವೈ ಈ ವೃಷ್ಟಿ ಎಂಬುದೇ ಈ ಇಂದ್ರನ ಮುಖ್ಯವಾದ 
ಅಸ್ಯ ಕಕುಹಮ್‌ ರೂಪಮ್‌ ರೂಪವಾಗಿದೆ. 
ರೂಪೇಣ ಏವ ವೃಷ್ಟಿಮ್‌ [ಈ ಮುಖ್ಯತ್ತವನ್ನು ಸ್ಪಷ್ಟಪಡಿಸುವ"ಕಕುಹಮ್‌' ಯುಕ್ತ 
ಅವರುಂಧೇ ವಾದ ಮಂತ್ರಪಾಠದಿಂದಲೇ] ರೂಪದಿಂದಲೇ ಇಂದ್ರನ 

ಮುಖ್ಯರೂಪವಾದ ಮಳೆಯನ್ನು ಹೊಂದುತ್ತಾನೆ. 


ರಾತ್ರಿಯು ಹಗಲಿನ ಪರಿಮಾಣವನ್ನು ನಿರೂಪಿಸುವುದು. ರಾತ್ರಿಯಾದೊಡನೆಯೇ 
ಹಗಲಿನ ಪರಿಮಾಣವು ತಿಳಿಯುವುದಷ್ಟೆ. ಸೂರ್ಯನ ರಶ್ಮಿಗಳು ವಳೆಗೆ ಅಧಿಪತಿಗ 
ಛಂತಿವೆ. "ಶುಕ್ರಂ ತೇ' ಎಂಬ ಮಂತ್ರಪಾಠದಿಂದ ರಾತ್ರಿ-ಹಗಲೂ ಮಳೆಯನ್ನು 
ಸುರಿಸುವಂತೆ ಮಾಡುತ್ತಾನೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೬೦ 


RRNA ANETTA TATARSTAN TAINAN IATA 


| Il | 
ವಿ 
ಯತ್ತೇ ಸೋಮಾದಾಭ್ಯಂ ನಾಮ ಜಾಗೃವೀತ್ಯಾಹೈಷ 
| | || 
ಹ ವೈ ಹವಿಷಾ ಹವಿರ್ಯಜತಿ ಯೋಇದಾಭ್ಯಂ 
I 
ಗೃಹೀತಾ ಕ ಸೋಮಾಯ ಜುಹೋತಿ 
ಯತ್‌ | ತೇ | ಸೋಮ । ಅದಾಭ್ಯಮ್‌ । ನಾಮ | ಜಾಗೃವಿ । ಇತಿ । ಆಹ | ಏಷಃ | 


I || 4 
ಹ |ವೈ। ಹವಿಷಾ ಹವಿಃ ಯಜತಿ | ಯಃ । ಅದಾಭ್ಯಮ್‌ । ಗೃಹೀತ್ವಾ 


ಸೋಮಾಯ I ಜುಹೋತಿ \ 


“ಯತ್ತೇ ಸೋಮ' ಎಂದು ಅದಾಭ್ಯಹೋಮವಿಧಿ-ಅರ್ಥವಾದ 


ಸೋಮ ತೇ ಯತ್‌ "ಸೋಮನೇ! ನಿನ್ನ ತಿರಸ್ಕರಿಸಲು ಸಾಧ್ಯವಿಲ್ಲದ 

ಅದಾಭ್ಯಮ್‌ ನಾಮ ಜಾಗೃವಿ ಹೆಸರು ಯಾವಾಗಲೂ ಜಾಗೃತವಾಗಿದೆ' ಎಂದು 

ಇತಿ ಆಹ ಅರ್ಥವನ್ನು ಕೊಡುವ ಮಂತ್ರವನ್ನು ಶ್ರುತಿಯು 
ಹೇಳುತ್ತದೆ. ' 


ಯಃ ಅದಾಭ್ಯಮ್‌ ಗೃಹೀತ್ವಾ ಯಾವನು ದಧಿಗ್ರಹವನ್ನು [ಅದಾಭ್ಯ]ಗ್ರಹಣ 
ಸೋಮಾಯ ಜುಹೋತಿ ಮಾಡಿ ಸೋಮದ್ರವ್ಯದೇವತೆಯಾದ ಸೋಮ 


; ನಿಗೆ ಹೋಮವನ್ನು ಮಾಡುತ್ತಾನೆಯೋ 
ಏಷಃ ಹವಿಷಾ ಹವಿಃ ಯಜತಿ ಅವನು ಹವಿಸ್ಸಿನಿಂದಲೇ ಹವೀರೂಪನಾದ 
ಹವೈ : ದೇವತೆಗೆ ಯಾಗ ಮಾಡಿದವನಾಗುತ್ತಾನೆ [ಆದು 
ದರಿಂದ ಇದು ಪ್ರಶಸ್ತ] 


ಇನ್ನೊಂದೆಡೆ ಶ್ರುತಿಯಲ್ಲಿ "ಅಹೋರಾತ್ರಾಭ್ಕಾಂ ಖಲು ವೈ ಪರ್ಜನ್ಕೋ 
ವರ್‌ಷತಿ' ಎಂದು ಹೇಳಿದೆ. 


ಪಾತ್ರದಲ್ಲಿ ತೀವ್ರವಾದ ಸೋಮಧಾರೆಗಳು ಬೀಳುತ್ತವೆ ಎಂಬ ಮಂತ್ರದ ಅರ್ಥವು 


ಬ 


ಸು 
ಸು 
Xx 
Xx 
ಸ 
ಸು 
ಸ 
ಸು 
ಸು 
ಸು 
ಸ 
ಸ 
ಸಃ 
XX 
XY 
xy 
xy 
ಸ 
ಸಃ 
ಸು 
XX 
೫೫ 
1% 
ಸ 
XX 
ಸು 
೫೫ 
XY 
ಸು 
XY 
ಸಃ 
ಸ 
ಸು 
XY 
YX 
XY 
ಸಃ 
ಸು 
ಸಃ 
ಸಃ 


ಪೀಡಾ. 


ಡಾ 
Xx 
ಸಃ 
ಸ 
೫೫ 
ಸಃ 
ಸ 
ಸಃ 
XY 
ಸಃ 
XX 
ಸಃ 
XY 
Xx 
ಸಃ 
ಸು 
ಸಃ 
ಸಃ 
ಸ 
xy 
xy 
XX 
ಸು 
ಸಃ 
ಸ 
ಸ 
xy 
ಸ 
XY 
ಸಃ 
ಸಃ 
xy 
ಸಃ 
ಸಃ 
ಸಃ 
XX 
XY 
xy 
ಸಃ 
ಸಃ 
ಸಃ 
XX 
ಕ್‌; 77 ಸ 7೫ ಸ ಸ? ಸ 7೫ ಸ? 7೫ 20 ಸ? ಸ? ಸ? ಸ ಸ? ಸ? ಸ ಸ 77 ಸ? ಸ] 7 ಸ ಸ 7೫ 22 ಸ? 


ತೈತ್ತಿರೀಯ ಸಂಹಿತಾ/೩-೩-೪/೩೬೧ 


| 
ಪರಾವಾ ಏತಸ್ಯಾಯುಃ ಪ್ರಾಣ ಏತಿ[|...ಏತಿ(೯)] 


I | | | 
ಯೋಂಗ್‌ಂಶುಂ ಗೃಹ್ಣಾ ತ್ಯಾ ನಃ ಪ್ರಾಣ ಏತು ಪರಾವತ 


ತಲ್ಯರಾಂ- 


| I | I 
ಪರೇತಿ | ವೈ । ಏತಸ್ಯ । ಆಯುಃ । ಪ್ರಾಣ ಇತಿ ಪ್ರ-ಅನಃ । ಏತಿ (೯) ಯಃ | 
I I | 
ಅಗ್‌ಂಶುಮ್‌ । ಗೃಹ್ಣಾತಿ | ಏತಿ 1 ನಃ । ಪ್ರಾಣ ಇತಿ ಪ್ರ-ಅನಃ | ಏತು | 
I I | 
ಪರಾವತ ಇತಿ ಪರಾ-ವತಃ। ಇತಿ 1 ಆಹ |: 


"ಆ ನಃ ಪ್ರಾಣ ಏತು' ಎಂಬ ಮಂತ್ರಭಾಗದ ಬ್ರಾಹ್ಮಣ/ಅರ್ಥವಾದ 


ಯಃ ಅಗ್‌ಂಶುಮ್‌ ಗೃಹ್ಣಾತಿ. ಯಾವ ಯಜಮಾನನು ಅಂಶುವೆಂಬ ಸೋಮ 
| ರಸವನ್ನು ಪಾತ್ರದಲ್ಲಿ ಗ್ರಹಿಸುತ್ತಾನೆಯೋ 
ಏತಸ್ಯ ಆಯುಃ ಪ್ರಾಣಃ ಈ ಯಜಮಾನನ ಆಯುಷ್ಟದವಾದ ಪ್ರಾಣವು 
ಪರಾ ಏತಿ ವೈ ಹೊರಟುಹೋಗುತ್ತದೆ. 
*ಆ ನಃ ಪ್ರಾಣಃ ಏತು  “ದೊರದೇಶದಿಂದಲೂ ಪ್ರಾಣವು ನಮ್ಮನ್ನು 
ಪರಾವತಃ ಇತಿ ಆಹ ಕುರಿತು ಬರಲಿ' ಎಂಬ ಅರ್ಥವನ್ನು ಈ 
ಮಂತ್ರವು ಕೊಡುತ್ತದೆ. 


ಸ್ಪಷ್ಟವಾಗಿ ಇದೆ. 

ಪರ್ಜನ್ಯದೇವನಾದ ಇಂದ್ರನಿಗೆ ವೃಷ್ಟಿಯೇ ಮುಖ್ಯವಾದ ರೂಪವಾಗಿದೆ. "ಕಕುಹಮ್‌ 
ರೂಪಮ್‌' ಎಂದು ಪ್ರಧಾನರೂಪವಾಚಿಗಳಾದ ಪದಗಳಿಂದ ಕೂಡಿರುವ ಮಂತ್ರದಿಂದ 
ಸುಪ್ರೀತನಾದ ಇಂದ್ರನು ಮಳೆಯನ್ನು ಸುರಿಸಲಿ ಎಂಬ ಪ್ರಾರ್ಥನೆಯ ಇಲ್ಲಿ ಇದೆ. 

ಇದು ದಧಿಗ್ರಹಯಾಗದ ಪ್ರಶಂಸೆಯಾಗಿದೆ. ದಧಿಯೂ ಹವಿಸ್ಸಾಗಿದೆ. ಸೋಮವೂ 


*ಆ ನಃ ಪ್ರಾಣ ಏತು...ಪ್ರಾಣಾಯ ತ್ವಾ! ಎಂಬ ಇಡೀ ಮಂತ್ರಕ್ಕೆ ಆಫ್ರಾಣದಲ್ಲಿ ವಿನಿಯೋಗವಿದೆ. ಶ್ರುತಿಯಲ್ಲಿ 
ಆ ಮಂತ್ರದ ಬ್ರಾಹ್ಮಣವು ವಿಭಾಗಿಸಿ ಹೇಳಲ್ಪಟ್ಟಿದೆ. 


ಕೃ ಷ್ಹಯಜುರ್ವೇದ ಕನ್ನಡ ಪ್ರಕಾಶನ/೩೬೨ 


ಸಂಸ ಸು ಸೂಸು ಸುಸು ಸುಸು ಸುಸು ಸೀಸ ಸೀಸ ಸೀಸ ಸೀಸ ಸೀಸಾ ಸೀಸಾ ಸು ಸೇ ಸಾಸ ೫ 


ಯುರೇವ ಪ್ರಾಣಮಾತ್ಮನ್ನ ತ್ರೆ ಮೃತಮಸಿ ಪ್ರಾಣಾಯ 
I | | I 
ತ್ವೇತಿ ಹಿರಣ್ಯಮಭಿ ವ್ಯನಿತ್ಯಮೃತಂ ವೈ ಹಿರಣ್ಯಮಾಯುಃ 


I I I I 
ಪ್ರಾಣೋsಮೃತೇನೈವಾಯುರಾತ್ಮನ್ನ ತ್ರೇ 


I | 
ಆಯುಃ | ಏವ । ಪ್ರಾಣಮಿತಿ ಪ್ರ-ಅನಮ್‌ । ಆತ್ಮನ್ನ್‌ | ಧತ್ತೇ | ಅಮೃ ತಮ್‌ | ಅಸಿ | 


ಪ್ರಾಣಾಯೇತಿ ಪ್ರ-ಅನಾಯ _ ತ್ವಾ ಇತಿ ಹಿರಣ್ಯಮ್‌ ಅಭಿ ವೀತಿ | ಅನಿತಿ । 


ಅಮೃ ತಮ್‌ | ವೈ | ಹಿರಣ್ಯಮ್‌ । ಆಯುಃ | ಪ್ರಾಣ ಇತಿ ಪ್ರ-ಅನಃ । ಅಮೃ ತೇನ | 


ಏವ। ಆಯುಃ ಸುತ 


ಆಯುಃ ಪ್ರಾಣಮ್‌ ಆತ ನ್‌ ಚೆ [ಈ ಮಂತ್ರವನ್ನು ತಪು ಯಜಮಾ 

ಏವ ಧತ್ತೇ ನನು ಆಯುಷ್ಟದವಾದ ಪ್ರಾಣವನ್ನು ತನ್ನಲ್ಲಿಯೇ 
ನೆಲೆಗೊಳಿಸುತ್ತಾನೆ. 

ಅಮೃತಮ್‌ ಅಸಿ [ಓ ಹಿರಣ ನೇ! ನೀನು] ಅಮ ತಸ್ವರೂಪನು. 

ಪ್ರಾಣಾಯ ತ್ವಾ ಇತಿ [ಪ್ರಾಣಪ್ರದನು] ನಿನ್ನನ್ನು ಪ್ರಾಣಸ್ಥಿತಿಗಾಗಿ [ಮೂಸಿ 

ನೋಡುತ್ತೇನೆ] ಎಂಬ ಮಂತ್ರವನ್ನು ಹೇಳಿ 

ಹಿರಣ್ಯಮ್‌ ಅಭಿವ್ಯನಿತಿ ಚಿನ್ನವನ್ನು ಆಫ್ರಾಣಿಸಬೇಕು. ಚಿನ್ನವು ನಾಶವಿಲ್ಲ 

ಹಿರಣ್ಯಮ್‌ ಅಮೃತಮ್‌ ವೈ ದುದಷ್ಟೆ... 

ಆಯುಃ ಪ್ರಾಣಃ ಅಮೃತೇನ ಪ್ರಾಣವು ಆಯುಃಸ್ವರೂಪವಾದುದು [ಆದುದ 

ಏವ ಆಯುಃ ಆತ್ಮನ್‌ ಧತ್ತೇ ರಿಂದ ಹಿರಣ್ಯದ ಆಫ್ರಾಣದಿಂದ] ಅಮೃತದಿಂ 
ದಲೇ ಪ್ರಾಣವನ್ನು ನೆಲೆಗೊಳಿಸಿದಂತಾಗುತ್ತದೆ. 

ಹವಿಸ್ಸು. ದಧಿಗ್ರಹಗ್ರಹಣವನ್ನು ಮಾಡಿ ಸೋಮನಿಗೆ ಹೋಮವನ್ನು ಮಾಡುವು 


i: ಒಂದು ಹವಿಸ ಗನ್ನು ಉದೆ ೇಶಿಸಿ, ಮತೊ ಪಂದು ಹವಿಸಿ ನಿಂದ ಹೋಮ 
ಮಾಡಿದಂತಾಗುತ್ತದೆ. ತೋರು ಹವಿಃ ಸ್ವ ರೂಪನೂ ಹೌದು. ಹವ )ಿ ನಿಂದ 


ತೈತ್ತಿರೀಯ ಸಂಹಿತಾ/೩-೩-೪/೩೬೩ 


I | 
ಶತಮಾನಂ ಭವತಿ ಶತಾಯುಃ ಪುರುಷಶ್ಶತೇಂದ್ರಿಯ 


| I 
ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠ 


| I ಹ. 
ಶತಮಾನಮಿತಿ ಶತ-ಮಾನಮ್‌ । ಭವತಿ | ಶತಾಯುರಿತಿ ಶತ-ಆಯುಃ | ಪುರುಷಃ | 


| I | 
ಶತೇಂದ್ರಿಯ ಇತಿ ಶತ-ಇಂದ್ರಿಯಃ। ಆಯುಷಿ | ಏವ! ಇಂದ್ರಿಯೇ ಪ್ರತೀತಿ | ತಿಷ್ಠತಿ! . 


ಚಿನ್ನದ ಪರಿಮಾಣವಿಧಿ;ಬ್ರಾ ಹ್ಮಣ-ಅರ್ಥವಾದ 


ಶತಮಾನಮ್‌ ಭವತಿ ಚಿನ್ನವು ನೂರು ಮಾನಗಳ ಪರಿಮಾಣವನ್ನು 
ಹೊಂದಿರಬೇಕು. 

ಪುರುಷಃ ಶತಾಯುಃ ಮಾನವನು ನೂರು ವರ್ಷಗಳ ಆಯುಸ್ಸುಳ್ಳವನಾ 
ಗಿದ್ದಾ ನೆ.[ನೂರು ನಾಡಿಗಳಲ್ಲಿ ಹತ್ತು ಇಂದ್ರಿಯ 

| ಗಳ ಸಂಚಾರವಿರುವುದರಿಂದ] 

ಶತೇಂದ್ರಿಯಃ ಆಯುಷಿ ಶತೇಂದ್ರಿಯನಾಗಿದ್ದಾನೆ. ಯಜಮಾನನು ಆಯು 

ಏವ ಇಂದ್ರಿಯೇ | ಸ್ಸಿನಲ್ಲಿಯೂ ಇಂದ್ರಿಯಶಕ್ತಿಯಲ್ಲಿಯೂ ಪ್ರತಿಷ್ಠಿ 

ಪ್ರತಿತಿಷ್ಠತಿ ತನಾಗುತ್ತಾನೆ.. 


ಹವಿರ್ದೇವತೆಗೆ ಯಾಗ ಮಾಡಿದಂತಾಗಿ ಇದು ಪ್ರಶಸ್ತವಾಗುತ್ತದೆ. 
ಅಂಶುಹೋಮಾನಂತರದಲ್ಲಿ ಅಧ್ವರ್ಯ-ಯಜಮಾನರು ಹಿರಣ್ಯವನ್ನು ಮೂಸಿ 
ನೋಡುತ್ತಾರೆ. ಈ ಮಂತ್ರವನ್ನು ಪಾಠ ಮಾಡುವುದರಿಂದ ಯಜಮಾನನು ತನ್ನ 
ಲ್ಲಿಯೇ ಪ್ರಾಣವನ್ನು ನೆಲೆಗೊಳಿಸಿಕೊಳ್ಳುತ್ತಾನೆ. 
ಆಫ್ರಾಣಿಸುವ ವಿಧಿಗಾಗಿ ಚಿನ್ನವು ನೂರು ಮಾನಗಳ ಪರಿಮಾಣವನ್ನು ಹೊಂದಿರಬೇಕು. 
ಚಿನ್ನದ ಮಾನಗಳ ಸಂಖ್ಯೆಯು ನೂರಾಗಿರುವುದರಿಂದ ಯಜಮಾನನ ಆಯುಸ್ಸು, 
ಇಂದ್ರಿಯಸಾಮರ್ಥ್ಯಗಳು ಪ್ರತಿಷ್ಠಿತವಾಗುತ್ತ ವೆ. 
ಇದು ಶತಸಂಖ್ಯೆಯ ಪ್ರಶಂಸೆ. ಇಂತಹ ಸಂಖ್ಯಾಪ್ರಶಂಸೆಯು ಶ್ರುತಿಯಲ್ಲಿ ಹಲವು 
ಕಡೆಗಳಲ್ಲಿ ಇದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೬೪ 


ತ್ಯಪ ಉಪಸ ಶತಿ ಭೇಷಜಂ ವಾ ಆಪೋ 


ಭೇಷಜಮೇವ ಕುರುತೇ ele! 


[ 
ಅಪಃ | ಉಪೇತಿ । ಸ್ಪೃಶತಿ ! ಭೇಷಜಮ್‌ । ವೈ । ಆಪಃ । ಭೇಷಜಮ್‌ । ಏವ | 


ಕುರುತೇ ॥೧೦॥ 


ಉದಕಸ್ಪರ್ಶನವಿಧಿ-ಬ್ರಾಹ್ಮಣ 


ಅಪಃ ಉಪಸ್ಚೃಶತಿ ಸ್ಯ ["ಇಂದ್ರಾಗ್ನೀ ಮೇ' ಎಂಬ ಮಂತ್ರದಿಂದ] ನೀರನ್ನು 
ಮುಟ್ಟಬೇಕು. 
ಆಪಃ ಭೇಷಜಮ್‌ ವೈ ನೀರು: ಔಷಧವಷ್ಟೆ. 
ಭೇಷಜಮ್‌ ಏವ ಕುರುತೇ ಇದರಿಂದ ದೋಷಪರಿಹಾರವೆಂಬ ಚಿಕಿತ್ಸೆಯನ್ನೇ 
ಮಾಡುತ್ತಾನೆ. 


“ಇಂದ್ರಾಗ್ನೀ "ದಧನ್ವೆ ೀ ವಾ' ಎಂಬ ಎರಡು ಮಂತ್ರಗಳಿಂದ ವೇದಿಯ ಒಳಗೆ 
ಮಾರ್ಜನವನ್ನು ಮಾಡಿಕೊಳ್ಳ ಬೇಕು. ಇದು ಮಿಶ್ರರ ಮತ. 

ನೀರು ನಾಂ ಗಿಯದ; ಸ್ಪರ್ಶದಿಂದ ಚಿಕಿತೆ ಶೈ ಮಾಡಿದಂತಾಗುತ್ತದೆಯೆಂಬು 
ದಾಗಿ ಸ್ಪರ್ಶವಿಧಿಯ ಪ್ರಶಂಸೆ. 


ತೈತ್ತಿ ರೀಯ ಸಂಹಿತಾ/೩-೩-೪/೩೬೫ 


ಅನುವಾಕದ ವಿಶೇಷವಿಷಯಗಳು 
ಅ) ಮೀಮಾಂಸಾ 


೧)ಅದಾಭ್ಯ-ಅಂಶುಗ್ರಹಗಳು ಯಾಗಗಳೇ? [ಜೈ.ಸೂ.23.12] 


ಅನಾರಭ್ಯಾಧೀತವಾದ "“ಯದದಾಭ್ಯಂ ಗೃಹೀತ್ವಾ ಅಂಶುಮ್‌ ಗೃಹ್ಲಾತಿ' 
ಎಂಬಲ್ಲಿ ವಿಹಿತವಾದವುಗಳು ಯಾಗಗಳೇ? ಅಥವಾ ಅಗ್ನಿಷ್ಟೋಮಯಾಗದಲ್ಲಿ 
ಗುಣವಿಧಿಗಳೇ? ಇದು ಇಲ್ಲಿನ ಸಂಶಯ. 


ಇಲ್ಲಿಯ ಪೂರ್ವಪಕ್ಷವು ಹೀಗಿದೆ; : ಅದಾಭ್ಯ' ಎಂಬುದು ಜ್ಯೋತಿ ಇತ್ಯಾದಿ 
ಗಳಂತೆ ಅಪೂರ್ವವಾದ ಹೆಸರಾಗಿರುವುದರಿಂದ ಇವು ಅಚರ? ವಿಹಿತವಾ 
ಗಿರುವ ಯಾಗಗಳೇ. 


ಮೇಲಿನ ವಾಕ್ಯಗಳಲ್ಲಿ ತಾತ ಯಜತಿ ಎಂಬ ಶಬ್ದವು ಇಲ್ಲದಿರು 
ವುದರಿಂದ ಇವು 'ಹಾಗವಿಧಿಗಳಲ್ಲ. ಯಜತೇ ಎಂಬ ಪದವು ಇದ್ದರೂ "ಗೃಹೀತ್ವಾ 
ಮತ್ತು “ಸೋಮಾಯ' ಎಂಬ ಪದಗಳಿಂದ ವ್ಯವಹಿತವಾಗಿದೆ. ಹೀಗಾಗಿ "'ಅದಾಭ್ಯಂ 
ಗೃಹೀತ್ವಾ ಸೋಮಾಯ ಜುಹೋತಿ’ ಎಂದಿರುವುದರಿಂದ ಇದು ಗುಣವಿಧಿ 
ಯಾಗಿದೆ. ತೈ ತ್ರಿರೀಯಸಂಹಿತೆಯ ಆರನೆಯ ಕಾಂಡದ ಆರನೆಯ ಪ್ರಪಾಠಕದಲ್ಲಿ 
ಅಗ್ನಿಷ್ಟೊ (ಪ್ರಕರಣದಲ್ಲಿ ಯೇ ಇವು ಗುಣವಿಧಿಗಳು. ಇದು ಇಲ್ಲಿನ ಸಿದ್ದಾ ೦ತ. 


೨) ಅದಾಭ್ಯ-ಅಂಶುಗ್ರಹಗಳಿಗೆ ಗ್ರಹಧರ್ಮವು ಇದೆಯೇ? 


ಅನಾರಭ್ಯಾಧೀತಗಳಾಗಿ ವಿಹಿತವಾಗಿರುವ ಈ ಅದಾಭ್ಯ-ಅಂಶುಗ್ರಹಗಳಿಗೆ 
ಉಳಿದ ಸೋಮಯಾಗದ ಗ್ರಹಗಳಿಗೆ ಇರುವಂತೆ ಗ್ರಹಧರ್ಮವಾದ ಸಾದನ- 
ಸಮ್ಮಾರ್ಗಗಳು ಇವೆಯೇ? ಇದು ಇಲ್ಲಿನ ಸಂಶಯ. 


ಪ್ರಕರಣಪ್ರಮಾಣದಿಂದ ಅನಾರಭ್ಯಾಧೀತಗಳಾದ ಐಂದ್ರವಾಯವಾದಿಗ್ರಹಗಳ 


ಲಿ 


ಲ್ಲಿಯೇ ಆ ಸಾದನಾದಿಧರ್ಮಗಳು. ಪ್ರಕರಣವು ನಿಯಾಮಕವಾದುದರಿಂದ ಈ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೬೬ 


ಗ್ರಹಗಳಿಗೆ ಸಾದನಾದಿಧರ್ಮಗಳು ಇಲ್ಲ. ಇದು ಇಲ್ಲಿನ ಪೂರ್ವಪಕ್ಚ, 

“ಗ್ರಹಾಃ ಸಾದ್ಯಂತೇ' ಎಂದು ಸಾಮಾನ್ಯವಾಕ್ಯವಿರುವುದರಿಂದ ಇವುಗಳಿಗೂ 
ಗ್ರಹಸಂಜ್ಞೇ ಯು ಇರುವುದರಿಂದ ಇವುಗಳಿಗೂ ಸಾದನ-ಸಮ್ಮಾರ್ಗಗಳು ಇವೆ. 
ಇಲ್ಲಿ ಜ್ಯೋತಿಷ್ಟೋಮವೇ ಪ್ರಕರಣಿ, ಐಂದ್ರವಾಯವಾದಿಗಳು ಪ್ರಕರಣಿಗಳಲ್ಲ. 
ಇದು ಇಲ್ಲಿನ ಸಿದ್ಧಾಂತ. 


ಜಳಣಖಯ೧ಣ 


ವಾಯುರಸಿ ಪ್ರಾಣೋ ನಾಮ 


ಬಾಹು ಮೇ ದಾ- 


ವಾಯುಃ | ಅಸಿ । ಪ್ರಾಣ ಇತಿ ಪ್ರ- ಅನು! ನಾಮಿ । ಸವಿತ: । ಅಫಿಪತ್ತ 


ತ್ಯಾಧಿ- -ಪತ್ಯೇ ಅಪಾನಮಿತ್ಯೆ ಪ-ಅನೆಮ್‌ ಮೇ। ದಾಃ 


ನಾಲ್ಕನೆಯ ಅನುವಾಕದಲ್ಲಿ. ಜ್‌ ಮಂತ್ರಗಳ ಬ್ರಾಹ್ಮಣವು ಉಕ್ತ 
ಮ್‌ ಈ ಐದನೆಯ ಅನುವಾಕದಲ್ಲಿ ವಿಕೃ ತಿಯಾದ ದ್ವಾ ದಶಾಹಸೋಮಯಾಗದ 
ಅಂಗಗಳಾದ ಪೃಶ್ತಿ ಗ್ರಹಮಂತ್ರ ಗಳು ಉಕ್ತ ವಾಗಿವೆ. 


ಮಂತ್ರ ಗ್ಯ | ಹ ಆ ಚ ೫. ವಿನಿಯೋಗ 


ವಾಯುರಸಿ.. “ಅಪಾನಂ ಮೇ ದಾಃ N ವೈಕೃತವಾದ ಪ ಪೃಶ್ನಿಗ್ರಹಗಳ ಮಾನವನ್ನು 
ಮಾಡಲು [೧೦ ಮಂತ್ರಗಳು] 


ವಾಯುಃ ಅಸಿ-[ಹೇ! ಸೋಮನೇ!] [ಯಜಮಾನನಿಂದ ಕುಡಿಯಲ್ಪಟ್ಟವನಾಗಿ 

ಪ್ರಾಣಾದಿವಾಯುಗಳನ್ನು ತುಂಬಿಕೊಡುವವನಾಗಿ] ವಾಯು ಎಂದು ಹೆಸ ಹೂತ 

ಪ್ರಾಣಃ ನಾಮ ಅಸಿ-[ವಿಶೇಷವಾಗಿ] ಪ್ರಾಣ ಎನ್ನಿಸಿಕೊಂಡಿರುವೆ; ಸವಿತುಃ ಆಧಿಪತ್ಯೇ 

=[ಎಲ್ಲಕ್ಕೂ ಅನುಮತಿಯನ್ನು ಕೊಡುವ] ಸವಿತೃಸ್ಥ ರೂಪನಾದ ಪರಮಾತ್ಮನ 

ಆಧಿಪತ್ಯದಲ್ಲಿ ಇದ್ದು; ಮೇ ಅಪಾನಮ್‌ ದಾಃ=-ಒಳಕ್ಕೆ ಎಳೆದುಕೊಳ್ಳುವ 
ಅಪಾನಾದಿವಾಯುಗಳನ್ನು ನನಗೆ ಕೊಡು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೬೮ 


I | I I I 
>} ಕ್ಲುರಸಿ ಶ್ರೋತ್ರಂ ನಾಮ ಧಾತುರಾಧಿಪತ್ಯ ಆಯುರ್ಮೆೇ 


I I 
ದಾ ರೂಪಮಸಿ ವಣೋ ನಾಮ ಬೃಹಸ್ಪತೇರಾಧಿಪತ್ಕೇ 
I 
ಪ್ರಜಾಂ ಮೇ ದಾ 


I || | I I I 
ಚಕು | ಅಸಿ | ಶ್ರೋತ್ರಮ್‌ | ನಾಮ । ಧಾತುಃ । ಆಧಿಪತ್ಯ ಇತ್ಯಾಧಿ-ಪತ್ಯೇ | ಆಯುಃ 
I 
ಮೇ  ದಾಃ 1 ರೂಪಮ್‌ । ಅಸಿ । ವರ್ಣಃ । ನಾಮ । ಬೃಹಸ್ಪತೇಃ 1 ಆಧಿಪತ್ಯ 


ಹ್‌ 
ಎಲ ಗ ಮು | € 
ಇತ್ಯಾಧಿ-ಪತ್ಯೇ | ಪ್ರಜಾಮಿತಿ ಪ್ರ ಜಾಮ್‌ । ಮೇ। ದಾಃ। 


ಮಂತ್ರ | ವಿನಿಯೋಗ 
ಚೆಕ್ಷುರಸಿ...ಆಯುರ್ಮೇ ದಾಃ ॥ 


ಗ ಬು ಪೃಶ್ನಿಗ್ರಹಗಳ ಮಾನವನ್ನು ಮಾಡಲು 
ರೂಪಮಸಿ...ಪ್ರಜಾಂ ಮೇ ದಾಃ॥ ಹ್‌ 


+ ಚಕ್ಷುಃ ಅಸಿ ಶ್ರೋತ್ರಮ್‌ ನಾಮ-=ಆಪ್ಯಾಯನಗೊಳಿಸುವ ನೀನು ಕಣ್ಣು-ಕಿವಿಗಳ 
ಸ್ವರೂಪನಾಗಿರುವೆ; ಧಾತುಃ ಆಧಿಪತ್ಯೇ-ಸ್ಪಷ್ಟನಾದ ಧಾತೃದೇವನ ಅಧಿಪತ್ಯದಲ್ಲಿ 
ಇದ್ದು; ಮೇ ಆಯುಃ ದಾಃ=-ನನಗೆ ದೀರ್ಫಾಯುಸ್ಸನ್ನು ಕೊಡು. 

ರೂಪಮ್‌ ಅಸಿ ವರ್ಣಃ ನಾಮ:ಅಂಗಸೌಷ್ಠವರೂಪನೂ, ಕಾಂತಿಸ್ಪರೂಪನೂ 
ಆಗಿರುವ ನೀನು; ಬೃಹಸ್ಪತೇಃ ಆಧಿಪತ್ಯೇನ[ಆ ಎರಡನ್ನೂ ಕೊಡುವ] ಬೃಹಸ್ಪತಿಯ 
ಅಧೀನದಲ್ಲಿದ್ದು; ಪ್ರಜಾಮ್‌ ಮೇ ದಾಃ=-[ರೂಪಕಾಂತಿಯುಕ್ತವಾದ] ಪುತ್ರಪೌತ್ರಾದಿ 
ಪ್ರಜೆಯನ್ನು ನನಗೆ ಕೊಡು. 


"ವಾಯುರಸಿ' ಎಂದು ಆರಂಭಗೊಳ್ಳುವ ಹತ್ತು ಮಂತ್ರಗಳಿಂದ ಹತ್ತು ದಿನಗಳ 
ಸೋಮಾಭಿಷವಕ್ಕೆ ಬೇಕಾದ ಸೋಮಲತೆಯನ್ನು ಅಳೆದು ಇಡಬೇಕು. ಈ 
ಲತೆಗಳೇ ಆಭಿಷವದ ಅನಂತರ ಪೃಶ್ನಿಗ್ರಹಗಳಾಗುತ್ತವೆ. 


ತೈತ್ತಿ ರೀಯ ಸಂಹಿತಾ/೩-೩-೫/೩೬೯ 


I I 
ಯತಮಸಿ ಸತ್ಯಂ ನಾಮೇಂದ್ರಸ್ಯಾಧಿಪತ್ಯೇ 


| I I 
ಕ್ಷತ್ರಂ ಮೇದಾ ಭೂತಮಸಿ ಭವ್ಯಂ ನಾಮ 


I I I 
ಪಿತೃಣಾಮಾಧಿಪತ್ಯೇಂಪಾಮೋಷಧೀನಾಂ ಗರ್ಭಂಧಾ 


ಯತಮ್‌ | ಅಸಿ । ಸತ್ಯಮ್‌ । ನಾಮ । ಇಂದ್ರಸ್ಯ । ಆಧಿಪತ್ಯ ಇತ್ಯಾಧಿ-ಪತ್ಯೇ | 

ಕೃತ್ರಮ್‌ । ಮೇ | ದಾಃ । ಭೂತಮ್‌ । ಆಸಿ । ಭವ್ಯಮ್‌ । ನಾಮ | ಪಿತೃಣಾಮ್‌ | 

ಆಧಿಪತ್ಯ ಇತ್ಯಾಧಿ-ಪತ್ಯೇ | ಆಪಾಮ್‌ | ಓಷಧೀನಾಮ್‌ | ಗರ್ಭಮ್‌। ಧಾಃ। 
ಮಂತ್ರ oo ವಿನಿಯೋಗ 


ಯತಮಸಿ.. "ಕ್ಷತ್ರಂ ಮೇ ದಾಃ ॥ 


ಪೃಶ್ನಿಗ್ರಹಗಳ ಮಾನವನ್ನು ಮಾಡಲು 
ಭೂತಮಸಿ.. ಗರ್ಭಂ ಧಾಃ॥ 
**ಯತಮ್‌ ಅಸಿ ಸತ್ಯಮ್‌ ನಾಮ-ನೀನು ಮನಸ್ಸಿನಿಂದ ಚಿಂತಿಸುವ ಹಾಗೂ 
ವಾಕ್ಕಿನಿಂದ ಹೇಳಲ್ಪಡುವ ಯತ-ಸತ್ಯಗಳ ರೂಪ ನಾಗಿರುವೆ. ಇಂದ್ರಸ್ಯ ಆಧಿಪತ್ಯೇ-ಆ 
ಎರಡನ್ನೂ ಪಾಲಿಸುವ ಇಂದ್ರನ ಅಧೀನದಲ್ಲಿದ್ದು; ಕ್ಷತ್ರಮ್‌ ಸ ದಾಃ “ನನಗೆ 
ಬಲವನ್ನು ಕೊಡು. 

*[ಸೋಮನೇ!]ಭೂತಮ್‌ ಅಸಿ ಭವ್ಯಮ್‌ ನಾಮ:[ಯಜ್ಞಫಲವನ್ನು ಕೊಡುವವ 
ನಾಗಿ] ನೀನು ಭೂತಸ್ವರೂಪನೂ, ಭವಿಷ್ಯತ್ಸ್ವರೂಪನೂ ಆಗಿರುವೆ. ಪಿತೃಣಾಮ್‌ 
ಆಧಿಪತ್ಯೇ-ಪಿತೃದೇವತೆಗಳ ಆಧಿಪತ್ಯದಲಿದ್ದು; ಅಪಾಮ್‌ ಓಷಧೀನಾಮ್‌ 
ಗರ್ಭಮ್‌ ಧಾಃ-ಜಲ-ಸಸ್ಯಗಳ ಗರ್ಭರೂಪವಾಗಿರುವ ಪಶುಗಳನ್ನು ನನ್ನಲ್ಲಿ 
ಸ್ಥಿ ರವಾಗಿರುವಂತೆ ಮಾಡು. 


ಆ ಸೋಮಲತೆಯನ್ನು ಬಗೆ ಬಗೆಯಾಗಿ ಸ್ತುತಿಸಿ ವಿವಿಧ ಫಲಗಳನ್ನು ಯಜಮಾನನು 
*ಮನಸ್ಸಿನಲ್ಲಿ ಚಿಂತಿಸುವ ತಥ್ಯವು-ಯತ. ಬಾಯಿಯಿಂದ ಹೇಳಲ್ಪಡುವ ತಥ್ಯವು-ಸತ್ಯ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೭೦ 
ಸ ಸ7೫ 7೫ ಸಃ ಸ? 72 ಸು ಸಃ ಸು 7 2೫ ಸಃ ಸ] 7೫ ಸ೫ ಸ] ಸ 7೫ ಸ೫ ಸ ಸ ಸೇ ಸಾ ಸ ಸು ೫ ಸ೫ 


| | 
ಯತಸ್ಯ ತ್ವಾ ವ್ಯೋಮನ ಯತಸ್ಯ [(೧೧)]ತ್ವಾ 


I I 
ವಿಭೂಮನ ಯತಸ್ಯ ತ್ವಾ ವಿಧರ್ಮಣ ಯತಸ್ಯ ತ್ವಾ 


I I 
ಸತ್ಯಾಯರ್ತಸ್ಯ ತ್ಕಾ ಕ ಜ್ಯೋತಿಷೇ 


| | | 
ಯತಸ್ಯ | ತ್ವಾ ವ್ಯೋಮನ ಇತಿ ವಿ-ಓಮನೇ | ಯತಸ್ಯ [(೧೧)] ತ್ವಾ 


ವಿಭೂಮನ ಇತಿ ವಿ-ಭೂಮನೇ 1 ಯತಸ್ಯ | ತ್ವಾ ವಿಧರ್ಮಣ ಇತಿ ವಿ- 


| 
ಧರ್ಮಣೇ ಯತಸ್ಯ | ತ್ವಾ ಸತ್ಯಾಮಿ ಲ ಭತ್ಯ ತ್ವಾ ಜ್ಯೋತಿಷೇ 


ಮಂತ್ರ ಸ ವಿನಿಯೋಗ 


ಖತಸ್ಯ. 'ಪ್ಯೋಮನೇ ಮತಸ್ಯ. ವಿಭಿರ್ಮಣೇ | ಪೃಶ್ಚಿಗ್ರಹಗಳ ಮಾನವನ್ನು 
ಭತಸ್ಯ.. .ವಿಭೂಮನೇ | ಚುತಸ್ಯ.. .ಸತ್ಯಾಯ | ಮಾಡಲು 
ಯತಸ್ಯ.. 'ಜ್ಯೋತಿಷೇ W 


*[ಸೋಮನೇ!ತ್ವಾ-ನಿನ್ನನ್ನು ಯತಸ್ಕ ವ್ಯೋಮನೇ-ಸತ್ಕದ ವಿಶೇಷ ರಕ್ಷಣೆಗಾಗಿ 
/ಪೃಥಿವಿಯ ಜಯಕ್ಕಾಗಿ; ಮಿಮೇ-ಅಳಿಯುತೆ. ನೆ; 4 ಯತಸ್ಯ ವಿಭೂಮನೇ- 
ಸತ್ಯದ ಬಾಹುಳಕ್ಕಾಗಿ/ಅಂತರಿಕ್ಷಜಯಕ್ಕಾಗಿ; ತ್ವಾವನಿನ್ನನ್ನು; ಮಿಮೇಎಅಳೆಯುತ್ತೇನೆ. 
*ತ್ವಾ ಯತಸ್ಯ ವಿಧರ್ಮಣೇ-ಸತ್ಯದ ವಿಶೇಷಧಾರಣಕ್ಕಾಗಿ/ದೇವಲೋಕದ 
ಜಯಕ್ಕಾಗಿ ನಿನ್ನನ್ನು; ಮಿಮೇ-ಅಳೆಯುತ್ತೇನೆ. 4-ಯತಸ್ಯ ತ್ವಾ ಸತ್ಕಾಯ-ಸತ್ಯದ 
ಸಂಪೂರ್ಣತೆಗಾಗಿ/ಸುಳ್ಳಿನ ಸೋಂಕೇ ಇಲ್ಲ ದಿರುವುದಕ್ಕಾಗಿ/ದಿಗ್ವಿಜಯಕ್ಕಾಗಿ ನಿನ್ನನ್ನು; 
ಮಿಮೇ-ಅಳೆಯುತ್ತೇನೆ. 4 ಯತಸ್ಯ ತ್ವಾ ಜ್ಯೋತಿಷೇ-ಸತ್ಯದ ಪ್ರಕಾಶಕ್ಕಾಗಿ 
/ಸ್ವರ್ಗಜಯಕ್ಕಾಗಿ ನಿನ್ನನ್ನು; ಮಿಮೇಣ ಅಳೆಯುತ್ತೆ ನೆ. 


ಬಯಸುತ್ತಾನೆ. ಆ ಸೋಮಲತೆಯು ವಾಯು, ಚಕ್ಷು, 
ಭವ್ಯರೂಪಗಳೆಂದು ಸ್ತುತಿಸಲಾಗಿದೆ. 


ವರ್ಣ, ಯತ, ಭೂತ, 


ತೈತ್ರಿ ರೀಯ ಸಂಹಿತಾ/೩-೩-೫/೩೭೧ 


| 
ಪ್ರಜಾಪತಿರ್ವಿರಾಜಮಪಶ್ಯತ್ತಯಾ ಭೂತಂ ಚ ಭವಂ 


I I 
ಚಾಸ್ಕೃಜತ ತಾಮೃಷಿಭ್ಯಸ್ತಿ ರೋಇದಧಾತ್ತಾ ೦ ಜಮದಗ್ನಿ 


ಪ್ರಜಾಪತಿರಿತಿ ಪ್ರಜಾ-ಪತಿಃ ವಿರಾಜಮಿತಿ ವಿ-ರಾಜಮ್‌ ಅಪ ಪಶ್ಯತ್‌ \ ತಯಾ \ 
ಭೂತಮ್‌ । ಚ। ಭವ್ಯಮ್‌ । ಚ। ಅಸೃಜತ | ತಾಮ್‌ | ಜುಷಿಭ್ಯ ಇತ್ಯೃಷಿ-ಭ್ವಃ | ತಿರಃ | 


| ph ST 
ಅದಧಾತ್‌। ತಾಮ್‌ | ಜಮದಗ್ಗಿಃ | ತಪಸಾ | ಅಪಶ್ಯತ್‌ | ತಯಾ | ವೈ । ಸಃ। ಪೃಶ್ಲೀನ್‌ | 


J ಮ 
ಕಾಮಾನ್‌ | ಅಸೃಜತ। ತತ್‌ | ಪೃಶ್ಲೀನಾಮ್‌ | ಪೃಶ್ಲಿತ್ವಮಿತಿ ಪೃಶ್ವಿ-ತ್ವಮ್‌ | 


ಪೃಶ್ನಿಗ್ರಹಗಳ ಉತ್ಪತ್ತಿಯ ಬ್ರಾಹ್ಮಣ 
ಪ್ರಜಾಪತಿಃ ವಿರಾಜಮ್‌ ಪ್ರಜಾಪತಿಬ್ರಹ್ಮನು ವಿರಾಟ್‌ ಛಂದಸ್ಸನ್ನು/ 
ಅಪಶ್ಯತ್‌ ಗೋವನ್ನು ನೋಡಿದನು/ತಿಳಿದನು. 
ತಯಾ ಭೂತಮ್‌ ಚ ಆ ಛಂದಸ್ಸಿನಿಂದ ಭೂತ, ಭವ್ಯ ಜಗತ್ತನ್ನು 
ಭವ್ಯಮ್‌ ಚ ಅಸೃಜತ ಸೃಷ್ಟಿಸಿದನು. 
ತಾಮ್‌ ಖಷಿಭ್ಯಃ ತಿರಃ ಆ ಛಂದಸ್ಸನ್ನು ಯಷಿಗಳಿಗೆ ತಿಳಿಯದಂತೆ ಮಾಡಿ 
ಅದಧಾತ್‌ ದನು. 
ತಾಮ್‌ ಜಮದಗ್ನಿಃ ತಪಸಾ ಆ ಛಂದಸ್ಸನ್ನು ಜಮದಗ್ನಿಮುನಿಯು ತಪಸ್ಸಿನಿಂದ 
ಅಪಶ್ಯತ್‌ ತಿಳಿದುಕೊಂಡನು. 
ಸಃ ತಯಾ ವೆ ಟ್ರ ಪೃಶ್ವಿ €ನ್‌ ಆ ಜಮದಗ್ನಿಯು ಆ ವಿರಾಟ್‌ ಛಂದಸ್ಸಿನಿಂದ 
ಕಾಮಾನ್‌ ಅಸೃಜತ ಧೇನುಸ್ವರೂಪವಾದ ಭೋಗಗಳನ್ನು ಸೃಷ್ಟಿಸಿದನು. 


ಅಶ್‌ ಪೃಶ್ನಿ ನಾಮ್‌ ಅದೇ ಪೃಶ್ನಿಮಂತ್ರಗಳಿಗಿರುವ ಪೃಶ್ನಿತ್ವ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೭೨ 


I I 
ಯಜಮಾನೋಇವರುಂಧೇ ವಾಯುರಸಿ ಪ್ರಾಣೋ [ಪ್ರಾಣಃ 
I I 
(೧೨)]ನಾಮೇತ್ಕಾಹ ಪ್ರಾಣಾಪಾನಾವೇವಾವರುಂಧೇ 
ಯತ್‌ । ಪೃಶ್ಲಯಃ | ಗೃಹ್ಯಂತೇ | ಪೃಶ್ನೀನ್‌ । ಏವ। ತೈಃ । ಕಾಮಾನ್‌ | ಯಜಮಾನ | 


I I I 
ಅವೇತಿ | ರುಂಧೇ । ವಾಯುಃ । ಅಸಿ । ಪ್ರಾಣ ಇತಿ ಪ್ರ-ಅನಃ । (೧೨)! ನಾಮ | ಇತಿ! 


| | | 
ಆಹ । ಪ್ರಾಣಾಪಾನಾವಿತಿ ಪ್ರಾಣ-ಅಪಾನೌ | ಏವ। ಅವೇತಿ | ರುಂಧೇ | 


ಪೃಶ್ನಿಗ್ರಹಣವಿಧಿ; ಫಲಶ್ರುತಿ 


ಯತ್‌ ಪೃಶ್ಚಯಃ "ವಾಯುರಸಿ..'ಮುಂತಾದ ಹತ್ತು ಮಂತ್ರಗಳಿಂದ 

ಗೃಹ್ಯಂತೇ ನ ಪೃಶ್ನಿಗಳನ್ನು[ಸೋಮಲತಾಭಾಗಗಳನ್ನು]ಪ್ರತ್ಯೇಕಿಸಿ 
ಇಡಬೇಕು. ಇದೇ ಪೃಶ್ನಿಗ್ರಹಣ. 

ಯಜಮಾನಃ ತೈಃ ಪೃಶ್ಲೀನ್‌ ಯಜಮಾನನು ಆ ಪೃಶ್ನಿಗ್ರಹಣಗಳಿಂದ ಕಾಮ 

ಏವ ಕಾಮಾನ್‌ ಅವರುಂಧೇ ಧೇನು ಸ್ವರೂಪವಾದ ಪ್ರಾಣಾಪಾನಪ್ರಾಪ್ತ್ಯಾದಿ 
ಭೋಗಗಳನ್ನು ಹೊಂದುತ್ತಾನೆ. 


ಥಮಪೃಶ್ನಿಮಾನಮಂತ್ರದ ವ್ಯಾಖ್ಯಾನಬ್ರಾಹ್ಮಣ-ಫಲಶ್ರುತಿ 


ವಾಯುರಸಿ ಪ್ರಾಣಃ ನಾಮ "ವಾಯುರಸಿ...ಅಪಾನಂ ಮೇ ದಾಃ' ಎಂದು 
ಪ್ರಥಮಪೃಶ್ನಿಗ್ರಹಮಂತ್ರವು ಹೇಳುತ್ತದೆ. 
ಈ ಮಂತ್ರಪೂರ್ವಕಗ್ರಹಣದಿಂದ ಯಜಮಾನನು 
ಪ್ರಾಣಾಪಾನಾದಿವಾಯುಗಳ ಸುಸ್ದಿ ತಿಯನ್ನು ಹೊಂದು 


ತೈತ್ತಿರೀಯ ಸಂಹಿತಾ/೩-೩-೫/೩೭೩ 


| | 
9 
ಚಕ್ಷುರಸಿ ಶ್ರೋತ್ರಂ ನಾಮೇತ್ಯಾಹಾಯುರೇವಾವ 
ರುಂಧೇ ರೂಪಮಸಿ ವರ್ಣೋ ನಾಮೇತ್ಕಾಹ 
| 
ಇ 
ಪ್ರಜಾಮೇವಾವರುಂಧ 
ಚಕ್ಷುಃ । ಅಸಿ ! ಶ್ರೋತ್ರಮ್‌ | ನಾಮ | ಇತಿ | ಆಹ । ಆಯುಃ | ಏವ । ಅವೇತಿ | 
ರುಂಧೇ । ರೂಪಮ್‌ । ಅಸಿ! ವರ್ಣಃ ನಾಮ ಇತಿ | ಆಹ!। ಪ್ರಜಾಮಿತಿ ಪ್ರ 


ಜಾಮ್‌ | ಏವ । ಅವೇತಿ । ರುಂಧೇ॥ .: 


ಎರಡನೆಯ ಮಂತ್ರದ ವ್ಯಾಖ್ಯಾನಬ್ರಾಹ್ಮಣ-ಫಲಶ್ರುತಿ 


ಚಕ್ಷುಃ ಅಸಿ ಶ್ರೋತ್ರಮ್‌ . “ಚಕ್ಟುರಸಿ..ಆಯುರ್ಮೆ ದಾಃ'ಎಂದು ಎರಡನೆಯ 
ನಾಮ ಇತ್ಕಾಹ - ಪೃಶ್ನಿಗ್ರಹಮಂತ್ರವು ಹೇಳುತ್ತದೆ. 
ಆಯುಃ ಏವ ಅವರುಂಧೇ ಈ ಮಂತ್ರಪೂರ್ವಕವಾದ ಪೃಶ್ನಿಗ್ರಹಣದಿಂದ ಯಜ 
ಮಾನನು ಪೂರ್ಣವಾದ ಆಯುಸ್ಸನ್ನು ಹೊಂದುತ್ತಾನೆ. 
ಮೂರನೆಯ ಪೃಶ್ನಿಮಾನಮಂತ್ರದ ವ್ಯಾಖ್ಯಾನಬ್ರಾಹ್ಮಣ 


ರೂಪಮ್‌ ಅಸಿ ವರ್ಣಃ "ರೂಪಮಸಿ ವಣೋ ನಾಮ' ಮೊದಲಾಗಿ 
ನಾಮ ಇತ್ಯಾಹ ಮಂತ್ರವು ಹೇಳುತ್ತದೆ. 

[ಈ ಮಂತ್ರದಿಂದ ಸೋಮಲತಾಮಾನವನ್ನು 
ಪ್ರಜಾಮ್‌ ಏವ ಅವರುಂಧೇ ಮಾಡುವುದರಿಂದ] ಅಂಗಸೌಷ್ಠವಕಾಂತಿಯುಕ್ತವಾದ 


ಪ್ರಜೆಯನ್ನು ಯಜಮಾನನು ಪಡೆಯುತ್ತಾನೆ. 


ಸೋಮಲತೆಯನ್ನು ಅಳೆದು ಇಡುವುದಕ್ಕಾಗಿ ಅದನ್ನು ಬೇರೆ ಬೇರೆ ಫಲಗಳಿಗಾಗಿ 
ಅಳೆಯುತ್ತೇನೆಂದು ಹೇಳಲಾಗಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೭೪ 


| | | 
ಖಯತಮಸಿ ಸತ್ಯಂ ನಾಮೇತ್ಕಾಹ ಕೃತ್ರಮೇವಾವರುಂಧೇ 


I | 
ಭೂತಮಸಿ ಭವ್ಯಂ ನಾಮೇತ್ಕಾಹ 


| I | 
ಯತಮ್‌ | ಅಸಿ | ಸತ್ಯಮ್‌ | ನಾಮ | ಇತಿ । ಆಹ । ಕ್ಷತ್ರಮ್‌ | ಏವ | ಅವೇತಿ | 


|| | | 
ರುಂಧೇ । ಭೂತಮ್‌ | ಅಸಿ। ಭವ್ಯಮ್‌ | ನಾಮ । ಇತಿ । ಆಹ | 


ನಾಲ್ಕನೆಯ ಪೃಶ್ನಿಮಾನಮಂತ್ರದ ವ್ಯಾಖ್ಯಾನಬ್ರಾ ಹ್ಮಣ 


ಯತಮಸಿ ಸತ್ಯಮ್‌ ನಾಮ “"ಯತವಸಿ...ಮೇ ದಾಃ' ಎಂಬುದಾಗಿ 


ಇತ್ಯಾಹ ನಾಲ್ಕನೆಯ ಪೃಶ್ನಿಮಾನಮಂತ್ರವು ಹೇಳುತ್ತದೆ. 
ಕ್ಹತ್ರಮ್‌ ಏವ ಅವರುಂಧೇ . ಈ ಮಂತ್ರಪೂರ್ವಕವಾದ ಪೃಶ್ನಿಮಾನದಿಂದ 
ಯಜಮಾನನು ಬಲವನ್ನು ಹೊಂದುತ್ತಾನೆ. 


ಐದನೆಯ -ಪೃಶ್ನಿಮಾನಮಂತ್ರದ ವ್ಯಾಖ್ಯಾನಬ್ರಾಹ್ಮಣ 


ಭೂತಮ್‌ ಅಸಿ ಭವ್ಯಮ್‌ . "ಭೂತಮಸಿ...ಗರ್ಭಂ ಧಾಳಿ ಎಂದು 
ನಾಮ ಇತ್ಯಾಹ _ ಐದನೆಯ ಪೃಶ್ನಿಮಾನಮಂತ್ರವು ಹೇಳುತ್ತದೆ. 


ಪೃಶಿಮಂತ್ರಗಳೆಂಬ ಹೆಸರನ್ನು ವಿವರಿಸಲು ಉಪಾಖ್ಯಾನವು ಇಲ್ಲಿದೆ. ಪ್ರಜಾಪತಿ 
ಬ್ರಹ್ಮನು ವಿರಾಟ್‌ ಛಂದಸ್ಸಿನಿಂದ ಜಗತ್ತನ್ನು ಸೃಷ್ಟಿಸಿದನು. ಅದನ್ನು ಯಷಿಗಳು 
ಅರಿಯದಂತೆ ಮಾಡಿದಾಗ ಜಮದಗ್ನಿಮುನಿಯು ತಪಸ್ಸನ್ನಾಚರಿಸಿ, ಪ್ರಜಾಪತಿಯನ್ನು 
ಒಲಿಸಿಕೊಂಡು ಅದನ್ನು ತಿಳಿದನು. ಬಳಿಕ ಅದೇ ಛಂದಸ್ಸಿನಿಂದ ಧೇನುವಿನಂತಿರುವ 
ಭೋಗಗಳನ್ನು ಸೃಷ್ಟಿಸಿದನು. ಹೀಗಾಗಿ “ವಾಯುರಸಿ' ಮುಂತಾದ ಧೇನುವಿನಂತೆ 
ಭೋಗಸಾಧನವಾದ ಹತ್ತು ಮಂತ್ರಗಳಿಗೆ ಭೋಗಸಾಧನವಾದ ಧೇನುವಿನಂತೆ 
ಇರುವುದರಿಂದ “ಪೃಶ್ನಿ' ಎಂದು ಹೆಸರಾಯಿತು. ಹೀಗೆ ಆ ಹೆಸರು ಅನ್ವರ್ಥವಾಗಿದೆ. 
“ವಾಯುರಸಿ' ಮೊದಲಾದ ಹತ್ತು ಮಂತ್ರಗಳಿಂದ ಸೋಮಲತಾಭಾಗಗಳನ್ನು 
ಪ್ರತ್ಯೇಕಿಸಿ ಇಡಬೇಕು. ಇದೇ ಪೃಶ್ನಿಗ್ರಹಣ. 


ಶಿ 


ತೈತ್ತಿರೀಯ ಸಂಹಿತಾ/೩-೩-೫/೩೭೫ 


ಪಶೂನೇವಾ[ನೇವ(೧೩)]ವರುಂಧ ಏತಾವದ್ದೈ ಪುರುಷಂ 


I 
ಪರಿತಸ್ತದೇವಾವರುಂಧ 


| I | 

ಪಶವಃ | ವೈ | ಅಪಾಮ್‌ | ಓಷಧೀನಾಮ್‌ | ಗರ್ಭಃ । ಪಶೂನ್‌ | ಏವ | 
| I | I 

(೧೩) | ಅವೇತಿ । ರುಂಧೇ । ಏತಾವತ್‌ । ವೈ | ಪುರುಷಮ್‌ । ಪರಿತಃ । ತತ್‌ | 


ಏವ ಅವೇತಿ ರುಂಧೇ 


ಅಪಾಮ್‌ ಷ್ಟು ಸ್ಟ? ಪಶುಗಳು" ನೀರುಗಳ ಮತ್ತು ಓಷಧಿಗಳ ಗರ್ಭ 

ಗರ್ಭಃ ಪಶವಃ ವೈ | `` ಸ್ವರೂಪವಪ್ಪೆ. [ಈ ಮಂತ್ರಪೂರ್ವಕವಾಗಿ ಪೃಶ್ನಿಮಾನ 

' ಹಾಡುವುದರಿಂದ] [ಪಿತೃದೇವತೆಗಳ ಅನುಗ್ರಹವನ್ನು 

ಪಶೂನ್‌ ಏವ ಅವರುಂಧೇ' ಪಡೆದು] ಯಜಮಾನನು ಪಶುಸಂಪತ್ತನ್ನು ಪಡೆಯು 
ತ್ತಾನೆ? | 


ಈ ಐದು ಮಂತಗಳ EN ವಿವರಣೆ 
ಪ್ರರುಷಮ್‌ ಪರಿತಃ ಮನುಷ್ಯನಿಗೆ ಸಾಮಾನ್ಯವಾಗಿ ಎಲ್ಲೆಡೆಯಲ್ಲಿಯೂ 
ಏತಾವತ್‌ ವೈ ಇರುವ ಕಾಮನೆಗಳು ಪ್ರಾಣಸ್ವಾಸ್ಥಾ ಕದಿಗಳು-ಇಷ್ಟೇ 

ತಾನೇ. 


ತತ್‌ ಏವ ಅವರುಂಧೇ ಈ ಮಂತ್ರಪೂರ್ವಕಸೋಮಮಾನದಿಂದ ಅದೆಲ್ಲ 
ವನ್ನೂ/ಭೋಗಗಳನ್ನು ಮನುಷ್ಯನು ಪಡೆಯುತ್ತಾನೆ. 


ಶ್ರುತಿಯಲ್ಲಿ "ಯತ್‌ ಪೃಶ್ನಯಃ ಗೃಹ್ಯಂತೇ' ಎಂಬುದಾಗಿ ಯತ್‌ ಎಂಬ ಶಬ್ದವು ಇದೆ. 
ಯತ್‌ ಶಬ್ದವು ವಿಧಿಶಕ್ತಿಗೆ ಪ್ರತಿಬಂಧಕವೆಂದು ಮೀಮಾಂಸಾಶಾಸ್ತ್ರ ದಲ್ಲಿ ಹೇಳಿದೆ. 
ಆದರೆ “ಯದಾಗ್ನೇಯೋಷಷ್ಟಾಕಪಾಲಃ' ಮೊದಲಾದ ಕಡೆಗಳಲ್ಲಿ "ಯತ್‌' ಶಬ್ದದ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೭೬ 


ವ್ಯೋಮೇಮಾಮೇವಾಭಿ ಜಯ- 


| [| 
ಯತಸ್ಯ। ತ್ವಾ! ವ್ಯೋಮನ ಇತಿ ವಿ-ಓಮನೇ ಇತಿ | ಆಹ | ಇಯಮ್‌ ವೈ । 


| 
ಯತಸ್ಯ | ವ್ಯೊ ಮೇತಿ ವಿ- ಓಮ। ಇಮಾಮ್‌ | ಏವ। ಅಭೀತಿ | ಜಯತಿ | 


"ಯುತಸ್ಕ ತ್ವಾ ವ್ಯೋಮನ...'ಮುಂತಾದ ಐದು ಪ ಪೃಶ್ನಿಗ್ರಹಮಾನ 
ಮಂತ್ರಗಳ ವ್ಯಾಖ್ಯಾನ; ಪ್ರಶಂಸೆ 


ಯತಸ್ಯ ತ್ವಾ ವ್ಯೋಮನೇ ಆರನೆಯ ಮಂತ್ರವು “ಯಜ್ಞ; ದ ಅಥವಾ ಸತ್ಯ 

ಇತ್ಯಾಹ | ಸ್ವರೂಪನಾದ ಪರಮಾತ್ಮನ ಪ್ರೀತಿಗಾಗಿ ಈ 
| ಸೋಮಮಾನವನ್ನು ಮಾಡುತ್ತೇನೆ' ಎಂದು 

°° - ಹೇಳುತ್ತದೆ. 

ಇಯಮ್‌ ವೈ ಯತಸ್ಯ ರಕ್ಷಿತವಾದ ಈ ಭೂಲೋಕವು ಯಜ್ಞಃ ದ ಆಶ್ರಯ 

ವ್ಯೋಮ ವಾಗಿದೆ. 

ಇಮಾಮ್‌ ಏವ [ಈ ಮಂತ್ರದಿಂದ ಸೋಮಮಾನವನ್ನು ಮಾಡು 

ಅಭಿಜಯತಿ ವುದರಿಂದ] ಯಜಮಾನನು ಭೂಲೋಕವನ್ನು 

ಜಯಿಸುತ್ತಾನೆ. 


ಅರ್ಥವು ವಿವಕ್ತಿ; ತವಲ್ಲವೆಂದು [ಅದರ ಅರ್ಥವನ್ನು ಗಮನಿಸ ಬೇಕಾಗಿಲ್ಲ] 
| ಸ ಜಡಿ ಹಾಗೆಯೇ “ಗೃಹ್ಯಂತೇ' ಎಂದು ವರ್ತಮಾನಾರ್ಥಕಲಕಾರ 
ವಿದ್ದರೂ "ಗೃಹ್ಯಂತಾಮ್‌' ಎಂಬುದಾಗಿ ವಿಧ್ಯ ಥಅಕಲಕಾರವಂಬುದಾಗಿ ಗ್ರಹಿಸ 
ಬೇಕೆಂಬುದೂ ಶಾಸ್ತ್ರ ಸಿದ್ಧಾ ೦ತವಾಗಿದೆ. 
ಪೃಶ್ನಿ ಮಾನಮಂತ್ರೆಗಳನ್ನು ಹೇಳಿ ಸೋಮಲತಾಮಾನವನ್ನು ಮಾಡುವುದರಿಂದ 
ಬೇರೆ ಬೇರೆಯ ಫಲವನ್ನು ಶ್ರುತಿಯು ತಿಳಿಸುತ್ತಿದೆ. 
“ವಾಯುರಸಿ ಪ್ರಾ ಜ.೫ ಪ್ರಥಮಮಂತ್ರದಿಂದ ಪ್ರಾಣ-ಅಪಾನಾದಿ ವಾಯುಗಳ 


ತೈತ್ತಿ ರೀಯ ಸಂಹಿತಾ/೩-೩-೫/೩೭೭ 


I | ` I I 
ತ್ಯೃತಸ್ಯ ತ್ವಾ ವಿಭೂಮನ ಇತ್ಯಾಹಾಂತರಿಕ್ಟಂ ವಾ 


] | I 
ಯತಸ್ಯ ವಿಭೂಮಾಂತರಿಕ್ಷಮೇವಾಭಿಜಯ- 


I | | 
ಯತಸ್ಯ। ತ್ವಾ! ವಿಭೂಮನ ಇತಿ ವಿ-ಭೂಮನೇ | ಇತಿ | ಆಹ। ಅಂತರಿಕ್ಷಮ್‌ | ವೈ 


I | 
ಯತಸ್ಯ | ವಿಭೂಮೇತಿ ವಿ-ಭೂಮ | ಅಂತರಿಕ್ಷಮ್‌ । ಏವ | ಅಭೀತಿ । ಜಯತಿ । 


ಏಳನೆಯ ಮಂತ್ರದ ವ್ಯಾಖ್ಯಾನ 


ಯತಸ್ಯ ತ್ವಾ ವಿಭೂಮನೇ ಈ ಮಂತ್ರವು ಯಜ್ಞದ ಬಾಹುಳ್ಯವನ್ನು 
ಇತಿ ಆಹ ಗಳಿಸುವುದಕ್ಕಾಗಿ ಸೋಮನಾದ ನಿನ್ನನ್ನು ಅಳತೆ 
' ಮಾಡುತ್ತೇನೆ. ಎಂದು ಹೇಳುತ್ತದೆ. 

ಅಂತರಿಕ್ಷಮ್‌ ವೈ ಯತಸ್ಯ ಅಂತರಿಕ್ಷವೇ ಯಜ್ಞದ ವ್ಯಾಪಕತೆಗೆ ಕಾರಣವಾಗಿದೆ. 
ವಿಭೂಮ 

ಅಂತರಿಕ್ಷಮ್‌ ಏವ . ಯಜಮಾನನು ಈ ಮಂತ್ರಪೂರ್ವಕವಾದ 
ಅಭಿಜಯತಿ ಸೋಮಲತಾಮಾನದಿಂದ ಅಂತರಿಕ್ಟಲೋಕ 

ವನ್ನು ಜಯಿಸುವನು. 


ಸುಸ್ಥಿ ತಿಯನ್ನೂ, “ಚಕ್ಪುರಸಿ' ಎಂಬ ಎರಡನೆಯ ಮಂತ್ರದಿಂದ ಸೋಮಮಾನ 
ಮಾಡುವುದರಿಂದ ಪೂರ್ಣವಾದ ಆಯುಸ್ಸನ್ನೂ, "ರೂಪಮಸಿ' ಎಂಬ ತೃತೀಯ 
ಮಂತ್ರದಿಂದ ಸೋಮಮಾನ ಮಾಡುವುದರಿಂದ ಅಂಗಸೌಷ್ಠವಯುಕ್ತ ಮಕ್ಕಳನ್ನೂ, 
ಮಾನಸಿಕ-ವಾಚಿಕ-ಸತ್ಯಪಾಲಕನಾದ ಇಂದ್ರನ ಅನುಗ್ರಹದಿಂದ ಸತ್ಯಪಾಲಕವಾದ 
ಬಲವನ್ನು ಕೊಡು ಎಂಬ ಅರ್ಥದ ಯತಮಸಿ ಎಂಬ ನಾಲ್ಕನೆಯ ಮಂತ್ರದಿಂದ 
ಯಜಮಾನನು ಬಲವನ್ನು ಹೊಂದುವನು. “ಭೂತಮಸಿ ಭವ್ಯಮ್‌' ಎಂಬ 
ಐದನೆಯ ಮಂತ್ರದಿಂದ ಯಜಮಾನನು ಸೋಮಲತಾಮಾನವನ್ನು ಮಾಡುತ್ತಾನೆ. 
ಜಲ ಮತ್ತು ಸಸ್ಯಗಳಿಂದಲೇ ಪಶುವೃದ್ಧಿ ಯಾಗುವುದರಿಂದ ಪಶುಗಳು ನೀರಿನ ಮತ್ತು 
ಓಷಧಿಗಳ ಗರ್ಭದಂತೆ. ಈ ಮಂತ್ರದಿಂದ ಸೋಮಲತಾಮಾನವನ್ನು ಮಾಡುವು 
ದರಿಂದ ಯಜಮಾನನು ಪಶುಸಂಪತ್ತನ್ನು ಪಡೆಯುತ್ತಾನೆ. 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೭೮ 


| | | I 
ತ್ಯ ತಸ್ಯ ತ್ವ್ವಾ ವಿಧರ್ಮಣ ಇತ್ಯಾಹ ದ್ರೌರ್ವಾ ಖಯತಸ್ಯ 


I | I I 
ವಿಧರ್ಮ ದಿವಮೇವಾಭಿ ಜಯತ್ಯೃತಸ್ಯ[(೧೪)]ತ್ಹಾ 


I | 
ಸತ್ಯಾಯೇತ್ಯಾಹ ದಿಶೋ ವಾ ಯತಸ್ಯ ಸತ್ಯಂ 


I I 

ಯತಸ್ಯ | ತ್ವಾ! ವಿಧರ್ಮಣ ಇತಿ ವಿ-ಧರ್ಮಣೇ । ಇತಿ | ಆಹ | ದ್ಯೌಃ ವೈ 
I I 

ಯತಸ್ಯ । ವಿಧರ್ಮೆತಿ ವಿ-ಧರ್ಮ । ದಿವಮ್‌ । ಏವ | ಅಭೀತಿ । ಜಯತಿ । ಯತಸ್ಥೆ | 


| | | 'ಐ1 
(೧೪) ತ್ವಾ! ಸತ್ಯಾಯ | ಇತಿ ಆಹ। ದಿಶಃ | ವೈ | ಯತಸ್ಯ । ಸತ್ಯಮ್‌ | 


ಎಂಟನೆಯ ಮಂತ್ರದ ವ್ಯಾಖ್ಯಾನ 


ಯತಸ್ಯ ತ್ವಾ ವಿಧರ್ಮಣೇ ಈ ಮಂತ್ರವು “ಯಜ್ಞ; ದ/ಸತ್ಯದ ವಿಶೇಷಧಾರಣೆ 

ಇತಿ ಆಹ ಗಾಗಿ ನಿನ್ನನ್ನು ಅಳೆಯುತ್ತೇನೆ' ಎಂದು ಹೇಳುತ್ತದೆ. 

ದ್ಯೌಃ ವೈ ಯತಸ್ಯ ವಿಧರ್ಮ ದ್ಯುಲೋಕವೇ ಯಜ್ಞ ದ ಫಲವನ್ನು ನೀಡಿ ಯಜ್ಞ; ದ 
ವಿಶೇಷಧಾರಣೆಯನ್ನು ಮಾಡುತ್ತದೆ. 

ದಿವಮ್‌ ಏವ ಅಭಿಜಯತಿ [ಈ ಮಂತ್ರದಿಂದ ಮಾಡುವ ಸೋಮಲತಾಮಾನ 
ದಿಂದ ಯಜಮಾನನು] ದ್ಯುಲೋಕವನ್ನೇ ಜಯಿಸು 
ವನು. 


ಒಂಬತ್ತನೆಯ ಮಂತ್ರದ ವ್ಯಾಖ್ಯಾನ 


ಯತಸ್ಯ ತ್ವಾ ಸತ್ಕಾಯ “ಯಜ್ಞ; ದ ಸಂಪೂರ್ಣ ಸತ್ಯತೆಗಾಗಿ ನಿನ್ನನ್ನು 
ಇತ್ಯಾಹ ಅಳೆಯುತ್ತೇನೆ' ಎಂದು ಈ ಮಂತ್ರವು ಹೇಳುತ್ತದೆ. 
ದಿಶಃ ವೆ ಶೆ ಯತಸ್ಯ ಸತ್ಯಮ್‌ ದಿಕ್ಕುಗಳೇ/ದಿಗ್ದೆ ೀವತೆಗಳಾದ ಅಗ್ನಾ 5ದಿಗಳೇ 


ಯಜ ದ ಅವಿನಾಶಿತಕ್ಕೆ ಕಾರಣರಾಗಿದಾರೆ. 
ನಾ ವಃ ಎ 


ತೈತ್ತಿ ರೀಯ ಸಂಹಿತಾ/೩-೩-೫/೩೭೯ 


1 
ದಿಶ ಏವಾಭಿ ಜಯತೃ್ಯೃತಸ್ಯ ತ್ವಾ ಜ್ಯೋತಿಷ ಇತ್ಯಾಹ 


ಸುವರ್ಗೋ ವೈ ಲೋಕ ಖುತಸ್ಕ ಜ್ಯೋತಿಸ್ಸುವರ್ಗಮೇವ 


ಲೋಕಮಭಿಜಯ- 


| | I | | 
ದಿಶಃ | ಏವ | ಅಭೀತಿ | ಜಯತಿ । ಖತಸ್ಯ | ತ್ವಾ! ಜ್ಯೋತಿಷೇ | ಇತಿ | ಆಹ | 


I I Il 
ಸುವರ್ಗ ಇತಿ ಸುವಃ-ಗಃ । ವೈ | ಲೋಕಃ | ಯತಸ್ಯ | ಜ್ಯೋತಿಃ | ಸುವರ್ಗಮಿತಿ 


ಸುವಃ-ಗಮ್‌ । ಏವ । ಲೋಕಮ್‌ | ಅಭೀತಿ। ಜಯತಿ | 


[ಯಜಮಾನನು ಈ ಮಂತ್ರದಿಂದ ಸೋಮಮಾನ 
ವನ್ನು ಮಾಡುವುದರಿಂದ] ದಿಕ್ಕುಗಳನ್ನೇ ಗೆಲ್ಲುತ್ತಾನೆ. 
ಹತ್ತನೆಯ ಮಂತ್ರದ ವ್ಯಾಖ್ಯಾನ" 


ದಿಶಃ ಏವ ಅಭಿಜಯತಿ 


ಯತಸ್ಕ ತ್ವಾ ಜ್ಯೋತಿಷೇ. ಈ ಮಂತ್ರವು "ಯಜ್ಞದ ಜ್ಯೋತಿಃಸ್ವರೂಪನಾದ 
ಪರಮಾತ್ಮನಿಗಾಗಿ ಸೋಮಲತೆಯಾದ ನಿನ್ನನ್ನು 
ಅಳೆಯುತ್ತೇನೆ' ಎಂದು ಹೇಳುತ್ತದೆ. 

ಸುವರ್ಗಃ ವೆ ಸೆ ಲೋಕಃ ಸರ್ವದಾ ಸುಖಸ್ವರೂಪವಾಗಿಯೇ ಇರುವ ಸ್ವರ್ಗ 
ಯತಸ್ಯ ಜ್ಯೋತಿಃ ಲೋಕವೇ ಯಜ್ಞ; ದ ಫಲಪ್ರಕಾಶಕವಾಗಿದೆ. 
ಸುವರ್ಗಮ್‌ ಏವ [ಈ ಮಂತ್ರದಿಂದ]ಯಜಮಾನನು ಸ್ವರ್ಗಲೋಕ 


ಲೋಕಮ್‌ ಅಭಿಜಯತಿ ವನ್ನೇ ಜಯಿಸುತ್ತಾನೆ. 


ಆರನೆಯ ಮಂತ್ರದಿಂದ .ಸೋಮಲತಾಮಾನವನ್ನು ಮಾಡುವುದರಿಂದ ಭೂಲೋಕ 
ವನ್ನೂ, ಏಳನೆಯ ಮಂತ್ರದಿಂದ ಮಾಡುವ ಸೋಮಲತಾಮಾನದಿಂದ ಅಂತರಿಕ್ಷಲೋಕ 
ವನ್ನೂ ಜಯಿಸುತ್ತಾನೆ. ಎಂಟನೆಯ ಮಂತ್ರದಿಂದ ಸೋಮಲತಾಮಾನವನ್ನು ಮಾಡುವುದ 
ರಿಂದ ದ್ಯುಲೋಕವನ್ನೂ, ಒಂಬತ್ತನೆಯ ಮಂತ್ರದಿಂದ ಸೋಮಮಾನವನ್ನು ಮಾಡಿ 


ಇತ್ಯಾಹ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೮೦ 


i | 
ತ್ಯೇತಾವಂತೋ ವೈ ದೇವಲೋಕಾಸ್ತಾನೇವಾಭಿ 
| 
ಜಯತಿ ದಶ ಸಂಪದ್ಯಂತೇ 
ಏತಾವಂತಃ | ವೈ । ದೇವಲೋಕಾ ಇತಿ ದೇವ-ಲೋಕಾಃ | ತಾನ್‌ । ಏವ | 
ಅಭೀತಿ | ಜಯತಿ । ದಶ ಸಮಿತಿ ಪದ್ಯಂತೇ | 


ಮೊದಲಿನ ಐದು ಮಂತ್ರಗಳ ಪ್ರಶಂಸೆ 


ಏತಾವಂತಃ ವೈ .. ದೇವಲೋಕಗಳು "ಯತಸ್ಯ ತ್ವಾ ವ್ಯೋಮನೇ' 
ದೇವಲೋಕಾಃ ಮೊದಲಾದ ಐದು ಮಂತ್ರಗಳಲ್ಲಿ ಹೇಳಿರುವಷ್ಟು 
ತಾನೇ! 


ತಾನ್‌ ಏವ ಅಭಿಜಯತಿ ಅವುಗಳನ್ನು ಯಜಮಾನನು ಜಯಿಸುತ್ತಾನೆ. 
ದಶಸಂಖ್ಯೆಯ ಪ್ರಶಂಸೆ 


ದಶ ಸಂಪದ್ಯಂತೇ ಈ ಸೋಮಮಾನದ ಮಂತ್ರಗಳು ಹತ್ತಾಗಿವೆ. 


ದಿಕ್ಕುಗಳನ್ನೇ ಗೆಲ್ಲುವನು. ಕಡೆಯದಾದ ಹತ್ತನೆಯ ಮಂತ್ರದಿಂದ 
ಸೋಮಮಾನವನ್ನು ಮಾಡಿ ಸ್ವರ್ಗಲೋಕವನ್ನೇ ಜಯಿಸುವನು. 

ಈ ಮೇಲಿನ ಹತ್ತು ಮಂತ್ರಗಳ ತಾತ್ಪರ್ಯವು ಮಂತ್ರಗಳ ವ್ಯಾಖ್ಯಾನದಲ್ಲಿಯೇ ಇದೆ. 
ಇಲ್ಲಿ ಬರುವ ವ್ಯೋಮ, ವಿಭೂಮ, ವಿಧರ್ಮ,ಸತ್ಯ,ಜ್ಯೋತಿ, ಯತ,ಸತ್ಯ ಮುಂತಾದ 
ಶಬ್ದಗಳಿಗೆ “ಇಯಂ ವಾ ಯತಸ್ಯ ವ್ಯೋಮ” ಎಂದು ಮೊದಲಾಗಿ ಬ್ರಾಹ್ಮಣವು 
ವಿವರಿಸಿದೆ. ಈ ವೈದಿಕನಿರುಕ್ತವನ್ನು ಅಥವಾ ನಿರ್ವಚನವನ್ನು ಗಮನಿಸಿ, ಭಾಷ್ಯ 
ಕಾರರು ಲಾಕ್ಷಣಿಕವಾದ ಅರ್ಥವನ್ನು ನೀಡಿರುತ್ತಾರೆ. ಅದನ್ನೇ ಇಲ್ಲಿ ಅನುಸರಿ 
ಸಲಾಗಿದೆ. 

ಈ ಮಂತ್ರಗಳ ಪ್ರಶಂಸೆ ಮಾಡುವುದೇ ಇಲ್ಲಿನ ಮುಖ್ಯ ತಾತ್ಪರ್ಯ. 

"ಯತಸ್ಯ ತ್ವಾ ವ್ಯೋಮನೇ'ಮುಂತಾದ ಮೊದಲಿನ ಐದು ಮಂತ್ರಗಳಿಂದ 


ತೈತ್ತಿರೀಯ ಸಂಹಿತಾ/೩-೩-೫/೩೮೧ 


[| I 
ದಶಾಕ್ಷ ರಾ ವಿರಾಡನ್ನಂ ವಿರಾಡ್ವಿರಾಜ್ಯೇವಾನ್ನಾದ್ಯೇ 
[ 
ಪ್ರತಿತಿಷ್ಠತಿ ೧೫-೨5॥ 


| | 
[ವ್ಯೋಮನ ಖತಸ್ಕ ಪ್ರಾಣಃ ಪಶೂನೇವ ವಿಧರ್ಮ ದಿವಮೇವಾ 


ಭಿಜಯತ್ವೃತಸ್ಯ ಷಟ್ಪತ್ವಾರಿಗ್‌ಂಶಚ್ಚ ॥] 


Il | Il Il I 
ದಶಾಕ್ಷ! ರೇತಿ ದಶ-ಅಕ್ಷರಾ । ವಿರಾಡಿತಿ ವಿ-ರಾಟ್‌ | ಅನ್ನಮ್‌ | ವಿರಾಡಿತಿ ವಿ-ರಾಟ್‌ | 


I I ea I | 
ಎರಾಜೀತಿ ವಿ-ರಾಜಿ । ಏವ | ಅನ್ನಾದ್ಯ ತ್ಯ ಅದ್ಡ್‌ ಪ್ರತೀತಿ ತಿಷ್ಠತಿ 1೧೫! 


ದಶಾಕ್ಷರಾ ವಿರಾಟ್‌ ವಿರಾಟ್‌ ಛಂದಸ್ಸು ಹತ್ತು ಅಕ್ಷರಗಳುಳ್ಳದ್ದು ಆಗಿದೆ. 

ಅನ್ನಮ್‌ ವಿರಾಟ್‌ _ ವಿರಾಟ್‌ ಛಂದಸ್ಸು ಅನ್ನಪ್ರಾಪ್ತಿ ಗೆ ಸಾಧನವಾಗಿದೆ. 

ವಿರಾಜಿ ಏವ ಅನ್ನಾದ್ಯೇ [ಈ ಹತ್ತು ಮಂತ್ರಗಳಿಂದ ಸೋಮಮಾನವನ್ನು ಮಾಡು 

ಪ್ರತಿತಿಷ್ಠತಿ _.: ವುದರಿಂದ] ಯಜಮಾನನು ಆನ್ನವನ್ನು ಹೊಂದು 
ತ್ತಾನೆ. ಅನ್ನಭೋಗಸಾಮರ್ಥ್ಯದಲ್ಲಿಯೂ ಸ್ಥಿರನಾ 
ಗಿರುತ್ತಾನೆ. 


ಹೇಳಿರುವುದಷ್ಟೇ ದೇವಲೋಕಗಳು ತಾನೇ! ಅವುಗಳನ್ನು ಯಜಮಾನನು 
ಪಡೆಯುವನು. ದಶಸಂಖ್ಯೆಯಿಂದ ಅನ್ನವನ್ನೂ ಅನ್ನಭೋಗಸಾಮರ್ಥ್ಯವನ್ನೂ 
ಪಡೆಯುವನು. ಇದು ದಶಸಂಖ್ಯೆಯ ಪ್ರಶಂಸೆ. 


ವಿನಿಯೋಗಸಂಗ್ರಹ 
ವಾಯುರ್ದಶ ದ್ವಾದಶಾಹೇ ಪೃಶ್ನಿಗೃಹಣಮಂತ್ರಕಾಃ 
ಅನುವಾಕದಲ್ಲಿ ರುವ ಮಂತ್ರಸಂಖ್ಯೆ-10 


೫ ಅ೧ಣಖಂಂ೧ಣ 


I ಷಷ್ಠೋಇನುವಾಕಃ I 


I 
ದೇವಾ ವೈ ಯದ್ಯಜ್ಞೇನ ನಾsವಾರುಂಧತ 


I 
ತತ್ಪರೈರವಾರುಂಧತ 


I 
ದೇವಾಃ । ವೈ । ಯತ್‌ | ಯಜ್ಞೇನ । ನ । ಅವಾರುಂಧತೇತ್ಮವ-ಅರಿಂಧತ (ತತ್‌ | 
| 
ಪರೈಃ | ಅವೇತಿ | ಅರುಂಧತ । 


ಈ ಆರನೆಯ ಅನುವಾಕದಲ್ಲಿ ಗವಾಮಯನದ ಪರಸ್ಸಾಮಗಳೆಂಬ ವಿಶೇಷಗಳು 
ಹೇಳಲ್ಪಡುತ್ತವೆ. 

ಗವಾಮಯವವೆಂಬ ಸಂವತ್ಸರಸಾಧ್ಯವಾದ ಸತ್ರಯಾಗವಿದೆ. ಇದರಲ್ಲಿ ಆರು 
ತಿಂಗಳು ಪೂರ್ವಭಾಗ. ಆರು ತಿಂಗಳು ಉತ್ತರಭಾಗ. ಮಧ್ಯದಲ್ಲಿ ವಿಷುವತ್‌ ಎಂಬ 
ಮುಖ್ಯಸೋಮಯಾಗ. ಹೀಗೆ 360 ದಿನಗಳ ಸತ್ರಯಾಗವಿದು. ಆರು ತಿಂಗಳುಗಳ 
ಕೊನೆಯ ಮೂರು ದಿನಗಳಲ್ಲಿ ಪರಃಸಾಮಸಂಜ್ಞಕವಾದ ಅತಿಗ್ರಾಹ್ಯಗಳ ಗ್ರಹಣ. 
ಎರಡನೆಯ ಆರು ತಿಂಗಳುಗಳ ಮೊದಲನೆಯ ಮೂರು ದಿನಗಳಲ್ಲಿ ಅರ್ವಾಕ್ಸಾಮ 
ಸಂಜ್ಞಕವಾದ ಮೂರು ಅತಿಗ್ರಾಹ್ಯಗಳ ಗ್ರಹಣ. ಇವುಗಳು ಪರಃಸಾಮಗಳ ಪ್ರತಿ 
ಲೋಮಕ್ರಮದಲ್ಲಿರಬೇಕು. "ವಿಷುವತ್‌' ದಿನ [ಮಧ್ಯದಿನ] ಆರು ಅತಿಗ್ರಾಹ್ಯಗಳೂ 
ಉಂಟು. ಇವುಗಳು ಅನುಲೋಮ-ಪ್ರತಿಲೋಮಕ್ರಮದಲ್ಲಿರಬೇಕು. 


ಪರಃಸಾಮವಿಧಿಗಾಗಿ ಉಪಾಖ್ಯಾನ 


ದೇವಾಃ ವೈ ಯತ್‌ ಯಜ್ಞೇ ೀನ ದೇವತೆಗಳು ಯಾವ ಫಲವನ್ನು ಯಜ್ಞ ದಿಂದ 
ನ ಅವಾರುಂಧತ ಪಡೆಯಲಿಲ್ಲವೋ 
ತತ್‌ ಪರೈಃ ಅವಾರುಂಧತ ಆ ಫಲವನ್ನು ಪರಃಸಾಮದ ಅತಿಗ್ರಾಹ್ಯಗಳಿಂದ 


ತೈತ್ತಿರೀಯ ಸಂಹಿತಾ/೩ಿ-೩- ೬/೩೮೩ 


ಗಾ 
ತತ್ಸರಾಣಾಂ ಪರತ್ವಂ ಯತ್ಪರೇ ಗೃಹ್ಯಂತೇ ಯದೇವ 
I I I 
ಯಜ್ಞೇ ೇನ ನಾವರುಂಧೇ ತಸ್ಯಾವರುಧ್ಯೈ ಯಂ ಪ್ರಥಮಂ 
I I 
ಗೃಹ್ಲಾತೀಮಮೇವ ತೇನ ಲೋಕಮಭಿ ಜಯತಿ 


| | |] || 
ತತ್‌ | ಪರಾಣಾಮ್‌ । ಪರತ್ವಮಿತಿ ಪರ-ತ್ವಮ್‌ । ಯತ್‌ | ಪರೇ । ಗೃಹ್ಯಂತೇ | 
| I | 
ಯತ್‌ । ಏವ । ಯಜ್ಞೇನ । ನ । ಅವರುಂಧ ಇತ್ಯವ-ರುಂಧೇ | ತಸ್ಯ । ಅವರುಧ್ಯಾ 


I I 
ಇತ್ಯವ-ರುಧ್ಯೈ ॥ ಯಮ್‌ । ಪ್ರಥಮಮ್‌ । ಗೃಹ್ಣಾತಿ । ಇಮಮ್‌ | ಏವ | ತೇನ | 


ಲೋಕಮ್‌ | ಅಭೀತಿ | ಜಯತಿ | 


ತತ್‌ ಪರಾಣಾಮ್‌ ಅದೇ ಪರಗಳ [ಅಭೀಷ್ಟದ ಕೊನೆಯನ್ನು ಹೊಂದಿಸು 
ಪರತ್ವಮ್‌ ತ್ತವೆ ಎಂಬರ್ಥದ] ಅನ್ವರ್ಥವಾದ ನಾಮಧೇಯ 
ವಾಗಿದೆ. 
ಪರಃಸಾಮವಿಧಿಗಳ ವಿಧಿ; ಪ್ರಶಂಸೆ 
ಯತ್‌ ಪರೇ ಗೃಹ್ಯಂತೇ ಪರಃಸಾಮಗಳು ಗ್ರಹಣ ಮಾಡಲ್ಪಡಬೇಕು.[ವಿಧಿ] 
ಯತ್‌ ಏವ ಯಜ್ಞೇ ೀನ ನ ಯಾವ ಫಲವನ್ನು ಪರಃಸಾಮರಹಿತವಾದ ಯಜ್ಞ 


ಅವರುಂಧೇ ದಿಂದ ಹೊಂದಲಾಗುವುದಿಲ್ಲವೋ 
ತಸ್ಯ ಅವರುಧ್ಯೆ 4 ಆ ಫಲಪ್ರಾಪ್ತಿಗಾಗಿ ಈ ಪರಸ್ಸಾಮಗಳನ್ನು ಗ್ರಹಣ 
ಮಾಡಬೇಕು. 


ವಿಶೇಷರೂಪವಾಗಿ ಪರಃಸಾಮಗಳ ಪ್ರಶಂಸೆ 
ಯಮ್‌ ಪ್ರಥಮಮ್‌ ಪ್ರಥಮಪರಸ್ಸಾಮಾತಿಗ್ರಾಹ್ಯವನ್ನು ಗ್ರಹಣ ಮಾಡು 
ಗೃಹ್ಣಾತಿ ವ್ರದು ಯಾವುದುಂಟೋ 
ಇಮಮ್‌ ಲೋಕಮ್‌ ಅದರಿಂದ ಈ ಭೂಲೋಕವನ್ನು ಯಜಮಾನನು 
ಏವ ತೇನ ಅಭಿಜಯತಿ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩ಒ೮೪ 


7೫ ೫೫ ೫೫ ಸ ೫ ಈ ೪೫ ೫೫೪೫೫ ೪ ೪೫ ೫ ೫೪೫೪೫ ೪ ೫ ೫% ೪ ೪ ೫ ೪ ೫೪೫ ೫೫ 
I I 
ಯಂ ದ್ವಿತೀಯಮಂತರಿಕ್ಟಂ ತೇನ ಯಂ 


I 
ತೃತೀಯಮಮುಮೇವ ತೇನ ಲೋಕಮಭಿ ಜಯತಿ 


ಯದೇತೇ ಗೃಹ್ಯಂತ 


I 
ಯಮ್‌ । ದ್ವಿತೀಯಮ್‌ । ಅಂತರಿಕ್ಷಮ್‌ । ತೇನ । ಯಮ್‌ | ತೃತೀಯಮ್‌ | 


(ಛಿ 


| 
ಮುಮ್‌ । ಏವ । ತೇನ । ಲೋಕಮ್‌ । ಅಭೀತಿ । ಜಯತಿ | ಯತ್‌ | ಐತೇ | 


ಸಾರಾರರ್ಪರಾರರರರ್ಷ್ಷ ಪಪ ಪಜ ಚಚ ಚಜಖಿ 
REESE EE TERETE ಕತತ 


ಗೃಹ್ಯಂತೇ | 
ಜ| ಯಮ್‌ ದ್ವಿತೀಯಮ್‌ ಎರಡನೆಯ ಪರಸ್ಸಾಮಾತಿಗ್ರಾಹ್ಯದ ಯಾವ 
| [ಗೃಹ್ಣಾತಿ] ಗ್ರಹಣವಿದೆಯೋ 
ಸ! ತೇನ ಅಂತರಿಕ್ಷಮ್‌ ಅದರಿಂದ ಅಂತರಿಕ್ಷಲೋಕವನ್ನು ಯಜಮಾನನು 
pe [ಲೋಕಮ್‌ ಅಭಿಜಯತಿ] ಜಯಿಸುತ್ತಾನೆ. 
2೫] ಯಮ್‌ ತೃತೀಯಮ್‌ ಮೂರನೆಯ ಪರಸ್ಸಾಮಾತಿಗ್ರಾಹ್ಯದ ಗ್ರಹಣವು 
ಸ! [ಗೃಹ್ಣಾತಿ] ಯಾವುದುಂಟೋ 


ತೇನ ಅಮುಮ್‌ ಏವ ಅದರಿಂದ ಸ್ವರ್ಗಲೋಕವನ್ನು ಯಜಮಾನನು 

7೫] ಲೋಕಮ್‌ ಅಭಿಜಯತಿ ಜಯಿಸುತ್ತಾನೆ. | 

ಸ ಈ ಮೂರು ಅತಿಗ್ರಾಹ್ಯಗಳ ಗ್ರಹಣವು ಯಾವು 
ದುಂಟೋ 


+ 
ಛಿ 
ಟ್ಟ 
ತ್ರ 
4 
ಯ 
8 
೧ 
4 


ಇದು ಉಪಾಖ್ಯಾನವಿದ್ದಂತೆ. ಪರಃಸಾಮ ಮತ್ತು ಅತಿಗ್ರಾಹ್ಯವಿಧಿಗಳಿಗೆ ಪೀಠಿಕೆ 
ಯಂತೆ ಇದೆ. 


ಪರಃಸಾಮಾತಿಗ್ರಾಹ್ಯವನ್ನು ಗ್ರಹಣ ಮಾಡಬೇಕು. ಪರಸ್ಸಾಮರಹಿತವಾದ 


ಹಹಹ 


XX 
XY 
XX 
XX 
XX 
ಸ 
ಸ 
XX 
x 
XX 
XX 
೫೫ 
XX 
22 
XX 
XX 
22 
XX 
XY 
XY 
ಸ 


ತೈತ್ತಿರೀಯ ಸಂಹಿತಾ/೩-೩-೬/೩೮೫ 


I | 
ಉತ್ತರೇಷ್ವಹಸ್ಸ ನಮುತೋಂರ್ವಾಂಚೋ 


ಗೃಹ್ಯಂತೇಇಭಿಜಿತ್ಯೆ ಟ್ರವೇ- 


I | 
ಏಷಾಮ್‌ । ಲೋಕಾನಾಮ್‌ | ಅಭಿಜಿತ್ಯಾ ಇತ್ಯಭಿ-ಜಿತ್ಯೈ (೧೬) ಉತ್ತರೇಷ್ವಿ 


I I 
ತ್ಯುತ್‌-ತರೇಷು ಅಹಸ್ಸಿ ತೈಹಃ-ಸು | ಅಮುತಃ ಅರ್ವಾಂಚಃ ಗೃಹ್ಯಂತೇ 


I I 
ಅಭಿಜಿತ್ಯೇತ್ಯಭಿ-ಜಿತ್ಯ!। ಏವ । 


ಏಷಾಮ್‌ ಲೋಕಾನಾಮ್‌ ` ಅದು ಈ ಮೂರು ಲೋಕಗಳ ಜಯಕ್ಕೆ ಕಾರಣ 
ಅಭಿಜಿತ್ಯೈ '” ವಾಗುತ್ತದೆ. 


ವಿಷುವತ್ತಿನ ಮುಂದಿನ ದಿನಗಳಲ್ಲಿ ವಿಪರೀತಕ್ರಮದಿಂದ ಅತಿಗ್ರಾಹ್ಯವಿಧಾನ; 
ಪ್ರಶಂಸೆ 


ಉತ್ತರೇಷು ಅಹಸ್ಸು ವಿಷುವತ್ತಿನ ಮುಂದಿನ ಮೂರು ದಿನಗಳಲ್ಲಿ 
ಅಮುತಃ ಅರ್ವಾಂಚಃ ಕೊನೆಯ ಪರಸ್ಸಾಮಾತಿಗ್ರಾಹ್ಯದಿಂದ ವಿಪರೀತ 
ಗೃಹ್ಯಂತೇ ಕ್ರಮದಿಂದ ಗ್ರಹಣ ಮಾಡಲ್ಪಡಬೇಕು. 
ಇಮಾನ್‌ ಲೋಕಾನ್‌ ಈ ಮನುಷ್ಯಲೋಕ, ಅಂತರಿಕ್ಷಲೋಕ, ದ್ಯು 
ಅಭಿಜಿತ್ಯ ಏವ ಲೋಕಗಳನ್ನು ಜಯಿಸಿಯೇ 


ಪ್ರಥಮ, ದ್ವಿತೀಯ ಹಾಗೂ ತೃತೀಯಪರಸ್ಸಾಮಾತಿಗ್ರಾಹ್ಯದ ಗ್ರಹಣದಿಂದ 
ಭೂಲೋಕ, ಅಂತರಿಕ್ಚಲೋಕ ಹಾಗೂ ಸ್ವರ್ಗಲೋಕಗಳನ್ನು ಯಜಮಾನನು 
ಜಯಿಸುತ್ತಾನೆ. 
ಈ ರೀತಿ ಪರಸ್ಸಾಮಾತಿಗ್ರಾಹ್ಯಗಳ ಗ್ರಹಣವನ್ನು ಮೊದಲು ಪ್ರತ್ಯೇಕವಾಗಿ ಪ್ರಶಂಸಿಸಿ, 
ಮತ್ತೆ ಒಟ್ಟಾಗಿ ಪ್ರಶಂಸಿಸಲಾಗಿದೆ. 


ಮಾನ್ಲೋಕಾನ್ಪುನರಿಮಂ ಲೋಕಂ ಪ್ರತ್ಯವರೋಹಂತಿ 


I || 
ಯತ್ಪೂರ್ವೇಷ್ವಹಸ್ಸಿ ಎತೆ! ಪರಾಂಚೋ ಗೃಹ್ಯಂತೇ 


| Il 
ತಸ್ಮಾದಿತಃ ಪರಾಂಚ ಇಮೇ ಲೋಕಾ 


[| | 
ಇಮಾನ್‌ । ಲೋಕಾನ್‌ । ಪುನಃ । ಇಮಮ್‌ । ಲೋಕಮ್‌ । ಪ್ರತ್ಯವರೋಹಂತೀತಿ 


I 
ಪ್ರತಿ-ಅವರೋಹಂತಿ | ಯತ್‌ | ಪೂರ್ವೇಷು | ಅಹಸ್ಸಿ ಹಃ-ಸು | 


ವತ್ಯೆ 


11 || || Il » 
ಪರಾಂಚಃ | ಗೃಹ್ಯಂತೇ | ತಸ್ಮಾತ್‌ | ಇತಃ | ಪರಾಂಚಃ | ಇಮೇ । ಲೋಕಾಃ | 


ಪುನಃ ಇಮಂ ಲೋಕಮ್‌ ಮತ್ತೆ ಈ ಲೋಕವನ್ನು ಕುರಿತು ಇಳಿದು ಬರು 
ಪ್ರತ್ಯವರೋಹಂತಿ ತ್ತಾರೆ. 


ವಿಷುವತ್ತಿನ ದಿನ ಮಾಡಬೇಕಾದ ಆರು ಪರಸ್ಸಾಮಾತಿಗ್ರಾಹ್ಯಗಳ 
ಗ್ರಹಣದ ಪ್ರಶಂಸೆ. 


ಯತ್‌ ಪೂರ್ವೇಷು ವಿಷುವತ್ತಿನ ಮೊದಲಿನ ಮೂರು ದಿನಗಳಲ್ಲಿ 


ಅಹಸ್ಸು ಇತಃ ಪರಾಂಚಃ ಅನುಕ್ರಮವಾಗಿ ಮುಂದು ಮುಂದಿನ ಪರಸ್ಸಾ 

ಗೃಹ್ಯಂತೇ ಮಗಳು ಗ್ರಹಣ ಮಾಡಲ್ಪಡುತ್ತವೆಯೆಂಬುದು 
ಏನಿದೆಯೋ 

ತಸ್ಮಾತ್‌ ಇತಃ ಪರಾಂಚಃ ಆದುದರಿಂದ ಭೂಲೋಕಾದಿಗಳು ಮೇಲು 


ಇವೇ ಲೋಕಾಃ ಮೇಲಿನ ಕ್ರಮದಲ್ಲಿ ಇವೆ. 


ವಿಷುವತ್ತಿನ ಮುಂದಿನ ಮೂರು ದಿನಗಳಲ್ಲಿ ಮೊದಲು ಮೂರನೆಯ ಅತಿಗ್ರಾಹ್ಯ, 


ಬಳಿಕ ಎರಡನೆಯ ಅತಿಗ್ರಾಹ್ಯ, ಅನಂತರ ಮೊದಲನೆಯ ಅತಿಗ್ರಾಹ್ಯ- ಈ ಕ್ರಮದಲ್ಲಿ 
ಗ್ರಹಣವನ್ನು ಮಾಡಬೇಕು. 


ತೈತ್ತಿರೀಯ ಸಂಹಿತಾ/೩-೩-೬/೩೮೭ 


| I 
ಯದುತ್ತ ರೇಷ್ಮಹಸ್ಸ ವಮುತೊತರ್ವಾಂಚೋ ಗೃಹ್ಯಂತೇ 


I I 
ತಸ್ಮಾದಮುತೋತರ್ವಾಂಚ ಇಮೇ ಲೋಕಾಸ್ತ ಸ್ಮಾದ 


ಯಾತಯಾಮ್ನೋ ಲೋಕಾನ್ಮನುಷ್ಕಾ ಉಪಜೀವಂತಿ 


I I I | 
ಯತ್‌ | ಉತ್ತ ರೇಷ್ವಿತ್ಯುತ್‌-ತರೇಷು | ಅಹಸ್ಸ್ವಿತ್ಯಹಃ-ಸು | ಅಮುತಃ | ಅರ್ವಾಂಚಃ | 


Il 
ಗೃಹ್ಯಂತೇ ತಸ್ಮಾತ್‌ ಅಮುತಃ ಅರ್ವಾಂಚಃ | ಇಮೇ । ಲೋಕಾಃ | ತಸ್ಮಾತ್‌ | 


| 
ಅಯಾತಯಾಮ್ನ ಇತ್ಯಯಾತ-ಯಾಮ್ನಃ ! ಲೋಕಾನ್‌ | ಮನುಷ್ಯಾಃ । ಉಪೇತಿ | 


ಯತ್‌ ಉತ್ತರೇಷು ಅಹಸ್ಸು ವಿಷುವತ್ತಿನ ಮುಂದಿನ ಮೂರು ದಿನಗಳಲ್ಲಿ 
ಅಮುತಃ ಅರ್ವಾಂಚಃ ವಿಪರೀತಕ್ರಮದಿಂದ ಅರ್ವಾಕ್ಸಾಮಾತಿಗ್ರಾಹ್ಯ 


ಗೃಹ್ಯಂತೇ | ಗಳು ಗ್ರಹಿಸಲ್ಪಡುತ್ತವೆಯೋ 

ತಸ್ಮಾತ್‌ ಇಮೇ ಲೋಕಾಃ ಆದುದರಿಂದ ಈ ಅಂತರಿಕ್ಷ-ಭೂಮ್ಯಾದಿಲೋಕ 
ಅಮುತಃ ಅರ್ವಾಂಚಃ ಗಳುಆ ಸ್ವರ್ಗಲೋಕದಿಂದ ಕೆಳಗಿನವುಗಳಾಗಿವೆ. : 
ತಸ್ಮಾತ್‌ ಮನುಷ್ಯಾಃ ಆದುದರಿಂದ ಮಾನವರು ರಸವನ್ನು ಕಳೆದು 
ಅಯಾತಯಾಮ್ನಃ ಕೊಳ್ಳದ/ಮೊದಲು ಅನುಭವಿಸಿರದ ಲೋಕಗಳನ್ನು 


ಲೋಕಾನ್‌ ಉಪಜೀವಂತಿ ಅಪೇಕ್ಬಿಸಿ ಬಾಳುತ್ತಾರೆ. 


ಮೊದಲಿನ ಪರಃಸಾಮಗಳಿಂದ ಕ್ರಮವಾಗಿ ಭೂಮಿ-ಅಂತರಿಕ್ಷ ಹಾಗೂ 
ದ್ಯುಲೋಕಗಳನ್ನು ಏರುತ್ತಾರೆ. ವಿಷುವದ ಅನಂತರ ಮೂರು ದಿನಗಳಲ್ಲಿ ವಿಲೋಮ 
ಕ್ರಮದಲ್ಲಿ ಅರ್ವಾಕ್ಸಾಮಗಳನ್ನು ಗ್ರಹಣ ಮಾಡುವುದರಿಂದ ಅವರೋಹಣ 
ಕ್ರಮದಲ್ಲಿ ಮತ್ತೆ ಭೂಲೋಕಕ್ಕೆ ಇಳಿದು ಬರುತ್ತಾರೆ. 
ವಿಷುವತ್ತಿನ ದಿನ ಅನುಲೋಮ-ವಿಲೋಮಕ್ರಮಗಳೆರಡನ್ನೂ ಅನುಸರಿಸಿ ಆರು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೮೮ 


| || | 
ಬ್ರಹ್ಮವಾದಿನೋ ವದಂತಿ ಕಸ್ಮಾಥ್ಸತ್ಯಾದದ್ಧ ಕ ಓಷಧಯ 


ಸ್ಪಂಭವಂತ್ಯೋಷಧಯೋ [ಧಯಃ(೧೭)ಮನುಷ್ಯಾ! 


| I I I 
ಮನುಷ್ಯಾಣಾಮನ್ನಂ ಪ್ರಜಾಪತಿಂ ಪ್ರಜಾ ಅನು ಪ್ರಜಾಯಂತ 


| | Wl 
ಬ್ರಹ್ಮವಾದಿನ ಇತಿ ಬ್ರಹ್ಮ-ವಾದಿನಃ । ವದಂತಿ । ಕಸ್ಮಾತ್‌ । ಸತ್ಯಾತ್‌ । ಅದ್ಕ ಫೇ 
| | 
ಇತ್ಯತ್‌-ಭ್ಯಃ | ಓಷಧಯಃ । ಸಮಿತಿ । ಭವಂತಿ । ಓಷಧಯಃ ॥(೧೭) 
| || | | I 
ಮನುಷ್ಯಾಣಾಮ್‌ | ಅನ್ನಮ್‌ । ಪ್ರಜಾಪತಿಮಿತಿ ಪ್ರಜಾ-ಪತಿಮ್‌ | ಪ್ರಜಾ ಇತಿ 


| | 
ಪ್ರ-ಜಾಃ। ಅನು | ಪ್ರೇತಿ | ಜಾಯಂತೇ | 


ಪರಸ್ಸಾಮಾತಿಗ್ರಾಹ್ಯಮಂತ್ರಗಳ ವಿಧಿಗಾಗಿ ಪೀಠಿಕೆ 


ಬ್ರಹ್ಮವಾದಿನಃ ಕಸ್ಮಾತ್‌. ವೇದವಿದರು ಯಾವ ಸತ್ಯವಾದ ಕಾರಣದಿಂದ 

ಸತ್ಯಾತ್‌ ಅದ್ಭ್ಯಃ ಸಸ್ಯಗಳು ಹುಟ್ಟುತ್ತವೆ? 

ಓಷಧಯಃ ಸಂಭವಂತಿ 

ಓಷಧಯಃ ಮನುಷ್ಯಾಣಾಮ್‌ (ಯಾವ ಕಾರಣದಿಂದ] ಸಸ್ಯಗಳು ಮನುಷ್ಯರ 

ಅನ್ನಮ್‌ ಅನ್ನವಾಗಿವೆ? 

ಪ್ರಜಾಃ ಪ್ರಜಾಪತಿಮ್‌ ಅನು [ಯಾವ ಕಾರಣದಿಂದ]ಪ್ರಜಾಪತಿಬ್ರಹ್ಮನನ್ನು 

ಪ್ರಜಾಯಂತೇ ಇತಿ ವದಂತಿ ಅನುಸರಿಸಿ ಪ್ರಜೆಗಳು ಜನಿಸುತ್ತಾರೆ? ಎಂದು 
ಚರ್ಚಿಸುತ್ತಾರೆ. 


ಪರಸ್ಸಾಮಾತಿಗ್ರಾಹ್ಯಗಳ ಗ್ರಹಣವನ್ನು ಮಾಡಬೇಕು. ವಿಷುವತ್ತಿನ ಮುಂದಿನ ಮೂರು 
ದಿನಗಳಲ್ಲಿ ಮೊದಲನೆಯ ದಿನ ಮೂರನೆಯದು, ಎರಡನೆಯ ದಿನ ಎರಡನೆಯದು, 
ಮೂರನೆಯ ದಿನ ಮೊದಲನೆಯದು- ಈ ಕ್ರಮದಲ್ಲಿ ಗ್ರಹಣವನ್ನು ಮಾಡಬೇಕು. ಹೀಗೆ 


ತೈತ್ತಿ ರೀಯ ಸಂಹಿತಾ/೩-೩-೬/೩೮೯ 


3 
ಇತಿ ಪರಾನನ್ವಿತಿ ಬ್ರೂಯಾದ್ಯ 


ದ್ಲೃಹ್ಣಾತ್ಯದ್ಭ್ಯ ಸ್ಪ್ವೌಷಧೀಭ್ಯೋ ಗೃಹ್ಣಾಮೀತಿ 


| Il || I I 
ಇತಿ | ಪರಾನ್‌ । ಅನ್ವಿತಿ । ಇತಿ | ಬ್ರೂಯಾತ್‌ | ಯತ್‌ | ಗೃಹ್ಣಾತಿ | ಅದ್ಭ್ಯ 


| | ಕ | | 
ಇತ್ಯತ್‌-ಭ್ಯಃ | ತ್ವಾ | ಓಷಧೀಭ್ಯ ಇತ್ಯೋಷಧಿ-ಭ್ಯಃ | ಗೃಹ್ಣಾಮಿ | ಇತಿ । 


ಪರಾನ್‌ ಅನು ಇತಿ [ವೇದರಹಸ್ಯವನ್ನು ತಿಳಿದವನು] ಪರಸ್ಸಾಮಾತಿ 
ಬ್ರೂಯಾತ್‌ 1 ಗ್ರಾಹ್ಯಗಳ ಗ್ರಹಣವನ್ನು ಅನುಸರಿಸಿಯೇ ಹೀಗಾ 
ಗಿದೆ ಎಂದು ಉತ್ತರಿಸುವನು. 


ಮಂತ್ರ ವಿನಿಯೋಗ 
ಅದ್ಭ್ಯಃ...ಗೃಹ್ಣಾಮಿ ॥ |  ಪ್ರಥಮಾತಿಗ್ರಾಹ್ಯದ ಮಂತ್ರ 


*+[ಹೇ ಪ್ರಥಮಾತಿಗ್ರಾಹ್ಯವೇ!]ತ್ವಾ ಎನಿನ್ನನ್ನು; ಅದ್ಭ್ಯಃನೀರುಗಳ ದೆಸೆಯಿಂದ; 


ಓಷಧೀಭ್ಯಃ-ಸಸ್ಯಗಳಿಗಾಗಿ;/ನೀರುಗಳಿಗೂ ಸಸ್ಯಗಳಿಗೂ; ಗೃಹ್ಣಾಮಿ-ಗ್ರಹಣ 
ಮಾಡುತ್ತೇನೆ. | 


ಪ್ರಥಮಾತಿಗ್ರಾಹ್ಯಮಂತ್ರವಿಧಿ; ಬ್ರಾಹ್ಮಣ 
ಇತಿ ಯತ್‌ ಗೃಹ್ಣಾತಿ ಹೀಗೆ ಗ್ರಹಣ ಮಾಡುವುದು ಯಾವುದುಂಟೋ 


ಮಾಡುವುದರಿಂದ ಆಮ್ನಾತಕ್ರಮದಿಂದ ಕ್ರಮವಾಗಿ ಪರಸ್ಸಾಮಾತಿಗ್ರಹಣ ಮಾಡಿ 
ರುವುದರಿಂದ ಮೇಲು ಮೇಲೆ ಏರಿದಂತಾಯಿತು. ವಿಲೋಮಕ್ರಮದಿಂದ ಗ್ರಹಣ 
ಮಾಡುವುದರಿಂದ ಕೆಳಕೆಳಕ್ಕೆ ಇಳಿದಂತಾಯಿತು. ಇದರಿಂದ ಅನುಭವಿಸಿದುದನ್ನೇ 
ಮತ್ತೆ ಅನುಭವಿಸಿದಂತಾಗುವುದಿಲ್ಲ. ಈ ಲೋಕದಿಂದ ಚ್ಯುತಿಯೂ ಆಗುವುದಿಲ್ಲ. 
ಬ್ರಹ್ಮವಾದಿಗಳ ಚರ್ಚೆಗೆ ಪರಸ್ಸಾಮಾತಿಗ್ರಾಹ್ಯಗ್ರಹಣವನ್ನು ಅನುಸರಿಸಿಯೇ 
ಹೀಗಾಗಿದೆ ಎಂದು ಉತ್ತರವನ್ನು ವೇದರಹಸ್ಯವನ್ನು ಬಲ್ಲವರು ನೀಡುತ್ತಾರೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೯೦ 


| | | 
ತಸ್ಮಾದದ ಕ್ರ ಓಷಧಯಸ್ಸಂಭವಂತಿ 


| | 
ಯದ್ಗ ಹ್ಹಾ ತ್ಯೋಷಧೀಭ್ಯಸ್ತಾ | ಪ್ರಜಾಭ್ಯೋ 


| 
ಗೃಹ್ನಾ ಮೀತಿ ತಸ್ಮಾದೋಷಧಯೋ ಮನುಷ್ಯಾಣಾಮನ್ನಂ 


|| | I 
ತಸ್ಮಾತ್‌ | ಅದ್ಭ್ಯ ಇತ್ಯತ್‌-ಭ್ಯಃ | ಓಷಧಯಃ । ಸಮಿತಿ । ಭವಂತಿ । ಯತ್‌ | 


| I | | I 
ಗೃಹ್ಣಾತಿ ಓಷಧೀಭ್ಯ ಇತ್ಯೋಷಧಿ-ಭ್ಯಃ ತ್ವಾ _ ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ 


| Wl I | || 
ಗೃಹ್ಣಾಮಿ | ಇತಿ ತಸ್ಮಾತ್‌ | ಓಷಧಯಃ । ಮನುಷ್ಯಾಣಾಮ್‌ | ಅನ್ನಮ್‌ | 


ತಸ್ಮಾತ್‌ ಅದ್ಭ್ಯಃ ಓಷಧಯಃ ಅದರಿಂದ ನೀರಿನಿಂದ ಸಸ್ಯಗಳು 
ಸಂಭವಂತಿ ಬೆಳೆಯುತ್ತ ವೆ. 
ದ್ವಿತೀಯಪರಸ್ಸಾಮಾತಿಗ್ರಾಹ್ಯಮಂತ್ರವಿಧಿ; ಪ್ರಶಂಸೆ : 
ಮಂತ್ರ ವಿನಿಯೋಗ 
| 
ಓಷಧೀಭ್ಯ...ಗೃಹ್ಹಾಮಿ॥ ದ್ವಿತೀಯಾತಿಗ್ರಾಹ್ಯದ ಮಂತ್ರ. 
*[ಎಲೈ! ದ್ವಿತೀಯಾತಿಗ್ರಾಹ್ಯವೇ!]ತ್ವಾಎನಿನ್ನನ್ನು; ಓಷಧೀಭ್ಯಃ-ಸಸ್ಯಗಳ ದೆಸೆಯಿಂದ; 


ಪ್ರಜಾಭ್ಯಃ ಗೃಹ್ನಾಮಿ-ಪ್ರಜೆಗಳಿಗಾಗಿ [ಪ್ರಜೆಗಳ ಅನ್ನಸಮೃದ್ದಿ ಗಾಗಿ] ಗಹಿಸುತ್ತೇನೆ. 


ಇತಿ ಯತ್‌ ಗೃಹ್ಣಾತಿ ತಸ್ಮಾತ್‌ ಹೀಗೆ ಗ್ರಹಣ ಮಾಡುವುದು ಯಾವುದುಂಟೋ 
ಓಷಧಯಃ ಮನುಷ್ಕಾಣಾಮ್‌ ಅದರಿಂದ ಸಸ್ಯವರ್ಗವು ಪ್ರಜೆಗಳಿಗೆ ಅನ್ನವಾಗು 
ಅನ್ನಮ್‌ ತ್ತದೆ. 


ಇದಿ 


ಇಂತಹ ಬ್ರಹ್ಮವಾದಿಗಳ ಪ್ರಶ್ನೆ-ಉತ್ತರಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಇದು 


ತೈತ್ತಿರೀಯ ಸಂಹಿತಾ/೩-೩-೬/೩೯೧ 


Il I | 
ತಸ್ಮಾತ್ನ ಜಾಪತಿಂ ಪಜಾ ಅನು ಪಜಾಯಂತೇ ॥೧೮-6॥ 
ಆ) ದ್‌ ಮ ಗ್‌ 


| | 
[ಅಭಿಜಿತ್ಯೈ ಭವಂತ್ಯೋಷಧಯೋತಷ್ಟಾಚತ್ವಾರಿಗ್‌ಂಶಚ್ಚ॥] 


ಯತ್‌ | ಗೃಹ್ಣಾ ತಿ! ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ ತ್ವಾ! ಪ್ರಜಾಪತಯ ಇತಿ ಪ್ರಜಾ- 


I I 
ಪತಯೇ । ಗೃಹ್ಣಾಮಿ | ಇತಿ | ತಸ್ಮಾತ್‌ । ಪ್ರಜಾಪತಿಮಿತಿ ಪ್ರಜಾ-ಪತಿಮ್‌ । ಪ್ರಜಾ 


| N 
ಇತಿ ಪ್ರ-ಜಾಃ \ ಅನು \ ಪ್ರೇತಿ | ಜಾಯಂತೇ ॥೧೮॥ 


ಮೂರನೆಯ ಅತಿಗ್ರಾಹ್ಯಮಂತ್ರದ ವಿಧಿ;ಪ್ರಶಂಸೆ 
ಮಂತ್ರ ವಿನಿಯೋಗ 


I | 
ಪ್ರಜಾಭ್ಯಃ...ಗೃಹ್ನಾಮಿ॥ ತೃತೀಯಾತಿಗ್ರಾಹ್ಯದ ಮಂತ್ರ. 


+[ಎಲೈ! ತೃತೀಯಾತಿಗ್ರಾಹ್ಯವೇ!] ತ್ವಾ-ನಿನ್ನನ್ನು; ಪ್ರಜಾಭ್ಯಃ-ಪ್ರಜೆಗಳಿಗಾಗಿಯೂ; 
' ಪ್ರಜಾಪತಯೇ-ಪ್ರಜಾಪತಿಬ್ರಹ್ಮನಿಗಾಗಿಯೂ [ಬ್ರಹ್ಮನ ಅನುಗ್ರಹಕ್ಕಾಗಿಯೂ] 
ಗೃಹ್ಲಾಮಿ-ಗ್ರಹಣ ಮಾಡುತ್ತೇನೆ. 


ಇತಿ ಯತ್‌ ಗೃಹ್ಣಾತಿ ಹೀಗೆ ಗ್ರಹಣ ಮಾಡುವುದು ಯಾವುದುಂಟೋ 
ತಸ್ಮಾತ್‌ ಪ್ರಜಾಪತಿಮ್‌ ಅನು ಅದರಿಂದ ಪ್ರಜಾಪತಿಬ್ರಹ್ಮನ ಸಂಕಲ್ಪವನ್ನು 
ಪ್ರಜಾಃ ಪ್ರಜಾಯಂತೇ ಅನುಸರಿಸಿ ಪ್ರಜೆಗಳು ಜನಿಸುತ್ತಾರೆ. 


ಪರಸ್ಸಾಮಾತಿಗ್ರಾಹ್ಯಮಂತ್ರವಿಧಿಗಳ ಪೀಠಿಕೆಯಾಗಿದೆ. 
ಪ್ರಥಮಾತಿಗ್ರಾಹ್ಯವನ್ನು ನೀರು ಮತ್ತು ಸಸ್ಯಗಳಿಗಾಗಿಯೂ, ಎರಡನೆಯ ಅತಿಗ್ರಾಹ್ಯ 
ವನ್ನು ಪ್ರಜೆಗಳ ಅನ್ನಸಮೃದ್ಧಿಗಾಗಿಯೂ,ತೃತೀಯಪರಸ್ಸಾಮಾತಿಗ್ರಾಹ್ಯವನ್ನು ಪ್ರಜೆ 
ಗಳಿಗಾಗಿಯೂ, ಪ್ರಜಾಪತಿಬ್ರಹ್ಮನ ಅನುಗ್ರಹಕ್ಕಾಗಿಯೂ ಗ್ರಹಿಸುತ್ತಾನೆ. 


ಈ ರೀತಿ ಗ್ರಹಣ ಮಾಡುವುದರಿಂದ ಫಲವನ್ನು ಹೇಳಿ ಈ ವಿಧಿಗಳನ್ನು 
ಪ್ರಶಂಸಿಸಲಾಗಿದೆ. 


ವಿನಿಯೋಗಸಂಗ್ರ ಹ 


ಪರಾಭಿಧಾ ಅತಿಗಾಹ್ಮಾಸ್ಗೇ ಗವಾಮಯನೇ ತ್ರಯಃ। 


ಖ ಫೈ. 


ತೇಷ್ವದ್ಭ 8. ಓಷಧೀಭ್ಯ?ಶ್ವ ಪ್ರಜಾಭ್ಯತಿಸ್ತ್ವೇತಿ ಮಂತ್ರಕಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-3. 


ಜಇಔಂಣಣಔಈ೧ಣ 


॥ ಸಪ್ತಮೋಇನುವಾಕಃ ॥ 


I | 
ಪ್ರಜಾಪತಿರ್ದೇವಾಸುರಾನಸೃಜತ ತದನು 


I 
ಸೃಜ್ಯತ ಯಜ್ಞಃ ೦ ಛಂದಾಗ್‌ಂಸಿ ತೇ 


| 
ವಿಷ್ಟಂಚೋ 


I | | 
ಪ್ರಜಾಪತಿರಿತಿ ಪ್ರಜಾ-ಪತಿಃ | ದೇವಾಸುರಾನಿತಿ ದೇವ-ಅಸುರಾನ್‌ । ಅಸೃಜತ | 


I OO I 
ತತ್‌ | ಅನ್ವಿತಿ । ಯಜ್ಞಃ | ಅಸೃಜ್ಯತ। ಯಜ್ಞ; ಮ್‌ | ಛಂದಾಗ್‌ಂಸಿ | ತೇ | ವಿಷ್ಟಂಚಃ । 

ಈ ಏಳನೆಯ ಅನುವಾಕದಲ್ಲಿ ಸೋಮಾಂಗವಾದ “ಆಶ್ರಾವಯ' ಮೊದಲಾದ 
ಮಂತ್ರಗಳು ಹೇಳಲ್ಲಡುತ್ತವೆ. ಅವುಗಳ ವಿಧಿಗಾಗಿ ಮೊದಲು ಉಪಾಖ್ಯಾನವು 
ಹೇಳಲ್ಪಟ್ಟಿದೆ. 


ಆಶ್ರಾವಯ ಮುಂತಾದ ಮಂತ್ರದ ವಿಧಿಯ ಉಪಾಖ್ಯಾನ 
ಆಂ 


ಪ್ರಜಾಪತಿಃ ದೇವಾಸುರಾನ್‌ ಒಂದು ಕಾಲದಲ್ಲಿ ಪ್ರಜಾಪತಿಬ್ರಹ್ಮನು ದೇವತೆ 
ಅಸ್ಕಜತ ಗಳನ್ನೂ ಅಸುರರನ್ನೂ ಸೃಷ್ಟಿಸಿದನು. 
ತತ್‌ ಅನು ಯಜ್ಞಃ ದೇವಾಸುರಸೃಷ್ಟಿಯನ್ನು ಅನುಸರಿಸಿ ಯಜ್ಞ; ವೂ 
ಅಸ್ಭ್ಪಜ್ಯತ ಪ್ರಜಾಪತಿಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿತು. 
ಯಜ್ಞಮ್‌ ಅನು ಯಜ್ಞ; ವನ್ನು ಅನುಸರಿಸಿ, ಛಂದೋರೂಪವಾದ 
ಛಂದಾಗ್‌ಂಸಿ ಅಸೃಜ್ಯಂತ ಮಂತ್ರಗಳೂ ಸೃಜಿಸಲ್ಪಟ್ಟವು. 

ಆ ದೇವತೆಗಳು/ದೇವಾಸುರರು ನಾನಾಗತಿ 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೩೯೪ 


ಜಿ 
% 
ವ 
ಭಿ 
1 
ವ 
+ 
ವ 
1 
$+ 
1°; 
4“ 
4 
1 
4 
+ 
4 
+ 
++ 
++ 
1 
4 
$+ 
41 
4 
+ 
4 


| | | Il 
ವ್ಯಕ್ರಾಮನ್ನೊ ತ್ಸ 5ಸುರಾನನು ಯಜ್ಞೋ 5ಪಾಕ್ರಾಮದ್ಯಜ್ಞಃ ೦ 


I 
ಛಂದಾಗ್‌ಂಸಿ ತೇ ದೇವಾ ಅಮನ್ಯಂತಾಮೀ ವಾ 
ಇದಮಭೂವನ್‌, ಯದ್ವಯಗ್ಗ್‌ಂ ಸ್ಮ ಇತಿ 
ವೀತಿ ಅಕ್ರಾಮನ್ನ್‌ । ಸಃ । ಅಸುರಾನ್‌ ಅನ್ವಿತಿ ಯಜ್ಞಃ ಅಪೇತಿ 


I 
ಅಕ್ರಾಮತ್‌ | ಯಜ್ಞಮ್‌ | ಛಂದಾಗ್‌ಂಸಿ | ತೇ। ದೇವಾಃ । ಅಮನ್ಯಂತ । ಅಮೀ 


| oo 
ಇತಿ । ವೈ । ಇದಮ್‌ । ಅಭೂವನ್ನ್‌ । ಯತ್‌ । ವಯಮ್‌ | ಸ್ಮಃ | ಇತಿ! 


ಬೇರೆ ಬೇರೆ ಕಡೆಗಳಿಗೆ ಚದುರಿ ಹೋದರು. 


ಜರಶರರರರಾರಾರಾರ್ಮಾರಾರರೂರರೂರರರ್ಪಾರ್ಪರ್ಪ್ವಾರಾರರಾಾಾರಾ“ಾ“ಾೋಾಾಾ೯ಾ 5 


ವ್ಯಕ್ರಾಮನ್‌ ಕ 
ಸಃ ಯಜ ತೆ ಅಸುರಾನ್‌ ಅನು [ಆಗ] ಯಜ್ಞ; ವ್ರ ಒಟ್ಟಾಗಿರುವ ಅಸುರರನ್ನು ಅನು 
ತ ತ ಸರಿಸಿ 

ಸಃ| ಅಪಾಕ್ರಾಮತ್‌  '" ಹೊರಟುಹೋಯಿತು. 
೫ ಯಜ್ಞಮ್‌ ಛಂದಾಗ್‌ಂಸಿ . ಯಜ್ಞವನ್ನು ಅನುಸರಿಸಿ ಛಂದಸ್ಸುಗಳೂ ಹೊರಟು 
ಸಃ ಅಪಾಕ್ರಾಮನ್‌ ಹೋದವು. 
1೫. ತೇ ದೇವಾಃ ಆಗ [ಒಟ್ಟಾಗಿ ಸೇರಿದ] ದೇವತೆಗಳು 
ಸ ಯತ್‌ ವಯಮ್‌ ಸ್ಮಃ.. ಯಾವ [ಐಶ್ವರ್ಯವನ್ನು ಪಡೆದು] ನಾವು 
pe ಇದ್ದೇವೋ 
೫| ಅಮೀ ವೈ ಇದಮ್‌ ಆ [ಐಶ್ವರ್ಯವನ್ನು ಪಡೆದು] ಈಗ ಅಸುರರು 
xy ಅಭೂವನ್‌ ಇತಿ ಶ್ರೀಮಂತರಾಗಿದ್ದಾ ರೆಂದು ವಿಚಾರಿಸಿ ತಿಳಿದು 
ನ| ಅಮನ್ಯಂತ ಕೊಂಡರು. 
72 
ಎ. ಎವ ಪು | 
ಸ ಪ್ರಜಾಪತಿಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ದೇವಾಸುರರ ಪೈಕಿ ಬ್ರಹ್ಮನಿಂದ ಬಳಿಕ 
3 ಸೃಜಿಸಲ್ಪಟ್ಟ ಯಜ್ಞವೂ, ಛಂದಸ್ಸೂ ಅಸುರರನ್ನು ಅನುಸರಿಸಿದವು. ಆಗ ಬ್ರಹ್ಮನ 
XX 
ಸಸೀಸು ಸುಸು ಸುಸುಸುಸು ಸು ಸುಸುಸೇಸುಸು ಸು ಸಸ ಘು EEL LLL 


ತೈತ್ತಿರೀಯ ಸಂಹಿತಾ/೩-೩-೭/೩೯೫ 


I I I I 
ತೇ ಪ್ರಜಾಪತಿಮುಪಾಧಾವನ್ನೊ ್ಸೀಬ್ರವೀತ್ಪ ಜಾಪತಿ 


I 
ಶ್ಚಂದಸಾಂ ಏ ವೀರ್ಯಮಾದಾಯ ತದ್ವಃ ಪ್ರದಾಸ್ಕಾ ಮೀತಿ ಸ ಸು 


ಛಂದಸಾಂ ವೀರ್ಯಮಾ[ವೀರ್ಯಮ್‌(೧೯)ಆದಾಯ] 


Il I 
-ದಾಯ ತದೇಭ್ಯಃ ಪ್ರಾಯಚ್ಛ- 


I | | 
ತೇ | ಪ್ರಜಾಪತಿಮಿತಿ ಪ್ರಜಾ-ಪತಿಮ್‌ | ಉಪೇತಿ | ಅಧಾವನ್ನ್‌ | ಸಃ ಟ ಅಬ್ರವೀತ್‌ | 


i pT | 
ಪ್ರಜಾಪತಿರಿತಿ ಪ್ರಜಾ-ಪತಿಃ | ಛಂದಸಾಮ್‌ । ವೀರ್ಯಮ್‌ । ಆದಾಯೇತ್ಯಾ- 


| 414 T 
ದಾಯ ।ಟ ತತ್‌ । ವಃ। ಪ್ರೇತಿ | ದಾಸ್ಯಾಮಿ | ಇತಿ | ಸಃ | ಛಂದಸಾಮ್‌ | ವೀರ್ಯಮ್‌! 


Wl | | 
(೧೯) | ಆದಾಯೇತ್ಯಾ-ದಾಯ | ತತ್‌। ಏಭ್ಯಃ | ಪ್ರೇತಿ | ಅಯಚ್ಛತ್‌ 


ತೇ ಪ್ರಜಾಪತಿಮ್‌ 
ಉಪಾಧಾವನ್‌ 

ಸಃ ಪ್ರಜಾಪತಿಃ ಛಂದಸಾಮ್‌ 
ವೀರ್ಯಮ್‌ ಆದಾಯ 

ತತ್‌ ವಃ ಪ್ರದಾಸ್ಯಾಮಿ ಇತಿ 
ಅಬ್ರವೀತ್‌ 

ಸಃ ಛಂದಸಾಮ್‌ ವೀರ್ಯಮ್‌ 
ಆದಾಯ 

ತತ್‌ ಏಭ್ಯಃ ಪ್ರಾಯಚ್ಛತ್‌ 


ಆಗ ದೇವತೆಗಳು ಪ್ರಜಾಪತಿಬ್ರಹ್ಮನನ್ನು ಆಶ್ರ 
ಯಿಸಿದರು. 

ಅವರಿಂದ ಆಶ್ರಯಿಸಲ್ಪಟ್ಟ ಆ ಬ್ರಹ್ಮದೇವನು 
ಮಂತ್ರಗಳ ಸಾರವನ್ನು ತೆಗೆದುಕೊಂಡು 
ಅದನ್ನು ನಿಮಗೆ ಕೊಡುವೆನು ಎಂದು ಹೇಳಿ 
ದನು. 

ಆ ಬ್ರಹ್ಮನು ಛಂದಸ್ಸುಗಳ ಸಾರವನ್ನು 
ತೆಗೆದುಕೊಂಡು 

ಅದನ್ನು ಈ ದೇವತೆಗಳಿಗೆ ಕೊಟ್ಟನು. 


ಬಳಿ ಬಂದ ದೇವತೆಗಳಿಗೆ ಬ್ರಹ್ಮನು ಛಂದಸ್ಸಿನ ಸಾರವಾದ ಆಶ್ರಾವಯ 


ಮುಂತಾದ ಮಂತ್ರಗಳನ್ನಿತ್ತನು. ಸ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೩೯೬ 


|| I 
9 
ತ್ರ ದನು ಛಂದಾಗ್‌ ೦ಸ್ಕಪಾ ಕ್ರಾಮಣ್ಭುಂದಾಗ್‌ಂಸಿ ಯಜ್ಞ 


I I 
ಸ್ತತೋ ದೇವಾ ಅಭವನ್ನ; ರಾಃಸುರಾ ಯ ಏವಂ 


| I 
ಛಂದಸಾಂ ವೀರ್ಯಂ ವೇದಾಶ್ರಾವಯಾಸ್ತು, ಶ್ರೌಷಡ್ಯಜ 


| 
ಯೇ ಯಜಾಮಹೇ ವಷಟ್ಕಾರೋ 


I | | I 
ತತ್‌ | ಅನ್ವಿತಿ | ಛಂದಾಗ್‌ಂಸಿ | ಅಪೇತಿ | ಅಕ್ರಾಮನ್ಸ್‌ । ಛಂದಾಗ್‌ಂಸಿ ಟ ಯಜ್ಞಃ | 


[ I | | 
ತತಃ | ದೇವಾಃ | ಅಭವನ್ನ್‌ | ಪರೇತಿ | ಅಸುರಾಃ । ಯಃ | ಏವಮ್‌ | ಛಂದಸಾಮ್‌ 


|| | | 
ವೀರ್ಯಮ್‌ । ವೇದ । ಏತಿ | ಶ್ರಾವಯ । ಅಸ್ತು । ಶ್ರೌಷಟ್‌ । ಯಜ । ಯೇ | 


ಯಜಾಮಹೇ | ವಷಟ್ಕಾರ ಇತಿ ವಷಟ್‌-ಕಾರಃ | 


ತತ್‌ ಅನು ಛಂದಾಗ್‌ಂಸಿ ಆ ಛಂದಸ್ಸುಗಳೂ ದೇವತೆಗಳ ಬಳಿಗೆ 


ಅಪಾಕ್ರಾಮನ್‌ ಹೋದವು. 

ಛಂದಾಗ್‌ಂಸಿ ಯಜ್ಞಃ ಅನು ಛಂದಸ್ಸುಗಳನ್ನು ಅನುಸರಿಸಿ ಯಜ್ಞವೂ 

ಅಪಾಕ್ರಾಮತ್‌ ದೇವತೆಗಳ ಬಳಿಗೆ ಹೋಯಿತು. 

ತತಃ ದೇವಾಃ ಅಭವನ್‌ ಬಳಿಕ ದೇವತೆಗಳು ಯಜ್ಞಬಲದಿಂದ ವಿಜಯಿ 
ಗಳಾದರು. 

ಅಸುರಾಃ ಪರಾ ಅಭವನ್‌ ಅಸುರರು ಸೋತುಹೋದರು. 


“ಆಶ್ರಾ ವಯ' ಮುಂತಾದ ಮಂತ್ರಗಳ ವಿಧಿ; ಪ್ರಶಂಸೆ 
ಯಃ ಏವಮ್‌ ಭಂದಸಾಮ್‌ ಯಾವ ಯೆಜಮಾನನು ಹೀಗಿ ಆಶ್ರಾವಯ, ಅಸ್ತು 
ವೀರ್ಯಮ್‌ ವೇದ ಆಶ್ರಾವಯ, ಶ್ರೌಷಟ್‌, ಯಜ, ಯೇ ಯಜಾಮಹೇ, ವಷಟ್ಕಾರ 
ಅಸ್ತು ಶ್ರೌಷಟ್‌, ಯಜ, ಯೇ ಎಂಬ ಛಂದಸ್ಸುಗಳ ಸಾರವನ್ನು ತಿಳಿದಿರುತ್ತಾ 
ಯಜಾಮಹೇ, ವಷಟ್ಕಾರಃ ನೆಯೋ/ತಿಳಿದು ಪ್ರಯೋಗಿಸುತ್ತಾನೆಯೋ 


ಬದಿಜಬದುಬದಬಬಬದದದಬಬದದದಬುದದಬಬದದದದಬದದದಬಬಬದದದದ ಗದ ಗಬಚಿಬಬಟು 


ಸುಸು ಸ] ಸ? ಸ? ಸು ಸು ಸ? ಸು ಸ? ಸ) 722 7೫ 7೫ 2 20೫ 2 ಸೇ ಸೇ ಸೇ ಸ ಸ) 7೫ 7೫ 2 ಸ೫ 22 


ತೈತ್ತಿರೀಯ ಸಂಹಿತಾ/೩-೩-೭/೩೯೭ 


Il | 
ಭವತ್ಯಾತ್ಮನಾ ಪರಾಸ್ಯ ಭ್ರಾತೃವ್ಯೋ ಭವತಿ ಬ 


| | | 
ವಾದಿನೋ ವದಂತಿ ಕಸ್ಮ್ರೈ ಕಮಧ್ವರ್ಯರಾಶ್ರಾವಯತೀತಿ 


I || | | 
ಭವತಿ । ಆತ್ಮನಾ | ಪರೇತಿ | ಅಸ್ಯ | ಭ್ರಾತೃವ್ಯಃ | ಭವತಿ | ಬ್ರಹ್ಮವಾದಿನ ಇತಿ ಬ್ರಹ್ಮ 


I | I | 
-ವಾದಿನಃ | ವದಂತಿ | ಕಸ್ಮ್ರೈ | ಕಮ್‌ | ಅಧ್ವರ್ಯುಃ | ಏತಿ । ಶ್ರಾವಯತಿ | ಇತಿ । 


ಆತ್ಮನಾ ಭವತಿ ಅವನು ತಾನು ವಿಜಯಿಯಾಗುತ್ತಾನೆ. 


ಆ 
ಅಸ್ಯ ಭ್ರಾತೃವ್ಯ ಪರಾ ಇವನ ಶತ್ರುವು ಸೋತು ಹೋಗುತ್ತಾನೆ. 
ಭವತಿ 
ಈ ಮಂತ್ರಗಳ ಪ್ರ ಶಂಸೆ 
ಬ್ರಹ್ಮವಾದಿನಃ ವೇದಜ್ಞ! ರು ಅಧ್ವರ್ಯವೇ ಮೊದಲಾದವರು ಈ 
ಅಧ್ವರ್ಯುಃ ಕಸ್ಮೈ ಪ್ರಯೋಜನಕ್ಕಾಗಿಯೇ? ಅಥವಾ ಆ ಪ್ರಯೋಜನ 
ಕಮ್‌ ಆಶ್ರಾವಯತಿ ಇತಿ ಕ್ಯಾಗಿಯೇ? ಯಾವ ಪ್ರಯೋಜನಕ್ಕಾಗಿ 
ವದಂತಿ "ಆಶ್ರಾವಯ' ಮೊದಲಾದ ಮಂತ್ರಗಳ ಪ್ರಯೋಗ 
ವನ್ನು ಮಾಡುತ್ತಾರೆಂದು ಚರ್ಚಿಸುತ್ತಾರೆ. 


೧) ಆಶ್ರಾವಯ- ಆಗ್ನೀಧ್ರನೇ! ದೇವತೆಗಳಿಗೆ ಯಜ್ಞದ ವಿಷಯವನ್ನು ತಿಳಿಸು. 


೨) ಅಸ್ತು ಶ್ರೌಷಟ್‌- ಆಗಲಿ! ದೇವತೆಗಳೇ! ನೀವು ಯಾಗವಿಷಯವನ್ನು ಕೇಳಿರಿ. 
೩)ಯಜ=ವಯಾಜ್ಯಾನುವಾಕ್ಯವನ್ನು ಹೋತ್ಸವೇ! ನೀನು ಹೇಳು. 
೪)ಯೇ ಯಜಾಮಹೇ-ಹೋತೃವಿನ ಯಾಜ್ಯಾಪಾಠದ ಮೊದಲಿನ ಪದಗಳು. 
೫) ವಷಟ್ಕಾರ/ವೌಷಟ್‌-ಅಧ್ವರ್ಯವಿನ ಹೆವಿಸ್ಸಿನ ತ್ಯಾಗದ ಮಂತ್ರಪಾಠ. 

ಈ ಐದು ಮಂತ್ರಗಳನ್ನಿತ್ತನು. ಈ ಮಂತ್ರಗಳನ್ನು ಅರಿತು ಪ್ರಯೋಗಿಸುವವನು 
ವಿಜಯಿಯಾಗುವನು. ಅವನ ಶತ್ರುವು ಸೋಲನ್ನಪ್ಪವನು. 

ಪ್ರಜಾಪತಿಸಂಜ್ಯ! ಕವಾದ ಸಪ್ತದಶಾಕ್ಷರಾತ್ಮಕವಾದ ಈ ಐದು ಮಂತ್ರಗಳ ಸಮುದಾ 
ಯವು ಇಷ್ಟಿಯ ಅಂಗವಾಗಿ ವಿಹಿತವಾಗಿದೆ. 


| I 
ಛಂದಸಾಂ ವೀರ್ಯಮಾಶ್ರಾವಯಾಸ್ತು ಶ್ರೌಷಡ್ಯಜ 


ಯೇ ಯಜಾಮಹೇ ವಷಟ್ಕಾರೋ ಯ ಏವಂ ವೇದ 


I I | 
ಛಂದಸಾಮ್‌ | ವೀರ್ಯಾಯ | ಇತಿ | ಬ್ರೂಯಾತ್‌ । ಏತತ್‌ | ವೈ (೨೦) 
ಕ | I 
ಛಂದಸಾಮ್‌ । ವೀರ್ಯಮ್‌ | ಏತಿ । ಶ್ರಾವಯ | ಅಸ್ತು | ಶ್ರೌಷಟ್‌ 1 ಯಜ । ಯೇ | 


| 4 
ಯಜಾಮಹೇ । ವಷಟ್ಕಾರ ಇತಿ ವಷಟ್‌-ಕಾರಃ । ಯಃ । ಏವಮ್‌ | ವೇದ | 


ಛಂದಸಾಮ್‌ ವೀರ್ಯಾಯ [ಅದಕ್ಕೆ ಪ್ರಜಾಪತಿಯು ತೆಗೆದುಕೊಂಡಿರುವ] 
ಇತಿ ಬ್ರೂಯಾತ್‌ ಮಂತ್ರಸಾರವನ್ನು ಮತ್ತೆ ಪಡೆಯುವುದಕ್ಕಾಗಿ 
ಎಂದು ಉತ್ತರಿಸಬೇಕು. 
ಆಶ್ರಾವಯ ಅಸ್ತು ಶ್ರೌಷಟ್‌ 
ಯಜ ಯೇ ಯಜಾಮಹೇ "ಆಶ್ರಾವಯ, ಅಸ್ತು ಶ್ರೌಷಟ್‌, ಯಜ, ಯೇ 
ವಷಟ್ಕಾರಃ ಏತತ್‌ ವೈ ಯಜಾಮಹೇ, ವೌಷಟ್‌' ಈ ಐದು ಮಂತ್ರಗಳ 
ಛಂದಸಾಮ್‌ ವೀರ್ಯಮ್‌ ಸಮೂಹವೇ ಛಂದಸ್ಸುಗಳ ಸಾರವಾಗಿದೆ. 
ಈ ಮಂತ್ರಗಳ ಅರ್ಥಜ್ಞಾನದ ಪ್ರಶಂಸೆ 
ಯಃ ಏವಮ್‌ ವೇದ ಯಾವ ಯಜಮಾನನು ಛಂದಸ್ಸುಗಳ ಸಾರವಾದ 
ಈ ಮಂತ್ರಗಳ ವಿಷಯವನ್ನು ತಿಳಿದಿರುತ್ತಾನೆಯೋ 


ಇದು ಪ್ರಥಮಕಾಂಡದಲ್ಲಿ ಬಂದಿದೆ. ಸೋಮಯಾಗವು ಇಷ್ಟಿಯ ವಿಕೃತಿಯಲ್ಲವಾ 

ದುದರಿಂದ ಇಲ್ಲಿ ಸೋಮಾಂಗವಾಗಿ ಛಂದಸ್ಸುಗಳ ಸಾರರೂಪದಲ್ಲಿ ವಿಹಿತವಾಗಿದೆ. 
ಇದನ್ನು ಹೇಳುವ ಖತ್ವಿಜರು ಹಾಗೂ ಮಂತ್ರಪ್ರಯೋಗದ ಕ್ರಮವು ಹೀಗಿದೆ; 
ಅಧ್ವರ್ಯ-ಆಶ್ರಾವಯ, ಆಗ್ಲೀಧ್ರ-ಅಸ್ತು ಶ್ರೌಷಟ್‌, ಅಧ್ವರ್ಯುಾ-ಯಜ, 
ಹೋತೃಇಯೇ ಯಜಾಮಹೇ, ಅಧ್ವರ್ಯುಇಜವಷಟ್ಕಾರ [ವೌಷಟ್‌] 


ತೈತ್ತಿರೀಯ ಸಂಹಿತಾ/೩-೩-೭/೩೯೯ 


ಯದಿಂದ್ರೊ ವೃತ್ರ ಮಹನ ಮೇಧ್ಯ ೦ 


ತದ್ಯದ್ಯತೀನಪಾವಪದಮೇಧ್ಯಂ 


| 
ಸವೀಯೆ್ಯರಿತಿ ಸ-ವೀಯೆ್ಯಃ ಏವ ಛಂದೋಭಿರಿತಿ ಛಂದಃ-ಭಿಃ । 


ಅರ್ಚತಿ । ಯತ್‌ | ಕಿಮ್‌ । ಚ । ಅರ್ಚತಿ । ಯತ್‌ | ಇಂದ್ರಃ | ವೃತ್ರಮ್‌ | 


ಅಹನ್ನ್‌ | ಅಮೇಧ್ಯಮ್‌ | ತತ್‌ 1ಯತ್‌ r ಯತೀನ್‌ | ಅಪಾವಪದಿತ್ಯ ಪ- 


Il i 
ಅವಪತ್‌ | ಅಮೇಧ್ಯಮ್‌ | | 


ಯತ್‌ ಕಿಂಚ ಅರ್ಚತಿ .' [ಆತನು] ಯಾವ ದೇವಪೂಜಾ-ಯಾಗಾದಿಗ 
 ಳನ್ನುಅನುಷ್ಠಿಸುತ್ತಾನೆಯೋ . 
ಸವೀರ್ಯೈಃ ಏವ... ಆ ದೇವಪೂಜಾದಿಗಳನ್ನು ಸಾರಭೂತವಾದ 
ಛಂದೋಭಿಃ ಅರ್ಚತಿ | ಮಂತ್ರಗಳಿಂದಲೇ ಮಾಡಿದವನಾಗುತ್ತಾನೆ. ಆತನ 
ಕಾರ್ಯಗಳು ಶಕ್ತಿಯುಕ್ತವಾಗುತ್ತವೆ. 


ಈ ಮಂತಗಳಿಂದ ಯುಕವಾದ ಯಜದ ಪಶಂಸೆ 
“ಖೆ ಹ ಇ ಆಂ 


ಯತ್‌ ಇಂದ್ರಃ ವೃತ್ರಮ್‌ ಇಂದ್ರನು ವೃತ್ರಾಸುರನನ್ನು ಕೊಂದನೆಂಬುದು 

ಅಹನ್ನ್‌ ತತ್‌ ಅಮೇಧ್ಯಮ್‌ ಹಿಂಸೆಯಾದುದರಿಂದ ಅದು ಅಪವಿತ್ರವಾಗಿದೆ. 

ಯತ್‌ ಯತೀನ್‌ ಅಪಾವಪತ್‌ ಮಾರ್ಗವನ್ನು ಬಿಟ್ಟು ನಡೆದ ಯತಿಗಳನ್ನು 

ತತ್‌ ಅಮೇಧ್ಯಮ್‌ ತೋಳಗಳಿಗೆ ಕೊಟ್ಟ ER ಪಾಪರೂಪವಾಗಿ 
ಯಜ್ಞಾರ್ಹವಲ್ಲ )ದುದಾಗಿದೆ. 


ಬ್ರಹ್ಮವಾದಿಗಳು ಪ್ರಜಾಪತಿಯು ತೆಗೆದುಕೊಂಡಿರುವ ಮಂತ್ರಸಾರವನ್ನು ಮತ್ತೆ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೦೦ 


ರಿತ್ಯಾ ಹುರಿಂದ್ರಸ ಸವಾ ಏಷಾ ಯಜ್ಞೆ 5 ಯಾ 


ತನೂರ್ಯದ್ಯ ಜ್ಞಸ್ತಾ ಮೇವ ತದ್ಯ ಜಂತಿ 


I li | I 
ತತ್‌ | ಅಥ! ಕಸ್ಮಾತ್‌ | ಐಂದ್ರಃ । ಯಜ್ಞಃ | ಏತಿ । ಸಗ್ಗ್‌ಂಸ್ಥಾತೋರಿತಿ ಸಂ- 
I | ll 
ಸ್ಥಾತೋಃ | ಇತಿ | ಆಹುಃ | ಇಂದ್ರಸ್ಯ ಟ ವೈ | ಏಷಾ । ಯಜ್ಞಿಯಾ ತನೂಃ | 


ಯತ್‌ | ಯಜ್ಞಃ । ತಾಮ್‌ | ಏವ | ತತ್‌ | ಯಜಂತಿ | 


ಅಥ ಕಸ್ಮಾತ್‌ ಆ ಸಗ್ಗ್‌ಂಸ್ಥಾತೋಃ ಹೀಗಿದ್ದರೂ ಯಾವ ಕಾರಣದಿಂದ ಸಮಾಪ್ತಿ 
ಪರ್ಯಂತವಾಗಿಯೂ 

ಐಂದ್ರಃ ಯಜ್ಞ; ಇತಿ ಆಹುಃ ಯಜ್ಞವ್ರ ಇಂದ್ರದೇವತಾಕವಾದುದು ಎಂದು 

| ವಿತರ್ಕವಾದಿಗಳು ಹೇಳುತ್ತಾರೆ. 

ಯಜ್ಞಃ ಯತ್‌ ಏಷಾ ಇಂದ್ರಸ್ಯ [ಅದಕ್ಕೆ ವೇದಜ ಸರು] ಯಜ್ಞವೆಂಬುದು 

ವೈ ಯಜ್ಞಿಯಾ ತನೂಃ ಇಂದ್ರನ ಪವಿತ್ರವಾದ ಯಜ್ಞಾ ಪರ್ಹವಾದ 
ಶರೀರವಾಗಿದೆ. 

ತತ್‌ ತಾಮ್‌ ಏವ ಯಜಂತಿ ಆದುದರಿಂದ ಆ ಶರೀರವನ್ನೇ ಯಜಮಾನರು 
ಪೂಜಿಸುತ್ತಾರೆ. 


ಪಡೆಯುವುದಕ್ಕಾಗಿ ಈ ಮಂತ್ರಗಳ ಪ್ರಯೋಗವೆಂದು ಹೇಳುತ್ತಾರೆ. 

ಈ ಆಶ್ರಾವಯ ಮುಂತಾದ ಐದು ಮಂತ್ರಗಳು ಛಂದಸ್ಸಿನ ಸಾರವಾದುದರಿಂದ ಈ 
ಮಂತ್ರಗಳ ವಿಷಯವನ್ನು ತಿಳಿದು ದೇವಪೂಜಾ-ಯಾಗಾದಿಗಳನ್ನನುಷ್ಠಿಸುವನ 
ಕಾರ್ಯಗಳು ಶಕ್ತಿಯುಕ್ತವಾಗಿರುತ್ತವೆ. ಆತನು ಸಾರಭೂತವಾದ ಮಂತ್ರಗಳಿಂದಲೇ 
ಅನುಷ್ಠಾನ ಮಾಡಿದವನಾಗುತ್ತಾನೆ. 


ತೈ ತ್ರಿ ತ್ತಿರೀಯ ಸಂಹಿತಾ/೩-೩-೭/೪೦೧ 


ಯಃ । ಏವಮ್‌ । ವೇದ | ಉಪೇತಿ । ಏನಮ್‌ | ಯಜ್ಞಃ । ನಮತಿ ॥೨೧॥ 


ಈ ವಿಷಯದ ಜಾನದ ಪಶಂಸೆ 
ಇ ಖೆ 


ಯಃ ಏವಮ್‌ ವೇದ ಯಾವನು ಹೀಗೆ ತಿಳಿದಿರುತ್ತಾನೆಯೋ 
ಏನಮ್‌ ಯಜ್ಞಃ ಉಪನಮತಿ ಈ ಯಜಮಾನನನ್ನು ಯಜ್ಞವು ಆಶ್ರಯಿಸುತ್ತದೆ. 


ಇಂದ್ರನು ವೃತ್ರಸಂಹಾರವನ್ನು ಮಾಡಿ ಹಿಂಸೆಯನ್ನು ಮಾಡಿದನು. ಮಾರ್ಗಭ್ರಷ್ಟ 

ಯತಿಗಳನ್ನು ತೋಳಗಳಿಗೆ ಕೊಟ್ಟ ನು. ಅದು ಸ ಯಜ್ಞಾ; ರ್ಹವಲ್ಲ 
ವಾಗಿದೆ. Ls ಯಜ ವ್ರ ಸಮಾಪ್ತಿಯವರೆಗೂ ಐಂದ್ರವೆನ್ನಿ ಸಿಕೊಳ್ಳುವುದು 
ಹೇಗೆ? ಎಂದು ವಿತರ್ಕವಾದಿಗಳ ಪ್ರಶ್ನೆ. 

ಇದಕ್ಕೆ ವೇದಜ್ಞ ರು ಹೀಗೆ ಉತ್ತರಿಸುತ್ತಾರೆ; ಇಂದ್ರನಿಗೆ ರಾಜಸ-ಸಾತ್ರಿ ಎಕಗಳೆಂಬ 
ಎರಡು. ಶರೀರಗಳು ಇವೆ. ತ್ರೈಲೋಕ್ಕಾಧಿಪತಿಯಾಗಿ ದುಷ್ಟನಿಗ್ರಹವನ್ನು ಹ 
ಸಮಯದಲ್ಲಿ ರಾಜಸತನುವನ್ನು ded ಯಜ್ಞ ದೇವತೆಯಾಗಿ ಯಾಗವನ್ನು ನಿರ್ವ 
ಹಿಸುವ ಸಮಯದಲ್ಲಿ ಪವಿತ್ರವಾದ ಸಾತ್ತ್ವಿಕವಾದ ಯಜ್ಞವೆಂಬ ಶರೀರವನ್ನು ಹೊಂದು 
ತ್ತಾನೆ. ಇದರಿಂದ ಯಜ್ಞ; ವ ಅಂತ್ಯದವರೆಗೂ ಇಂದ್ರಸಂಬಂಧಿಯಾಗಿಯೇ ಇದೆ. 

ಯಾರು ಈ ವಿಷಯವನ್ನು ತಿಳಿದಿರುತ್ತಾನೆಯೋ ಆ ಯಜಮಾನನನ್ನು ಯಜ್ಞವು 
ಆಶ್ರಯಿಸುತ್ತದೆ. ಇದು ಈ ವಿಷಯದ ಜ್ಞಾ; ನದ ಪ್ರಶಂಸೆಯಾಗಿದೆ. 


ವಿನಿಯೋಗಸಂಗ್ರಹ 


1-5ಆ ಶ್ರಾವಯೇತ್ಯಾದಯೋಇತ್ರ ಪಂಚ ಮಂತ್ರಾ ಉದೀರಿತಾಃ। 
ಆಶ್ರಾವಣಾದಿ ಸೋಮಾರ್ಥಮತ್ರ ಪ್ರಾಕ್ತನಮಿಷ್ಟಿಗಮ್‌ ॥ . 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-5 


| 
ಆಯುರ್ದಾ ಅಗ್ನೇ ಹವಿಷೋ ಜುಷಾಣೋ 


ಘೃತಪ್ರತೀಕೋ ಘೃತಯೋನಿರೇಧಿ । 


ಕ | I | 
ಆಯುರ್ದಾ ಇತ್ಯಾಯುಃ-ದಾಃ ಅಗ ಸವಸ | ಜುಷಾಣಃ | ಘೃತಪ್ರತೀಕ ಇತಿ 


ಘೃತ-ಪ್ರತೀಕಃ। ಘೃತಯೋನಿರಿತಿ. ಫೃತ-ಯೋನಿಃ । ಏಧಿ ॥ 


ಈ ಎಂಟನೆಯ ಅನುವಾಶದಲ್ಲಿ ಅವಭೃಥಾಂಗಾದಿಮಂತ್ರಗಳು ಹೇಳಲ್ಪಡುತ್ತವೆ. 


ಮಂತ್ರ 0 ವಿನಿಯೋಗ 


ಆಯುರ್ದಾಃ...ಇಮಮ್‌ ॥ ಅವಭೃಥಕ್ಕೆ ಹೊರಡುವಾಗ ಹೋಮವನ್ನು 
ಇ ಅನುಷ್ಠಿಸಲು 


* ಅಗ್ನೇನಅಗ್ನಿದೇವನೇ! ಹವಿಷಃ ಜುಷಾಣಃ-[ನೀನು] ಹವಿಸ್ಸ ನ್ನು ಸೇವಿಸತಕ್ಕವನು; 
ಫೃತಪ್ರತೀಕಃ-ಪ್ರಾರಂಭದಲ್ಲಿ ಪ್ರಯಾಜಾದಿ ಫೃತಾಹುತಿಗಳಿಂದ [ನೀನು] ವೃದ್ದಿ 
ಹೊಂದಿದ ಅವಯವಗಳನ್ನು ಹೊಂದಿದವನು. ಫೃತಯೋನಿಃ-ಕೊನೆಯಲ್ಲಿ 
ಅನೂಯಾಜಾದಿಹೋಮಗಳಿಗೆ ಜ್ವಾಲಾಸಾಧನವಾಗಿ ಇರುವವನು ನೀನು/ನೀರಿನ 
ಉತ್ಪತ್ತಿಗೆ ಕಾರಣನು ನೀನು; ಆಯುರ್ದಾಃ ಏಧಿ-[ನೀನು] ಯಜಮಾನನಿಗೆ . 
ಪೂರ್ಣಾಯಸ್ಸನ್ನು ಕೊಡು. | 


ತೈತ್ತಿರೀಯ ಸಂಹಿತಾ/೩-೩-೮/೪೦೩ 


| I 
ರಕ್ಷತಾದಿಮಮ್‌ ॥ ಆವೃಶ್ಚ್ಯತೇ ವಾ ಏತದ್ಧಜಮಾನೋತ 
ಪ ಬಪ್ಪ _ ಶಿ _ 


ರಿ ಲಿ 


I 
ಗ್ನಿಭ್ಯಾಂ ಯದೇನಯೋಶ್ವೃತಂಕೃತ್ಯಾಥಾನೃತ್ರಾವಭೃಥಮವೈ 


11 
ಘೃತಮ್‌ | ಪೀತ್ವಾ | ಮಧು । ಚಾರು | ಗವ್ಯಮ್‌ । ಪಿತಾ | ಇವ । ಪುತ್ರಮ್‌ । ಅಭೀತಿ! 


I 
ರಕ್ಷ; ತಾತ್‌ | ಇಮಮ್‌ ॥ ಏತಿ । ವೃಶ್ಚ (ತೇ ವೈ ಏತತ್‌ | ಯಜಮಾನಃ | 


ಗ್ನಿಭ್ಯಾಮಿತ್ವಗ್ನಿ-ಭ್ಯಾಮ್‌ । ಯತ್‌ | ಏನಯೋ | ಶೃತಂಕೃತ್ಯೇತಿ ಶೃತಂ-ನೃತ | 


ET | 
ಅಥ! ಅನ್ಯತ್ರ ಅವಭೃಥಮಿತ್ಯವ-ಭೃಥಮ್‌ | ಅಷ್ಟೆತೀತ್ಯವ-ಏತಿ 


ಮಧು-ಮಧುರವಾಗಿಯೂ; ಚಾರು-ನಿರ್ಮಲವಾಗಿಯೂ ಇರುವ; ಗವ್ಯಮ್‌ 
ಘೃತಮ್‌-ಹಸುವಿನ ತುಪ್ಪವನ್ನು; ಪೀತ್ವಾ-ಸೇವಿಸಿ; ಇಮಮ್‌-ಈ ಯಜಮಾನ 
ನನ್ನು; ಪಿತಾ ಪುತ್ರಮ್‌ ಇವ-ತಂದೆಯು ಮಗನನ್ನು ಹೇಗೋ ಹಾಗೆ; ಅಭಿ 
ರಕ್ಷತಾತ್‌-ಸುತ್ತಲೂ/ಎಲ್ಲ ಕಡೆಗಳಿಂದಲೂ ರಕ್ಷಿಸು. 


ಹೋಮವಿಧಿ; ಅದರ ಪ್ರಶಂಸೆ 


ಬ್ರಾಹ್ಮಣಭಾಗ ವಿವರಣೆ 
ಏನಯೋಃ ಶೃತಂಕೃತ್ಯ ಈ ಗಾರ್ಹಪತ್ಯ-ಆಹವನೀಯಗಳಲ್ಲಿ ಹವಿಸ್ಸನ್ನು 
ಪಕ್ವ ಮಾಡಿ 
ಅಥ ಅನ್ಯತ್ರ ಅವಭೃಥಮ್‌ ಬಳಿಕ ಬೇರೆಡೆಯಲ್ಲಿ/ಜಲಸಮೀಪದಲ್ಲಿ ಅವಭೃಥ 
ಅವೈತಿ [ಇತಿ] ಯತ್‌ ವನ್ನು ಅನುಷ್ಠಿಸುವುದಕ್ಕಾಗಿ ಹೋಗುತ್ತಾನೆಂಬುದು 
ಯಾವುದುಂಟೋ 
ಏತತ್‌ ಯಜಮಾನಃ ಈ ಅಪರಾಧದಿಂದ ಯಜಮಾನನು ಗಾರ್ಹಪತ್ಯ- 


ಅಗ್ನಿಭ್ಯಾಮ್‌ ಆವೃಶ್ಚ್ಯತೇ ವೈ ಆಹವನೀಯಾಗ್ನಿಗಳಿಂದ ವಿಚ್ಛಿನ್ನನಾಗುವನಷ್ಟೆ. 


| I I 

ತ್ಯಾಯುರ್ದಾ ಅಗ್ನೇ ಹವಿಷೋ ಜುಷಾಣ 
| | I | I 

ಇತ್ಯವ ಭೃಥಮವೈಷ್ಯಇ್ಣು ಹುಯಾದಾಹುತ್ಯೆ ಟವೈನೌ 


ಶಮಯತಿ ನಾರ್ತಿಮಾರ್ಭತಿ ಯಜಮಾನೋ 


I I I 
ಆಯುರ್ದಾ ಇತ್ಯಾಯುಃ-ದಾಃ | ಅಗ್ನೇ ಹವಿಷಃ ಜುಷಾಣಃ | ಇತಿ | ಅವಭೃಥಮಿ 


I | 
ತ್ಯವ-ಭೃಥಮ್‌ । ಅವೈಷ್ಯನ್ನಿತ್ಯವ-ಏಷ್ಯನ್‌ | ಜುಹುಯಾತ್‌ । ಆಹುತ್ಯೇತ್ಯಾ-ಹುತ್ಯಾ | 


| I 
ಏವ। ಏನೌ | ಶಮಯತಿ । ನ। ಆರ್ತಿಮ್‌ | ಏತಿ! ಯಚ್ಛೆತಿ ಯಜಮಾನಃ | 


ಆಯುರ್ದಾಃ ಅಗ್ನೇ ಹವಿಷಃ ಈ ಅಪರಾಧಶಾಂತಿಗಾಗಿ "ಆಯುರ್ದಾ ಅಗ್ನೇ' 


ಜುಷಾಣಃ ಇತಿ | ಎಂಬ ಮಂತ್ರದಿಂದ 

ಅವಭೃಥಮ್‌ ಅವೈಷ್ಯನ್‌ ಅವಭೃಥಹೋಮಕ್ಕೆ ಹೋಗುವವನಾಗಿ ಆಜ್ಯ 
ಜುಹುಯಾತ್‌ ದಿಂದ ಹೋಮವನ್ನು ಮಾಡಬೇಕು. 
ಆಹುತ್ಕಾ ಏವ ಏನೌ ಆಹುತಿಯಿಂದಲೇ ಈ ಇಬ್ಬರು ಅಗ್ನಿಗಳನ್ನೂ 
ಶಮಯತಿ ಶಾಂತರನ್ನಾಗಿ ಮಾಡುತ್ತಾನೆ. 

ಯಜಮಾನಃ ಆರ್ತಿಮ್‌ ನ ಇದರಿಂದ ಯಜಮಾನನು ಪೀಡೆಯನು 


ದೆ| 
ಆ ಯಚ್ಛತಿ ಹೊಂದುವುದಿಲ್ಲ ಜಿ 


ಮೊದಲಿನಲ್ಲಿಯೂ, ಕೊನೆಯಲ್ಲಿಯೂ ಘೃತಾಹುತಿಗಳಿಂದ ಸೇವಿಸಲ್ಪಡುವ ಅಗ್ನಿ 
ದೇವನೇ! ನೀನು ಯಜಮಾನನಿಗೆ ಪೂರ್ಣಾಯುಸ್ಸನ್ನು ಕೊಡು. ತಂದೆಯು ಮಗನನ್ನು 
ರಕ್ಷಿಸುವಂತೆ ಎಲ್ಲ ವಿಧವಾದ ಆಪತ್ತುಗಳಿಂದಲೂ ಕಾಪಾಡು. 

ಗಾರ್ಹಪತ್ಯ-ಆಹವನೀಯಗಳಲ್ಲಿ ಹವಿಸ್ಸನ್ನು ಪಕ್ಟವನ್ನಾಗಿ ಮಾಡಿ, ಬೇರೆಡೆ 
ಅವಭೃಥವನ್ನು ಮಾಡುವುದೆಂದರೆ ಅದು ಅಪರಾಧವೇ ಸರಿ. ಹೀಗಾಗಿ "ಆಯುರ್ದಾ 
ಅಗ್ನೇ' ಎಂಬ ಮಂತ್ರದಿಂದ ಆಜ್ಯಹೋಮವನ್ನು ಅನುಷ್ಠಿಸಬೇಕು. ಇದು ಹೋಮ 


ಆರರಾ್ಮರ್ಮತರ್ಪರ್ತ್ಪಫರರಾರರರ್ಪರರ್ಪರರ್ಪರ್ಪಾರ್ಪಾರರಾರ್ಪಾರರ್ಪರಾರ್ಪಾರರರ ರ್ವ TET ETN 


ತೈತ್ತಿರೀಯ ಸಂಹಿತಾ/೩-೩-೭/೪೦೫ 


I I I | 
ಯತ್ಕುಸೀದ[...ಸೀದಮ್‌(೨೨)ಅಪ್ರತೀ]ಮಪ್ರತೀತ್ರ ೦ 
I | | 
ಮಯಿ ಯೇನ ಯಮಸ್ಯ ಬಲಿನಾ ಚರಾಮಿ | ಇಹೈವ 
I I I 
ಸನ್ನಿರವದಯೇ ತದೇತತ್ತದಗ್ನೇ ಅನೃಣೋ ಭವಾಮಿ ॥! 
ಯತ್‌ । ಕುಸೀದಮ್‌ 1(೨೨) ಅಪ್ರತೀತ್ತಮಿತ್ಯಪ್ರತಿ-ಇತ್ತಮ್‌ 1 ಮಯಿ | 
ಯೇನ । ಯಮಸ್ಯ । ಬಲಿನಾ । ಚರಾಮಿ ॥ ಇಹ | ಏವ | ಸನ್ಸ್‌ | ನಿರವದಯ 
 ಇತಿನಃ-ಅವದಯೇ | ತತ್‌ | ಏತತ್‌ | ತತ್‌ ಅಗ್ನೇ । ಅನೃಣಃ। ಭವಾಮಿ ॥ 


ಮಂತ | ವಿನಿಯೋಗ 


ಖೆ 


ಯತ್ಸುಸೀದಮ...ಭವಾಮಿ ॥ ಆಹವನೀಯಾಗ್ಗಿಯಿಂದ ತೆಗೆದ ಕೊಳ್ಳಿಯಿಂದ 
ವೇದಿಯನ್ನು ದಹಿಸಲು . 


3 ಅಗ್ನೇ:ಯಮರೂಪನಾದ ಅಗ್ನಿದೇವನೇ! ಯತ್‌ ಕುಸೀದಮ್‌-ಯಾವ 
ಸಾಲವು; ಅಪ್ರತೀತ್ರಮ್‌-ಹಿಂದಿರುಗಿ ಕೊಟ್ಟು ತೀರಿಸದೇ; ಮಯಿ-ನನ್ನಲ್ಲಿ 
ಇದೆಯೋ; ಯಮಸ್ಕ-ಸಾಹುಕಾರನಾದ ಯಮನ; ಯೇನ ಬಲಿನಾ-ಬಲಿಷ್ಠವಾದ 
ಯಾವಸಾಲದಿಂದ ಕೂಡಿ/ಪಾಪದಿಂದ ಕೂಡಿ; ಚರಾಮಿ-ಸಂಚರಿಸುತ್ತಿ ದ್ದೆ. ೇೀನೆಯೋ; 
ಏತತ್‌ ತತ್‌-ಆ ಈ ಸಾಲವನ್ನು; ಇಹ ಏವ ಸನ್‌-ಈ ಜನ್ಮದಲ್ಲಿ ಯೇ/ಯಜ್ಞ 
ಪ್ರದೇಶದಲ್ಲಿ ಇದ್ದವನಾಗಿಯೇ; ನಿರವದಯೇ=ಈ ವೇದಿದಾಹದಿಂದ ತೀರಿಸು 
ತ್ತೇನೆ. ಅಗ್ಗೇ!-ಅಗ್ನಿಯೇ! ತತ್‌ ಅನೃಣಃ ಭವಾಮಿ-ಅದರಿಂದ : ಸಾಲವಿಲ್ಲದ 
ವನಾಗುತ್ತೇನೆ. 

ವಿಧಿ ಹಾಗೂ ಅದರ ಪ್ರಶಂಸಾರ್ಥವಾದ ಬ್ರಾಹ್ಮಣವಾಗಿದೆ. 


ಅವಭೃಥ-ಉದಯನೀಯ-ಅನೂಬಂಧ್ಯಾಕರ್ಮಗಳ ಅನಂತರ ಮಾಡುವ ವೇದಿ 
ದಾಹಮಂತ್ರವಿದು. ವೇದಿಸ್ತರಣಕ್ಕಾಗಿ ದರ್ಭೆಯನ್ನು ತಂದಿರುವುದರಿಂದ ಸಾಲವು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೦೬ 


ದೇಕೋತಹುತಾದೇಕಸ್ನಮಸ ಸನಾದೇಕಃ | ತೇ ವ್ಯ ಕೃಣ್ಣ ೦ತು 


ಭೇಷಜಗ್‌ಂ ಸದಸ್ಸಹೋ ವರೇಣ್ಯಮ್‌ ll 


| | | | 
ವಿಶ್ವಲೋಪೇತಿ ವಿಶ್ವ-ಲೋಪ | ವಿಶ್ವದಾವಸ್ಯೇತಿ ವಿಶ್ವ-ದಾವಸ್ಯ | ತ್ವಾ | 
'` | 
ಆಸನ್ನ್‌ ಜುಹೋಮಿ ಅಗ್ಭಾದಿತ್ಯಗ್ಹ-ಅತ್‌ ಏಕಃ ಅಹುತಾದಿತ್ಯ ಹುತ- 


ಅತ್‌ । ಏಕಃ ಸಮಸನಾದಿತಿ ಸಮಸನ-ಅತ್‌ |` ಏಕಃ !ತೇ। ನಃ ಕೃ ಣ್ವ ೦ತು 


ಭೇಷಜಮ್‌ । ಸದಃ । ಸಹಃ | ವರೇಣ್ಯಮ್‌ 41 


ಮಂತ್ರ 1 ವಿನಿಯೋಗ 


| 
ಸು ವಶೇಣ್ಯಮ್‌ ॥ ವೇದಿದಾಹಾಗ್ನಿಯಲ್ಲಿ. des ಹಿಟ್ಟನ್ನು 


ಕ 


ಹೋಮ ಮಾಡಲು [ಕಾಡುಗಿಚ್ಚಿನಲ್ಲಿ. -ಭ.ಭಾ. ಭಾ] 


* ವಿಶ್ವಲೋಪ-ಎಲ್ಲ ಪಾಪಗಳನ್ನೂ ನಾಶಪಡಿಸುವ [ಸಕ್ಕುಗಳಿಂದ ತುಂಬಿರುವ 
ಅಂಜಲಿಯೇ!] ತ್ವಾ ನಿನ್ನನ್ನು; ವಿಶ ದಾವಸ್ಯ-ಎಲ್ಲ ಪಾಪಗಳನ್ನೂ ಸುಡಬಲ್ಲ ವೇದಿ 
ದಾಹಾಗಿ ಯ/ಗಾಡುಗಿಚ್ಚಿನ; ಹಸ್ತ ಇಮುಖದಲ್ಲಿ; ರುಂ ಚು 
ಮಾಡುತ್ತೇನೆ; [ಇದರಿಂದ] ಅಗ್ದಾತ್‌ ಏಕಃ- ಇಹೋಮಮಾಡಿದುದನ್ನು ಸ್ವೀಕರಿಸುವ 
ಅಗ್ನಿಯು ಒಬ್ಬನು; ಅಹುತಾತ್‌ ಏಕಃ-ಹೋಮ ಮಾಡದೇ ಇರುವುದನ್ನು ಭಕ್ಷಿಸುವ 
ಅಗ್ನಿಯು ಒಬ್ಬನು; ಸಮಸನಾತ್‌ ಏಕಃ-ಸಮಸ ಸವನ್ನೂ ಸುಟ್ಟು ಬಿಡುವ ಅಗ್ನಿಯು 
ಒಬ್ಬನು [ಹೀಗೆ] ತೇನಆ ಮೂವರೂ ಪ್ರಸನ್ನರಾಗಿ; ನಃ. ಭೇಷಜಮ್‌ ಕೃಣ್ವಂತು- 
ನಮ್ಮ ಉಪದ್ರವಪರಿಹಾರವನ್ನು ಮಾಡಲಿ; ಸದಃಎಒಳ್ಳೆಯ ನಿವಾಸಸ್ಥಾ ನವನ್ನು 
[ಅನುಗ್ರಹಿಸಲಿ] ಸಹಃ-ನಮಗೆ ಬಲವನ್ನೂ [ಉಂಟುಮಾಡಲಿ]; ವರೇಣ್ಯಮ್‌- 
ಅಪೇಕ್ಷಿಸತಕ್ಕ ಧನಾದಿಯಾದ ಉತ್ತಮದ್ರವ್ಯವನ್ನು [ಕೊಡಲಿ]. 


ತೈತ್ತಿರೀಯ ಸಂಹಿತಾ/೩-೩-೮/೪೦೭ 


ಅಯಮ್‌ | ನ $1 ನಭಸಾ ಪುರಃ ಸಗ್ಗ್‌ಂಸ್ಥಾನ ಇತಿ ಸಂ-ಸ್ಥಾನಃ | ಅಭೀತಿ | 
ರಕ್ಷತು \l ಗೃಹಾಣಾಮ್‌ | ಅಸಮರ್ತ್ಯಾ ಇತೃಸಂ-ಯತ್ತೆ । ಬಹವಃ ನಃ ಗೃಹಾಃ 


ಆನ್ಸ್‌ 


ಮಂತ 
ಇಂ 


ಅಯಂ ನೋ.. ,ಅಸನ್ನ್‌ | ಕ | ಅಗಿ: ಉಪಸ್ಥಾ ನವನ್ನು ಮಾಡಲು 


ಅಯಮ್‌ ನಃ ಈ [ವರ್ತಮಾನಃ] ನಮ್ಮ ' ಮುಂದೆ ಇರುವ ಈ ಅಗ್ನಿಯು; 
ನಭಸಾ ಸಗ್‌ ೦ಸ್ಥಾನಃಎತೇಜಸ್ಸಿನಿಂದ: ವೃದ್ದಿ, ಹೊಂದಿದವನಾಗಿ; ಅಭಿರಕ್ಷತು- 
ನಮ್ಮನ್ನು ಕಾಪಾಡಲಿ; ಗೃಹಾಣಾಮ್‌ ಅಸಮರ್ತೈ-ಮನೆಗಳು ನಾಶವಿಲ್ಲದೆ 
ಚೆನ್ನಾಗಿ ಇರುವುದಕ್ಕಾಗಿ; ನಃ =ನಮಗೆ; ಬಹವಃ ಗೃಹಾಃ-ಹಲವು ಮನೆಗಳು; 
ಅಸನ್ನ್ಸ್‌ಆಗಲಿ. 


ಪ್ರಾಪ್ತ ಕ್ರ ವಾದಂತೆ. ಈ ವೇದಿದಾಹದಿಂದ ಆ ಸಾಲವನ್ನು ಈ ಜನ್ಮದಲ್ಲಿ ಯೇ ತೀರಿಸಿ 
ಯಣಮುಕ್ತನಾಗುತ್ತೇನೆ. 

ನಮ್ಮ ಮುಂದಿರುವ ಅಗ್ನಿಯು ತೇಜಸ್ಸಿನಿಂದ ವೃದ್ಧಿ ಹೊಂದಲಿ. ನಮ್ಮ ಮನೆಗಳು 
ನಾಶವಾಗದಿರುವಂತೆ ಅನುಗ್ರಹಿಸಿ ನಮ್ಮನ್ನು ಅವನು ರಕ್ಷಿಸಲಿ. ಆತನ ಅನುಗ್ರಹದಿಂದ 
ನಮಗೆ ಹಲವು ಮನೆಗಳು ಉಂಟಾಗಲಿ. 


: ಬೂ ಕನ್ನಡ ಮ 


ಸತ್ವಂ ನೋ [ನಃ (೨೩)ನಭಸ ಸ ಸತ]ನಭಸಸ್ಟ ತ ಊರ್ಜಂ 


ನೋ ಧೇಹಿ ಭದ್ರಯಾ । ಪುನರ್ನೋ ನಷ್ಟಮಾ ಕೃಧಿ 


I | 
ಪ್ರನರ್ಮೋ ರಯಿಮಾ ಕೃಧಿ ॥ 


ಸಃ । ತ್ವಮ್‌ | ನಃ (೨೩) ನಭಸಃ । ಪತೇ । ಊರ್ಜಮ್‌ । ನಃ । ಧೇಹಿ | 


|| | 
ಭದ್ರಯಾ ॥ ಪುನಃ । ನಃ । ನಷ್ಟಮ್‌ | ಏತಿ । ಕೃಧಿ । ಪುನಃ । ನಃ । ರಯಿಮ್‌ | 


I 
ಏತಿ । ಕೃಧಿ ॥ 


ಮಂತ್ರ | ವಿನಿಯೋಗ 


| I 
ಸಃ ತ್ನಂ...ಕೃಧಿ ॥ ವಾಯುವಿನ ಉಪಸ್ಥಾನವನ್ನು ಮಾಡಲು 
ವ ಥ್‌ 


 ನಭಸಃ ಪತೇ-ಆಕಾಶಕ್ಕೆ ಒಡೆಯನಾದ ಎಲೈ! ವಾಯುವೇ! ನಃ ಭದ್ರಯಾ 
=ಮಂಗಲಕರವಾದ ನಮ್ಮ ಸ್ತೋತ್ರರೂಪವಾದ ಮಾತಿನಿಂದ [ಸುಪ್ರೀತನಾದ] ಸ 
ತ್ವಮ್‌-ಆ ನೀನು; ನಃ-ನಮಗೆ; ಊರ್ಜಮ್‌ ಧೇಹಿ-ಅನ್ನಾದಿರಸಗಳನ್ನು ಕೊಡು; 
ಪುನಃ-ಮತ್ತೆ ಮತ್ತೆ; ನಃ ನಷ್ಟಮ್‌ ಆ ಕೃಧಿ-ನಮ್ಮ ನಷ್ಟವಾದ ಅನ್ನಾದಿರಸವನ್ನು 


ಉಂಟು ಮಾಡು; ಪುನಃ-ಮತ್ತೆ ಮತ್ತೆ; ನಃ-ನಮಗೆ; ರಯಿಮ್‌ ಆ 


ಕೃಧಿನಅಪೇಕ್ಷಿತವಾದ ಧನಾದಿಗಳನ್ನು ಅನುಗ್ರಹಿಸಿ ಉಂಟುಮಾಡು. 


ವಾಯುವೇ! ನೀನು ಆಕಾಶಕ್ಕೆ ಒಡೆಯನು. ನಮ್ಮ ಮಂಗಳಕರವಾದ ಸ್ತುತಿಯಿಂದ 
ಪ್ರಸನ್ನನಾಗು. ಅನ್ನಾದಿರಸಗಳನ್ನು ನಮಗೆ ಕೊಡು. ಕಳೆದುಹೋದುದನ್ನು ಮತ್ತೆ 
ಮತ್ತೆ ಕೊಡು. ಬೇಕಾದ ಧನಾದಿಗಳನ್ನು ನಮಗೆ ಮತ್ತೆ ಮತ್ತೆ ಅನುಗ್ರಹಿಸು. 


ತೈತ್ತಿರೀಯ ಸಂಹಿತಾ/೩-೩-೮/೪೦೯ 


I 
ದೇವ ಸಗ್ಗ್‌ಂಸ್ಥಾ ನ ಸಹಸ ಸ್ರಪೋಷಸೆ ಬೀಶಿಷೇ ಸ 


ಸ | 
ರಾಸ್ಟ್ರಾಜ್ಯಾನಿಗ್‌ ೦ ರಾಯಸ್ಟೋಷಗ್‌ಂ ಸುವೀರ್ಯಗ್‌ಂ 


| | 
ಸಂವತ್ಸರೀಣಾಗ್‌ಂ ಸ್ವಸ್ತಿ ಮ್‌ ॥ ಅಗ್ನಿರ್ವಾವ ಯಮ 


I | 
ದೇವ । ಸಗ್ಗ್‌ಂಸ್ಥಾನೇಶಿ ಸಂ-ಸ್ಥಾನ | ಸಹಸ್ತಪೋಷಸ್ಯೇತಿ ಸಹಸ್ರ-ಪೋಷಸ್ಯ । 


| 
ಈಶಿಷೇ। ಸಃ। ನಃ ರಾಸ ಅಜ್ಯಾ ನಿಮ್‌ | ರಾಯಃ ಪೋಷಮ್‌ | ಸುವೀರ್ಯಮಿತಿ 


ಸು-ವೀರ್ಯಮ್‌ ಸಂವತ್ಸರೀಣಾಮಿತಿ ಸಂ-ವತ್ಸರೀಣಾಮ್‌ | ಸ್ವಸ್ತಿಮ್‌ ॥ ಅಗ್ನಿಃ | 
ವಾವ ।ಟ ಯಮಃ। 


ಮಂತ್ರ ` ವಿನಿಯೋಗ 


| 
ದೇವ ಸಗ್ಗ್‌ಂಸ್ಥಾನ.. ಸ್ವಸ್ತಿ ಮ್‌ ॥ ಆದಿತ್ಯೊ ಪಸ್ಥಾ ನವನ್ನು ಮಾಡಲು. 


*ಸಗ್‌೦ಸ್ಥಾನ ದೇವ-ಯಾವಾಗಲೂ ಚೆನ್ನಾಗಿ ಅಭಿವೃದ್ದಿ ಹೊಂದುವ/ಪ್ರಕಾಶಿಸುವ 
ಓ! ಆದಿತ್ಯ ದೇವನೇ! ಸಹಸ್ರಪೋಷಸ್ಯ ಈಶಿಷೇ-ಸಹಸ್ತಸಂಖ್ಯಾಕವಾದ ಧನ 
ಪಶಾ ದಿಪುಷ್ಟಿಗೆ ನೀನು ಪ್ರಭುವಾಗಿರುವೆ; ಸಃ-ಅಂತಹ [ನೀನು] ನಃ-ನಮಗೆ; 
ಅಜ್ಯಾನಿಮ್‌-ಬಡತನವಿಲ್ಲ kg ರಾಯಃ ಪೋಷಮ್‌-ಧನಸಮೃದ್ಧಿ ದಿ 
ಯನ್ನೂ: ಸುವೀರ್ಯಮ್‌-ಒಳ್ಳೆಯ ಪುತ್ರ? ಸಂಪತ್ತಿಯನ್ನೂ; ಸಂವತ್ನರೀಣಾಮ್‌ 
ಸ್ವಸ್ತಿಮ್‌-ಆಯಾ ಸಂವತ್ಸರಕ್ಕೆ ತಕ್ಕುದಾದ ಮಂಗಲವನ್ನೂ; ರಾಸ್ಟ್ರ =ಕೊಡು. 
ವೇದಿದಾಹಕ್ಕೆ ಸಂಬಂಧಿಸಿದ ಪ್ರಸ್ತಾವನೆ 
ಬ್ರಾಹ್ಮಣಭಾಗ ವಿವರಣೆ 
ಅಗ್ನಿಃ ವಾವ ಯಮಃ ' [“ಯತ್ಕುಸೀದಮ್‌' ಎಂಬ ಮಂತ್ರದಿಂದ 
ಹೇಳಲ್ಪಡುವ] ಯಮನು ಅಗ್ನಿಯಷ್ಟೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೧೦ 


ನ I | I 
ಯಜಮಾನ ಆದತ್ತೇ ಯದೋಷಧೀಭಿವೇದಿಗ್ಗ್‌ಂ 


I 
ಸ್ಪೃಣಾತಿ ಯದನುಪೌಷ್ಯ ಪ್ರಯಾಯಾ- 


I 
ಇಯಮ್‌ | ಯಮೀ । ಕುಸೀದಮ್‌ । ವೈ । ಏತತ್‌ । ಯಮಸ್ಯ | ಯಜಮಾನಃ | 


ಏತಿ । ದತ್ತೇ । ಯತ್‌ | ಓಷಧೀಭಿರಿತ್ಕೋಷಧಿ-ಭಿಃ । ವೇದಿಮ್‌ । ಸ್ಪೃಣಾತಿ | 


» 
ಯತ್‌ । ಅನುಪೌಷ್ಯೇತ್ಯನುಪ-ಓಷ್ಯ ! ಪ್ರಯಾಯಾದಿತಿ ಪ್ರ-ಯಾಯಾತ್‌ | 


ಇಯಮ್‌ ಯಮೀ 


ಯತ್‌ ಓಷಧೀಭಿಃ 


ವೇದಿಮ್‌ ಸ್ಟೃಣಾತಿ 


ಏತತ್‌ ಯಜಮಾನಃ 


ಕುಸೀದಮ್‌ ಯಮಸ್ಕ 


ಆದತ್ತೇ ವೈ 


ಯತ್‌ ಅನುಪೌಷ್ಯ 
ಪ್ರಯಾಯಾತ್‌ 


ಈ ವೇದಿರೂಪವಾದ ಭೂಮಿಯು ಯಮನ 


ಪತ್ನಿಯಾಗಿದ್ದಾಳೆ. 

[ಅಗ್ನಿಯ ಸಾಹಾಯ ದಿಂದ Md 
ಬೆಳೆದ] ದರ್ಭರೂಪವಾದ ಓಷಧಿಗಳಿಂದ 
ವೇದಿಯನ್ನು ಆಚ್ಚಾದಿಸುವನೆಂಬುದು 


ಈ ಓಷಧೀರೂಪವಾದ ಸಾಲವನ್ನು ಯಜಮಾ 


ನನು [ಅಗ್ನಿರೂಪನಾದ ಯಮನಿಂದಲೂ, 
ಪೃಥಿವೀರೂಪಳಾದ ಯಮಿಯಿಂದಲೂ ತೆಗೆದು 
ಕೊಂಡಿರುತ್ತಾ ನೆ.] 

ಯಜಮಾನನು ಅಧ್ವರ್ಯವಿನಿಂದ ವೇದಿದಾಹ 
ವನ್ನು ಮಾಡಿಸದೆ ಯಜ್ಞ ಭೂಮಿಯಿಂದ ಹೊರಟು 
ಹೋದರೆ 


ಪ್ರಕಾಶಮಾನನಾದ ಸೂರ್ಯದೇವನೇ! ನೀನು ಎಲ್ಲವನ್ನೂ ಪುಷ್ಟಿಗೊಳಿಸುವವನು. 


ನೀನು ನಮ್ಮ ಬಡತನವನ್ನು ಹೋಗಲಾಡಿಸು. ಧನಸಮೃದ್ಧಿಯನ್ನೂ, ಪುತ್ರ 


ತ್‌, 


ಸಂಪತ್ತನ್ನೂ/ಶಕ್ತಿಯನ್ನೂ ಸಂವತ್ಸರಗಳಿಗೆ ತಕ್ಕ ಮಂಗಳಗಳನ್ನೂ ಕೊಡು. 


ತೈತ್ತಿರೀಯ ಸಂಹಿತಾ/೩-೩-೮/೪೧೧ 


ದ್ಧ ೇೀವಬದ್ಧ ಮೇನ ನ [ಮೇನಮ್‌(೨೪)ಅಮುಷ್ಕಿ| 


ಮಮುಷ್ಠಿಲ್ಲೊ €ಕೇ ನೇನೀಯೇರನ್‌ 


I I 
ಯತ್ಕುಸೀದಮಪ್ರತೀತ್ತಂ ಮಯೀತ್ಯುಪೌಷತೀಹೈವ ಸನ್‌ 


| 
ಗ್ರೀವಬದ್ಧಮಿತಿ ಗ್ರೀವ-ಬದ್ಧಮ್‌ ಏನಮ್‌ (೨೪) ಅಮುಷ್ಮಿನ್ನ್‌ | ಲೋಕೇ 


| | 
ನೇನೀಯೇರನ್ನ್‌ । ಯತ್‌ । ಕುಸೀದಮ್‌ । ಅಪ್ರತೀತ್ವಮಿತ್ಯಪ್ರತಿ-ಇತ್ತಮ್‌ । ಮಯಿ | 


ಇತಿ । ಉಪೇತಿ । ಓಷತಿ । ಇಹ! ಏವ | ಸನ್ಸ್‌! | 


ಏನಮ್‌ ಗ್ರೀವಬದ್ದಮ್‌ : ಈ ಯಜಮಾನನನ್ನು ಕುತ್ತಿ ಗೆಯಲ್ಲಿ ಬದ್ಧನನ್ನಾಗಿ 
ಅಮುಷ್ಮಿನ್‌ ಲೋಕೇ ' ಮಾಡಿ ಪರಲೋಕದಲ್ಲಿ ಒಯ್ಯುವರು. 


ನೇನೀಯೇರನ್‌ | | 
 ವೇದಿದಾಹವಿಧಿ; ಪ್ರಶಂಸೆ 

ಯತ್‌ ಕುಸೀದಮ್‌” "ಯತ್‌ ಕುಸೀದಮ್‌' ಎಂದು ಪ್ರಾರಂಭವಾಗುವ 

ಅಪ್ರತೀತ್ರಮ್‌ ಮಯಿ ಇತಿ `ಮಂತ್ರದಿಂದ ವೇದಿದಾಹವನ್ನು ಮಾಡಬೇಕು/ 

ಉಪೌಷತಿ ಮಾಡಿಸಬೇಕು. [ವಿಧಿ] 

ಇಹ ಏವ ಸನ್‌ ಈ ಯಾಗಭೂಮಿಯಲ್ಲಿಯೇ ಇದ್ದುಕೊಂಡು 


ಯಜಮಾನನು ದರ್ಭೆಗಳಿಂದ ವೇದಿಯನ್ನು ಆಚ್ಚಾ ದಿಸುವುದರಿಂದ ಆ ದರ್ಭೆಗ 
ಛೆಂಬ ಓಷಧಿಯನ್ನು ಯಮ-ಯಮಿಯರಿಂದ. ಪಡೆದಿರುವನು. ಅಗ್ನಿ-ಪೃಥಿವಿಯರೇ 
ಯಮ-ಯಮಿಯರು. ಹೀಗಾಗಿ ವೇದಿದಾಹವನ್ನು ಮಾಡಿಸದ ಯಜಮಾನನು ಸಾಲ 
ತೀರಿಸದವನಾಗುತ್ತಾನೆ. ಸಾಲವನ್ನು ತೀರಿಸದವನನ್ನು ಪರಲೋಕದಲ್ಲಿ ಹಗ್ಗದಿಂದ 
ಕುತ್ತಿಗೆಯಲ್ಲಿ ಕಟ್ಟಿ 'ಎಳೆದಾಡುತ್ತಾರೆ ಎಂದು ಪುರಾಣಗಳಲ್ಲಿ ಇದೆ. ಹಾಗಾಗದಿರಲು 
ವೇದಿದಾಹವನ್ನು ಅನುಷ್ಠಿಸುತ್ತಾರೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೧೨ 


| I | ತ್‌ 
ಯಮಂ ಕುಸೀದಂ ನಿರವದಾಯಾನೃಣಸ್ಸುವರ್ಗಲ್ಲೊ €ಕ 


I I I I 
ಮೇತಿ ಯದಿ ಮಿಶ್ರಮಿವ ಚರೇದಣ್ಣಲಿನಾ 


| | 
ಯಮಮ್‌ । ಕುಸೀದಮ್‌ । ನಿರವದಾಯೇತಿ ನಿಃ-ಅವದಾಯ । ಅನ್ಫಣಃ | 
| £ ಡೆ 
ಸುವರ್ಗಮಿತಿ ಸುವಃ-ಗಮ್‌ 1 ಲೋಕಮ್‌ । ಏತಿ | ಯದಿ । ಮಿಶ್ರಮ್‌ । ಇವ | 


| | I I | » 
ಚರೇತ್‌ | ಅಣ್ಣಾ ಲಿನಾ । ಸಕ್ಕೂನ್‌ | ಪ್ರದಾವ್ಯ ಇತಿ ಪ್ರ-ದಾವ್ಯೇ ಜುಹುಯಾತ್‌ | 


ಸೂ 


ಯಮಮ್‌ ಕುಸೀದಮ್‌ ಯಮನಿಗೆ ಕೊಡಬೇಕಾದ ಸಾಲವನ್ನು ತೀರಿಸಿ 
ನಿರವದಾಯ 

ಅನೃಣಃ ಸುವರ್ಗಮ್‌ ಯಣಮುಕ್ತನಾಗಿ ಸ್ವರ್ಗಲೋಕಕ್ಕೆ ಹೋಗು 
ಲೋಕಮ್‌ ಏತಿ ತ್ತಾನೆ. 


ಸಕ್ತುಹೋಮವಿಧಿ;ಬ್ರಾಹ್ಮಣ 
ಯದಿ ಮಿಶ್ರಮ್‌ ಇವ ಚರೇತ್‌ ಅಂಗಗಳನ್ನು ಸೇರಿದಂತೆ ಅನುಷ್ಠಾನವನ್ನು 


ದೆ| 


ಮಾಡಿದರೆ/ಭೋಜನನಿಯಮಗಳನ್ನು ಮೀರಿ 


ಭುಜಿಸಿದರೆ 
ಅಣ್ಣಲಿನಾ ಸಕ್ತೂನ್‌ ವೇದಿದಾಹಾಗ್ನಿಯಲ್ಲಿ ಬೊಗಸೆಯಿಂದ ಸಕ್ತು 
ಪ್ರದಾವ್ಯೇ ಜುಹುಯಾತ್‌ ಗಳ-“ವಿಶ್ವಲೋಪ' ಎಂಬ ಮಂತ್ರದಿಂದ- 
ಹೋಮವನ್ನು ಅನುಷ್ಠಿಸಬೇಕು. 


ಹೀಗೆ ಹಿಂದೆ ಹೇಳಿರುವ "ಯತ್‌ ಕುಸೀದಮ್‌' ಎಂಬ ಮಂತ್ರದಿಂದ ವೇದಿದಾಹ 
ವನ್ನು ಅನುಷ್ಠಿಸಬೇಕೆಂಬ ವಿಧಿಯು ಇದೆ. ಹೀಗೆ ಅನುಷ್ಠಿಸುವುದರಿಂದ ಈ ಯಾಗ 
ಭೂಮಿಯಲ್ಲಿಯೇ ಇದ್ದುಕೊಂಡು ಯಮನ ಸಾಲವನ್ನು ತೀರಿಸಿ, ಯಣಮುಕ್ತನಾಗಿ 


Il I | 
ದೇಷ ವಾ ಅಗ್ನಿರ್ವೈಶ್ವಾನರೋ ಯತ್ಪದಾವ್ಯಸ್ಸ 
| 


I Il I 
ಏವೈನಗ್ಗ್‌ ೦ ಸ್ವದಯತ್ಯಹ್ನಾಂ ವಿಧಾನ್ಯಾಮೇಕಾಷ್ಟಕಾಯಾ- 


ಏಷಃ ವೈ ಅಗ್ನಿಃ ವೈಶ್ವಾನರಃ | ಯತ್‌।ಟ ಪ್ರದಾವ್ಯ ಇತಿ ಪ್ರ-ದಾವ್ಯಃ | ಸಃ! ಏವ \ 


I I Il 
ಏನಮ್‌ । ಸ್ವದಯತಿ | ಅಹ್ನಾಮ್‌ | ವಿಧಾನ್ಯಾಮಿತಿ ವಿ-ಧಾನ್ಯಾಮ್‌ 


ಏಕಾಷ ಕಾಯಾಮಿತ್ಕೇಕ-ಅಷ್ಟಕಾಯಾಮ್‌ | 


ಟಿ 


ಯತ್‌ ಪ್ರದಾವ್ಯಃ ಏಷಃ ವೈ ಪ್ರದಾವ್ಯ[ವೇದಿದಾಹಾಗ್ನಿ]ವೆಂಬ ಅಗ್ನಿಯು 
ಅಗ್ನಿಃ ವೈಶ್ನಾ ನರಃ ಯಾವುದುಂಟೋ ಈ ಅಗ್ನಿಯೇ ವೈಶ್ವಾನರಾಗ್ನಿ 
ಯಾಗಿದೆ. ಕ 
ಸಃ ಏವ ಏನಮ್‌ ಸ್ವದಯತಿ ಆ ಅಗ್ನಿಯೇ ಈ ಯಜಮಾನನನ್ನು ಮಿಶ್ರಾಚರಣ 
ದೋಷದಿಂದ ವಿಮುಕ್ತನನ್ನಾಗಿ ಮಾಡುತ್ತಾನೆ. 


ಪಾಸಂಗಿಕವಾದ ದಾಹವಿಧಿ; ಪಶಂಸೆ 
“ಲ ಆಂ) 


ಅಹ್ನಾಮ್‌ ವಿಧಾನ್ಯಾಮ್‌ ಗವಾಮಯನಾದಿ ಸಂವತ್ಸರಾದಿಸತ್ರಗಳ ದೀಕ್ಷೆಯ 
ದಿನವನ್ನು ತಿಳಿಸುವ 

ಏಕಾಷ್ಟಕಾಯಾಮ್‌ ಜ್ಯೇಷ್ಠಾನಕ್ಷತ್ರಯುಕ್ತವಾದ ಮಾಘ ಕೃಷ್ಣ 
ಅಷ್ಟಮಿಯಲ್ಲಿ 


ಸ್ವರ್ಗಲೋಕಕ್ಕೆ ಹೋಗುವನು. ಈ ವೇದಿದಾಹದ ವಿಧಿಯು ಪ್ರಶಸ್ತ ಎಂದು 


ತಾತ್ರರ್ಯ. 
ಕೆಲವು ವೇಳೆ ತಿಳಿದೋ ತಿಳಿಯದೆಯೋ ಯಾಗದ ಅಂಗಗಳ ವಿಷಯದಲ್ಲಿಯೂ, 
ಆಹಾರವಿಷಯದಲ್ಲಿಯೂ, ನಿಯಮಗಳನ್ನು ಮೀರಿ ನಡೆದಿರಬಹುದು. ಅದರ 


ಪ್ರಾಯಶ್ಚಿತ್ತವಿದು. ವೈಶ್ವಾನರಾಗ್ನಿಯು ಎಲ್ಲ ಮಾನವರಿಗೂ ಬೇಕಾದವನು. 


ಆಂ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೧೪ 


ಸಂಸುಸಾಸೂಸೂಸಾ ಸಸ? ಸಾಸು ಸೀಸ ಸೀಸ ಸೀಸ ಸೀಸ ಸಸ AAAI 


I 
ಮಪೂಪಂ ಚತುಶ್ರರಾವಂ ಪಕ್ತ್ವ್ವಾ ಪ್ರಾತರೇತೇನ 
I 
ಕಕ್ಷಮು ಪೌಷೇದ್ಯದಿ [ದ 'ದಿ(೨೫))ದಹತಿ ಪುಣ್ಯ ಸಮಂ 


ಭವತಿ 


ಅಪೂಪಮ್‌ | ಚತುಶ್ಶರಾವಮಿತಿ ಚತುಃ-ಶರಾವಮ್‌ | ಪಕ್ಷ್ಯಾ | ಪ್ರಾತಃ । ಏತೇನ | 


ಕಕ್ಷಮ್‌ | ಉಪೇತಿ | ಓಷೇತ್‌ ಯದಿ ee ದಹತಿ | ಪುಣ್ಯಸಮಮಿತಿ ಪ್ರಣ್ಯ- 


ಸಮಮ್‌ ಭವತಿ 


"ಮಾಡಿದ | 
ಅಪೂಪಮ್‌ ಪಕ್ತ್ಯಾ : . ಅಪೂಪವನ್ನು ಚೆನ್ನಾಗಿ ಬೇಯಿಸಿ 
ಪ್ರಾತಃ ಏತೇನ ಕಕ್ಷಮ್‌ ಮಾರನೆಯ ದಿನ ಪ್ರಾತಃಕಾಲದಲ್ಲಿ ಈ 
ಉಪೌಷೇತ್‌ ಅಪೂಪದಿಂದ ಕಾಡಿನ ಪೊದೆಯನ್ನು ಸುಡಬೇಕು. 
[ವಿಧಿ] 
ಯದಿ ದಹತಿ ಅಗ್ನಿಯು ಪೊದೆಯನ್ನು ಸುಟ್ಟರೆ ಪುಣ್ಯಕ್ಕೆ ಸಮ 
ಪ್ರಣ್ಯಸಮಮ್‌ ಭವತಿ ನಾಗುತ್ತದೆ/ಯಾಗವು ನಿರ್ವಿಘ್ನವಾಗಿ ನಡೆಯುವು ` 
ದೆಂದು ಸೂಚಿಸುವ ಪ್ರಣ್ಯಕಾರ್ಯವಾಗುತ್ತದೆ. 
ಪರಮಾತ್ಮಸ್ವರೂಪನು. ಗೀತೆಯಲ್ಲಿ “ಅಹಂ ವೈಶಾ ಹಸನ ಭೂತ್ವಾ' ಎಂಬ ಕೃಷ್ಣ 
ಪರಮಾತ್ಮನ ಮಾತನ್ನು ಗಮನಿಸಬಹುದು. ಈ ಪ್ರದಾವ್ಯಾಗ್ನಿಯು ವೈಶ್ವಾ ನರಾಗ್ನಿಯೇ. 


ಅವನು ಯಜಮಾನನ ದೋಷಗಳನ್ನು ನ್ಟ 
ದಾಹಪ್ರಸಂಗವಿರುವುದರಿಂದ ಶ್ರುತಿಯು ತಿಳಿಸುತ್ತಿರುವ ಪ್ರಯೋಗವಿಶೇಷ ಇದು. 
ಸಂವತ್ಸರಸಾಧ್ಯವಾದ ಸತ್ರಾದಿಗಳನ್ನು ಅನುಷ್ಠಿಸುವಾಗ ಅವು ನಿರ್ವಿಘ್ನವಾಗಿ ನಡೆಯುತ್ತ 


* ಎರಡು ಪ್ರಸ್ಥಗಳಿಗೆ ಒಂದು ಶರಾವವಾಗುತ್ತದೆ. 


XX 
2 
XX 
XX 
XX 
XX 
XX 
XX 
7೫ 
XX 
2 
XX 
XX 
XX 
XX 
೫೫ 
XX 
7೫ 
2 
೫ 
XX 
XX 
7೫ 
7೫ 
XX 
XY 
XX 
7೫ 
) 
XX 
7೫ 
XX 
XX 
7೫ 
XX 
7೫ 
7೫ 
ಸ 
XX 
೫೫ 
61 


bs. 


7x 
6.4 
22 
ಸ 
XX 
ಸ 
XY 
೫ 
XY 
XY 
೫ 
ಸ 
XY 
೫ 
XX 
1೫ 
XI 
ಸ 
72 
ಸ 
313. ೫೨೫7 ೫೨7 ೨೫2 ೫ ಸ 
ಚತುಶ್ಶರಾವಮ್‌ *ಎಂಟು. ಪ್ರಸ್ಥಗಳ/ಸೇರುಗಳ ಹಿಟ್ಟಿನಿಂದ | 
| IX 
) © 4 
XX 
ಸ 
) 4 
೫ 
12 
XY 
x 
XX 
x 
x 
XY 
XY 
) $4 
) 4 
XY 
Xx 
72 
© 4 
) 9.4 
ಸ 


ಸಸರರರ ರಾಾಾರಾರ್ರಾೋ್ರಾಾ್ರಾ್‌ಾಾರಾಾಾರಾಾಾಾ್‌ಾ್‌ 


ಆರಾ 


ತೈತ್ತಿರೀಯ ಸಂಹಿತಾ/೩-೩-೮/೪೧೫ 


| 
ಯಷಯಃ ಪುರಾ ವಿಜ್ಞಾನೇನ ದೀರ್ಫಸತ್ರಮುಪಯಂತಿ 


I 
ಯದಿ । ನ । ದಹತಿ । ಪಾಪಸಮಮಿತಿ ಪಾಪ-ಸಮಮ್‌ | ಏತೇನ | ಹ!ಸ್ಮ।ವೈ! 


ಯಷಯಃ | ಪುರಾ । ವಿಜ್ಞಾ; ನೇನೇತಿ ಎ-ಜ್ಞಾ, ನೇನ ರಾ ದೀರ್ಫ- 


ಚ 
ಸತ್ರಮ್‌ | ಉಪೇತಿ | ಯಂತಿ। 


a ನ ದಹತಿ ಸುಡದೆ ಇದ್ದರೆ ಪಾಪಕ್ಕೆ ಸಮನಾಗುತ್ತ ದೆ. 
ಪಸಮಮ್‌ ಭವತಿ ಯಜ್ಞ; ವಿಫ್ಲವ ಒದಗಬಹುದೆಂದು ಸೂಚಿಸುತ್ತದೆ. 

Ws ಯಷಯಃ ವೈ ಏತೇನ ಪ್ರಾಚೀನರಾದ ಯಷಿಗಳು ಈ ವಿಧವಾದ ದಾಹ 

ವಿಜಾ 2ಾನೇನ | ಜ್ಞಾ; ನದಿಂದಲೇ 

ಪುರಾ” ೬! ಹಂದೆ ೨. 

WN ಸಂವತ್ಸರಸಾಧ್ಯವಾದ/ಬಹುದಿನಗಳು ಮಾಡ 
ದೀರ್ಥಸತ್ರಮ್‌ ಉಪಯಂತಿ ಬೇಕಾದ ಸತ್ರಯಾಗಗಳನ್ನು ಆರಂಭಿಸುತ್ತಿದ್ದರು. 
ಸ್ಮಹ [ಅಂತಹ ಯಾಗಗಳನ್ನು ಆರಂಭಿಸುವವವರು 
| ಹೀಗೆ ಮಾಡಬೇಕು.] 


ವೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಪುರಾತನಮಹರ್ಷಿಗಳು ಕೈಗೊಳ್ಳುತ್ತಿದ್ದ 
ಪ್ರಯೋಗವಿಶೇಷ."ಸಂವತ್ತ, ರಾಯ ದೀಕ್ಷಿಷ್ಯಮಾಣಾ ಏಕಾಷ್ಟಕಾಯಾಂ ದೀಕ್ಷೇರನ್‌' 
ಎಂದು ಹೇಳಲ್ಪಟ್ಟಿರುವ ಮಾಘ ಕೃಷ್ಣಾಷ್ಟಮಿ ದಿನವಾದ ಏಕಾಷ್ಟ ಕೆಯೆಂದು 
ಮಾಡುವ ಕಾರ್ಯವಿದು. 

ಎಂಟು ಸೇರುಗಳ ಹಿಟ್ಟಿನಿಂದ ಅಪೂಪವನ್ನು ಮಾಡಿ ಚೆನ್ನಾಗಿ ಬೇಯಿಸಬೇಕು. 
ಮಾರನೆಯ ದಿನ ಬೆಳಗಿನ ಹೊತ್ತು ಕಾಡಿನ ಪೊದೆಯಲ್ಲಿ ಆ ಅಪೂಪದ ಮೇಲೆ ಕೆಂಡ 
ಗಳನ್ನೂ, ಒಣಗಿದ ಹುಲ್ಲುಗಳನ್ನೂ ಹಾಕಿ ಹೊತ್ತಿಸಬೇಕು. ಅದೆಲ್ಲವೂ ಚೆನ್ನಾಗಿ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೧೬ 


I I j 

ಯೋ ವಾ ಉಪದ್ರಷ್ಟಾರಮುಪಶ್ರೋತಾರಮನುಖ್ಯಾತಾರಂ 

I | «ws I | 
ವಿದ್ವಾನ್‌ ಯಜತೇ ಸಮಮುಷ್ಠಿಲ್ಲೋಕ ಇಷ್ಟಾಪೂತೇನ 

I 
ಲಾ) 

ಗಚ್ಛತೇಇಗ್ನಿರ್ವಾ ಉಪದ್ರಷ್ಟಾ 
ಯಃ | ವೈ 1 ಉಪದ್ರಷ್ಟಾರಮಿತ್ಯುಪ-ದ್ರಷ್ಟಾರೆಮ್‌ । ಉಪಶ್ರೋತಾರಮಿತ್ಯುಪ - 
ಶ್ರೋತಾರಮ್‌ ಅನುಖ್ಯಾತಾರಮಿತ್ಯನು-ಖ್ಯಾತಾರಮ್‌ | ವಿದ್ವಾನ್‌ | ಯಜತೇ 
ಸಮಿತಿ | ಅಮುಷ್ಮಿನ್ಸ್‌ | ಲೋಕೇ | ಇಷ್ಟಾ ಪೂರ್ತೇನೇತೀಷ್ಟ-ಪೂರ್ತೇನ ಗಚ್ಛತೇ 


ಅಗ್ನಿಃ | ವೈ! ಉಪದ್ರಷ್ಟೇತ್ಯುಪ-ದ್ರಷ್ಟಾ 


ಉಪಸ್ಥಾ ನವಿಧಿ; ಪ್ರಶಂಸೆ 


ಯಃ ವೈ ವಿದ್ವಾನ್‌ ಯಾವ ವಿದ್ವಾಂಸನಾದ ಯಜಮಾನನು 

ಉಪದ್ರಷ್ಟಾರಮ್‌ ಉಪದ್ರಷ್ಟಾರನನ್ನು/ಎಲ್ಲವನ್ನೂ ಚೆನ್ನಾಗಿ ನೋಡಿ 
ಕೊಳ್ಳುವವನನ್ನು 

ಉಪಶ್ರೋತಾರಮ್‌ ಉಪಶ್ರೋತಾರನನ್ನು/ಎಲ್ಲ ವನ್ನೂ ಚೆನ್ನಾಗಿ ಕೇಳಿಸಿ 
ಕೊಂಡು ಸರಿಪಡಿಸುವವನನ್ನೂ 

ಅನುಖ್ಯಾತಾರಮ್‌ ಅನುಖ್ಯಾತನನ್ನು/ಕಾರ್ಯವನ್ನು ವಿಸ್ತ. ರಿಸುವವನನ್ನೂ 

ಯಜತೇ ಪೂಜಿಸುತ್ತಾನೆಯೋ [ಅವನು] 

ಅಮುಷ್ಮಿನ್‌ ಲೋಕೇ ಸ್ವರ್ಗಲೋಕದಲ್ಲಿ 

ಇಷ್ಟಾಪೂರ್ತೇನ  ಶ್ರೌತಸ್ಮಾರ್ತಕರ್ಮಫಲಗಳಿಂದ 

ಸಂಗಚ್ಛತೇ ಚೆನ್ನಾಗಿ ಯುಕ್ತನಾಗುತ್ತಾನೆ. 


ಅಗ್ನಿಃ ವೈ ಉಪದ್ರ ಷ್ಟಾ ಅಗ್ನಿಯೇ ಉಪದ್ರಷ್ಟನು. 


ಸುಟ್ಟುಹೋದರೆ ಪ್ರಣ್ಯಸಮವೆಂದೂ ಸತ್ರವು ನಿರ್ವಿಘ್ನವಾಗಿ ಮುಗಿಯುವುದೆಂದು ತಿಳಿದು 
ಆರಂಭಿಸಬೇಕು. ಸುಟ್ಟು ಹೋಗದಿದ್ದರೆ ಪಾಪಸಮವೆಂದು ಭಾವಿಸಿ ಆರಂಭಿಸದೇ 


ತೈತ್ತಿರೀಯ ಸಂಹಿತಾ/೩-೩-೮/೪೧೭ 


| | | 
ವಾಯುರುಪಶ್ರೋತಾ*5ದಿತ್ಯೋಇ*ನುಖ್ಯಾತಾ ತಾನ್‌ ಯ 


I | w 
ಏವಂ ವಿದ್ವಾನ್‌ ಯಜತೇ ಸಮಮುಷ್ಮಿಲ್ಲೋಕ 


| I 
ಇಷ್ಟಾಪೂರ್ತೇನ ಗಚ್ಛತೇ- 


| | 

ವಾಯುಃ । ಉಪಶ್ರೋತೇತ್ಯುಪ-ಶ್ರೋತಾ ಆದಿತ್ಯಃ ಅನುಖ್ಯಾತೇತ್ಯನು-ಖ್ಯಾತಾ 
| 

ತಾನ್‌ | ಯಃ । ಏವಮ್‌ । ವಿದ್ವಾನ್‌ | ಯಜತೇ। ಸಮಿತಿ । ಅಮುಷ್ಮಿನ್ನ್‌ ! ಲೋಕೇ | 


ಇಷ್ಟಾ ಪೂರ್ತೇನೇತೀಷ್ಟ-ಪೂರ್ತೇನ ಗಚ್ಛತೇ | 


ವಾಯುಃ ಉಪಶ್ರೋತಾ ವಾಯುವು ಉಪಶ್ರೋತನು. 

ಆದಿತ್ಯಃ ಅನುಖ್ಯಾತಾ ಆದಿತ್ಯದೇವನು ಅನುಖ್ಯಾತನು. 

ಯಃ ಏವಮ್‌ ವಿದ್ವಾನ್‌ ಅವರನ್ನು ಹೀಗೆಂದು ತಿಳಿದು ಯಾವ 

ತಾನ್‌ ಯಜತೇ ಯಜಮಾನನು ಆರಾಧಿಸುತ್ತಾನೆಯೋ, 

[ಸಃ] ಅಮುಷ್ಮಿನ್‌ ಲೋಕೇ ಆ ಯಜಮಾನನು ಇಷ್ಟಾಪೂರ್ತಗಳ ಫಲ 

ಇಷ್ಟಾಪೂರ್ತೇನ ಸಂಗಚ್ಛತೇ ವನ್ನು ಪಡೆದು ಸ್ವರ್ಗಲೋಕದಲ್ಲಿ ಸುಖವನ್ನು 
ಅನುಭವಿಸುತ್ತಾನೆ. 


ಇರಬೇಕು. ಹೀಗೆ ಪ್ರರಾತನರು ಮಾಡುತ್ತಿದ್ದರು. ಈಗಲೂ ಹಾಗೆಯೇ ಮಾಡಬಹುದು. 
ಇಲ್ಲಿ "ಯತ್ಕುಸೀದಮ್‌' ಎಂದು ವೇದಿದಾಹಮಂತ್ರವಿದೆ. ಈ ಕಕ್ಷದಾಹಕ್ಕೆ ಕೇವಲ 
ದಾಹವು ವಿಹಿತವಾಗಿದೆ. ಮಂತ್ರವು ಇಲ್ಲ. ಇದು ಪ್ರಾಸಂಗಿಕವಿಧಿ. 

ಯಾವ ವಿದ್ವಾಂಸನಾದ ಯಜಮಾನನು ಉಪದ್ರಷ್ಟಾರ, ಉಪಶ್ರೋತಾರ, 
ಅನುಖ್ಯಾತಾರರನ್ನು ಪೂಜಿಸುವನೋ ಅವನು ಸ್ವರ್ಗಲೋಕದಲ್ಲಿ ಶ್ರೌತ-ಸ್ಮಾರ್ತ 
ಕರ್ಮಗಳ ಫಲವನ್ನು ಅನುಭವಿಸುತ್ತಾ ಸುಖವಾಗಿರುತ್ತಾನೆ. ಇಲ್ಲಿ ಅಗ್ನಿಯೇ 
ಉಪದ್ರಷ್ಟನು. ವಾಯುವೇ ಉಪಶ್ರೋತನು. ಆದಿತ್ಯದೇವನು ಅನುಖ್ಯಾತನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೧೮ 


I 
-ಂಯಂ ನೋ ನಭಸಾ ಪುರ [ಪುರಃ(೨೬)] ಇತ್ಯಾಹಾಗ್ನಿ 


I || I I 
ರ್ವೈ ನಭಸಾ ಪುರೋಗ್ನಿಮೇವ ತದಾಹೈತನ್ಮೇ 


I I 
ಗೋಪಾಯೇತಿ ಸ ತ್ವಂ ನೋ ನಭಸಸ್ಪತ ಇತ್ಯಾಹ 


ಅಯಮ್‌ | ನಃ। ನಭಸಾ | ಪುರಃ (೨೬) ಇತಿ | ಆಹ। ಅಗ್ನಿಃ । ವೈ | ನಭಸಾ | 


ಪುರಃ । ಅಗ್ನಿಮ್‌ । ಏವ । ತತ್‌ । ಆಹ | ಏತತ್‌ | ಮೇ । ಗೋಪಾಯ । ಇತಿ | 


| 
ಸಃ। ತ್ವಮ್‌ । ನಃ। ನಭಸಃ। ಪತೇ। ಇತಿ । ಆಹ। ಶೆ 


ಉಪಸ್ಥಾನಮಂತ್ರಗಳ ವಿವರಣೆ 


ಅಯಮ್‌ ನಃ ನಭಸಾ 
ಪ್ರರಃ ಇತಿ ಆಹ 
ಅಗ್ನಿಃ ವೈ ನಭಸಾ ಪುರಃ 


ಏತತ್‌ ಮೇ ಗೋಪಾಯ 
ಇತಿ ತತ್‌ ಅಗ್ನಿಮ್‌ ಏವ 
ಆಹ 

ಸಃ ತ್ವಮ್‌ ನಃ ನಭಸಸ್ಪತ 
ಇತಿ ಆಹ 


ಮೊದಲನೆಯ ಉಪಸ್ಥಾನಮಂತ್ರದಲ್ಲಿ "ಅಯಂ 
ನೋ ನಭಸಾ ಪುರಃ' ಎಂದು ಹೇಳಿದೆ. 
ತೇಜಸ್ಸಿನಿಂದ ಎಲ್ಲರ ಅಗ್ರಭಾಗದಲ್ಲಿ 
ಪ್ರಜ್ವಲಿಸುತ್ತಿರುವ ಅಗ್ನಿಯೇ "ನಭಸಾ ಪುರಃ' 
ಎಂದು ಹೇಳಲ್ಪಡುತ್ತಾನೆ. 

ಈ ನನ್ನ ಕರ್ಮಫಲವನ್ನು ರಕ್ಷಿಸು ಎಂಬುದಾಗಿ 
ಆ ಮಂತ್ರವು ಅಗ್ನಿಯನ್ನು ಕುರಿತು ಹೇಳುತ್ತದೆ. 


ಎರಡನೆಯ ಮಂತ್ರದಲ್ಲಿ “ಸ ತ್ವಂ ನೋ 
ನಭಸಸ್ಪತೇ' ಎಂದು ಹೇಳಿದೆ. 


ಅವರನ್ನು ಹೀಗೆ ತಿಳಿದು ಯಾವ ಯಜಮಾನನು ಪೂಜಿಸುವನೋ ಅವನು 


ವ 


ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುತ್ತಾನೆ. “ಯಜತೇ' ಎಂಬ ಕ್ರಿಯಾಪದ 


ದಲ್ಲಿರುವ “ಯಜ' ಧಾತುವಿಗೆ "ದೇವಪೂಜಾ, ಸಂಗತಿಕರಣ, ದಾನ' ಎಂಬ 
ಅನೇಕ ಅರ್ಥಗಳಲ್ಲಿ ಇಲ್ಲಿ ದೇವಪೂಜಾ ಎಂಬ ಅರ್ಥವನ್ನು ಇಟ್ಟುಕೊಳ್ಳಲಾಗಿದೆ. 


ತೈತ್ತಿ ರೀಯ ಸಂಹಿತಾ/೩-೩-೮/೪೧೯ 


| I I | 
ವಾಯುವ್ಯ ನಭಸಸ್ಪತಿರ್ವಾಯುಮೇವ ತದಾಹೈತನ್ಮೇ 


| I 
ಗೋಪಾಯೇತಿ ದೇವ ಸಗ್‌ಂಸ್ಪಾ ನೇತ್ಯಾಹಾಸೌ ವಾ 


| | 
ಇ 
ಆದಿತ್ಯೋ ದೇವಸ್ಸಗ್ಗ್‌ಂಸ್ಥಾನ 


I I 
ವಾಯುಃ | ವೈ । ನಭಸಃ । ಪತಿಃ । ವಾಯುಮ್‌ | ಏವ । ತತ್‌ | ಆಹ! ಏತತ್‌! 


| 
ಮೇ । ಗೋಪಾಯ । ಇತಿ । ದೇವ | ಸಗ್ಗ್‌ಂಸ್ಥಾನೇತಿ ಸಂ-ಸ್ಫಾನ । ಇತಿ । ಆಹ | 


| 
ಅಸೌ \ ವೈ \ ಆದಿತ್ಯಃ \ ದೇವಃ ಸಗ್ಗ್‌ ಸ್ಥಾನ ಇತಿ ಸಂ-ಸ್ಫಾ ವಃ । 


ವಾಯುಃ ವೈ ನಭಸಃ ಪತಿಃ ಅಂತರಿಕ್ಷದಲ್ಲಿ ಎಲ್ಲೆಡೆ ಸಂಚರಿಸುವ ವಾಯುವೇ 


ಅಂತರಿಕ್ಷದ ಒಡೆಯನು. 
ತತ್‌ ಏತತ್‌ ಮೇ ವಾಯುವನ್ನು ಕುರಿತು ಈ ಮಂತ್ರವು "ಈ ನನ್ನ 
ಗೋಪಾಯ ಇತಿ ಕರ್ಮಫಲವನ್ನು ರಕ್ಷಿಸು' ಎಂದು ಹೇಳುತ್ತದೆ. 


ವಾಯುಮ್‌ ಏವ ಆಹ | 

ದೇವ ಸಗ್ಗ್‌ಂಸ್ಥಾನ ಇತಿ ಆಹ ಮೂರನೆಯ ಮಂತ್ರದಲ್ಲಿ "ದೇವ ಸಗ್ಗ್‌ಂಸ್ಥಾನ' 
ಎಂದು ಹೇಳಿದೆ. 

ಅಸೌ ವೈ ಅದಿತ್ಯಃ ದೇವಃ ಕಿರಣಗಳಿಂದ ಎಲ್ಲೆಡೆ ಅಭಿವೃದ್ಧಿ ಹೊಂದುವ ಈ 

ಸಗ್ಗ್‌ಂಸ್ಥಾನಃ ಆದಿತ್ಯದೇವನೇ ಸಂಸ್ಥಾನನಾದ ದೇವನಾಗಿರು 

ತ್ತಾನೆ. 


ಅಗ್ನಿ-ವಾಯು-ಸೂರ್ಯರ ಉಪಸ್ಥಾ ನಮಂತ್ರಗಳ ವಿವರಣೆಯು ಇಲ್ಲಿ ದೆ. ಮಂತ್ರ 
ಗಳವು ಕತುತ್ತಿ ಯನ್ನು ನಿರೂಪಿಸುವ ಬ್ರಾಹ್ಮಣಭಾಗಗಳು ಅಲ್ಲಲ್ಲಿ ವೇದದಲ್ಲಿ ಇವೆ. 


ಅಗ್ನಿ-ವಾಯು-ಸೂರ್ಯರು ನಮ್ಮ ಉಪಸ್ಥಾ ನದಿಂದ ಪ್ರಸನ್ನರಾಗಿ ಘೂ ಯಜ್ಞ 
ಫಲವನ್ನು ರಕ್ಷಿಸಿ ನಮಗೆ ಸಿಕ್ಕುವಂತೆ ಅನುಗ್ರಹಿಸಲಿ ಎಂದು ತಾತ್ಪರ್ಯ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೨೦ 


I I I 
ಆದಿತ್ಯಮೇವ ತದಾಹೈತನ್ನೇ ಗೋಪಾಯೇತಿ ॥೨೭-8॥ 
[ಕುಸೀದಂ ತ್ವಂ ನ ಏನಮೋಷೇದ್ಯದಿ ಪುರ ಅದಿತ್ಯಮೇವ ತದಾಹೈತನ್ಮೇ 


| 
ಗೋಪಾಯೇತಿ ॥] 
ಆದಿತ್ಯಮ್‌ | ಏವ । ತತ್‌ । ಆಹ ॥ ಏತತ್‌ । ಮೇ। ಗೋಪಾಯ | ಇತಿ ॥1.೨೭1॥ 


ತತ್‌ ಏತತ್‌ ಮೇ ಈ ಸೂರ್ಯದೇವನನ್ನು ಉದ್ದೆ ಶಿಸಿಯೇ ಆ 
ಗೋಪಾಯ ಇತಿ ಮಂತ್ರಭಾಗವು “ಈ ಕರ್ಮದ ಫಲವನ್ನು 
ಆದಿತ್ಯಮ್‌ ಏವ ಆಹ ರಕ್ಷಿಸಿ, ನಮಗೆ ನೀಡು? ಎಂದು ಹೇಳುತ್ತದೆ. 


ವಿನಿಯೋಗಸಂಗ್ರಹ 
ಆಯುಸ್ತ್ವವಭೃಥಪ್ರೇಪ್ಸೋರ್ಹೋಮ ಆಹವನೀಯಕೇ । 
2ಯತ್ಸು ವೇದಿಂ ದಹೇತ್ತತ್ರ ತಿವಿಶ್ವ ಸಕ್ತಾ ಎಹುತಿರ್ಭವೇತ್‌ | 
46ಅಯಂತ್ರಿ ಭಿರುಪಸ್ಥಾ ನಂ ಷಣ್ಮಂತ್ರಾ ಅಷ್ಟಮೇ ಸ್ಥಿ ತಾಃ ॥ 


ಅನುವಾಕದಲ್ಲಿ ರುವ ಮಂತ್ರಗಳ ಸಂಖ್ಯೆ-6 


DORNER 


ಏತಂ ಯುವಾನಂ ಪರಿ ವೋ ದದಾಮಿ ತೇನ 


I I 
ಕ್ರೀಡಂತೀಶ್ವ ರತ ಪ್ರಿಯೇಣ 


| I K | | 
ಏತಮ್‌ | ಯುವಾನಮ್‌ | ಪರೀತಿ | ವಃ! ದದಾಮಿ । ತೇನ | ಕ್ರೀಡಂತೀಃ । ಚರತ | 
| 
ಪ್ರಿಯೇಣ \l 


ಈ ಒಂಭತ್ತನೆಯ ಅನುವಾಕದಲ್ಲಿ ಜೀರ್ಣವೃಷಭಾಲಂಭನವ್ರ ಹೇಳಲ್ಪಟ್ಟಿದೆ. ಅದರಲ್ಲಿ 
ಮೊದಲು ತರುಣವೃಷಭದ ಕಿವಿಯಲ್ಲಿ "ಪಿಶಂಗರೂಪು' “ತನ್ನಸ್ತು ರೀಪಮ್‌' ಎಂಬ 
ಮಂತ್ರಗಳನ್ನು ಹೇಳಬೇಕು. 


ಮಂತ್ರ ವಿನಿಯೋಗ 


| 
ಏತಂ ಯುವಾನಂ..ಮದೇಮ ॥ ತರುಣವೃಷಭವನ್ನು ಹಸುಗಳ ಮಂದೆ 
| ಯಲ್ಲಿ ಬಿಡಲು 


*[ಎಲೈ! ಗೋವುಗಳೇ!ಏತಮ್‌ ಯುವಾನಮ್‌- ಈ ಪ್ರಾಯದ ಹೋರಿಯನ್ನು; 
ಪರಿ ವಃ ದದಾಮಿ-ನಿಮಗೆ ಕೊಡುತ್ತೇನೆ; ತೇನ ಪ್ರಿಯೇಣ ಕ್ರೀಡಂತೀಃ=ನಿಮಗೆ 
ಪ್ರಿಯನಾದ ಈ ತರುಣವೃಷಭದೊಡನೆ ವಿಹರಿಸುತ್ತಾ; ಚರತ=ಹುಲ್ಲುಗಾವಲು 
ಗಳಲ್ಲಿ ಸಂಚರಿಸಿರಿ. 


ಎಲೈ! ಗೋವುಗಳೇ! ಮುದಿಯಾದ ವೃಷಭದ ಸ್ಥಾನದಲ್ಲಿ ತರುಣನಾದ ವೃಷಭ 
ವನ್ನು ಗ ಕೊಡುತಿ ದ್ದೆ ್ಷೇನೆ, ಪ್ರಿಯವಾದ ಅದರೊಡನೆ ನೀವು ಕಿ ಕ್ರೀಡಿಸುತ್ತಾ, 


ಕೃಷ್ಣ ಯಜುರ್ವೇದ ಕನ್ನಡ ಪ್ರಕಾಶನ/೪೨೨ 


XRT TARTRATE TAIRA RTE R TATA TA TRAIN 


I I 
ಮಾ ನಶ್ಶಾಪ್ತ ಜನುಷಾ ಸುಭಾಗಾ ರಾಯಸ್ಪೋಷೇಣ 
| 
ಸಮಿಷಾ ಮದೇಮ ॥ ನಮೋ ಮಹಿಮ್ನ ಉತ ಚಕ್ಸುಷೇ 


ತೇ ಮರುತಾಂ ಪಿತಸ್ತದಹಂ ಗೃಣಾಮಿ 


Il 
ಮಾ।ನಃ। ಶಾಪ್ತ। ಜನುಷಾ। ಸುಭಾಗಾ ಇತಿ ಸು-ಭಾಗಾಃ | ರಾಯಃ | ಪೋಷೇಣ | 


| I 
ಸಮಿತಿ | ಇಷಾ ।ಚ ಮದೇಮ ॥ ನಮಃ | ಮಹಿಮ್ನೇ | ಉತ | ಚಕ್ಷುಷೇ | ತೇ 


ERR 


I 
ಮರುತಾಮ್‌ | ಪಿತಃ । ತತ್‌ । ಅಹಮ್‌ | ಗೃಣಾಮಿ W 


ವಿನಿಯೋಗ 


I 

ನಮೋ ಮಹಿಮ್ಮ...ಹವ್ಯಮ್‌ ll ಜೀರ್ಣವೃಷಭದ ಉಪಾಕರಣಕ್ಕಾಗಿ 
ಜನುಷಾ-ಹುಟ್ಟಿನಿಂದಲೇ; ಸುಭಾಗಾಃ-ಭಾಗ್ಯವತಿಯರಾದ ಗೋವುಗಳೇ! ನಃ 
ಮಾ ಶಾಪ್ತ-ನಮ್ಮನ್ನು ಶಪಿಸದಿರಿ; ರಾಯಃ ಪೋಷೇಣ-[ನಾವು ನಿಮ್ಮ ಅನುಗ್ರಹ 
ದಿಂದ] ಧನಸಂಪತ್ತಿನಿಂದಲೂ; ಇಷಾ-ಅನ್ನದ ಸಮೃದಿಯಿಂದಲೂ ತುಂಬಿದವ 
ರಾಗಿ; ಸಮ್‌ ಮದೇಮ=ಚೆನ್ನಾಗಿ ಸಂ ತೋಷಪಡೋಣ. 4 ಮರುತಾಮ್‌ ಪಿತುಃ 
ದೇವತೆಗಳ ಜನಕನಾದ ಪ್ರಜಾಪತಿದೇವನೇ! ತೇವನಿನ್ನ; ಮಹಿಮ್ನೇ-ಸ್ಫಷ್ಟ್ಯಾಾದಿ 
ಗಳನ್ನು ಮಾಡುವ ಮಹಿಮೆಗೂ; ಉತ-ಮತ್ತು; ಚಕ್ಷುಹೇಎಎಲ್ಲ ವನ್ನೂ ತಿಳಿಯುವ 
ಕಣ್ಣಿಗೂ; ನಮಃ=ನಮಸ್ಯರಿಸುತ್ತೇನೆ; ಅಹಮ್‌-ನಾನು; ತತ್‌ಎಆ ನನ್ನ ಆಶಯ 
ವನ್ನು; ಗೃಣಾಮಿವನಿನಗೆ ಹೇಳುತ್ತೇನೆ; 


ಮೈದಾನದಲ್ಲಿ ಸಂಚರಿಸಿರಿ. ಜೀರ್ಣವಾದ ವೃಷಭವನ್ನು ಬೇರ್ಪಡಿಸಿದ್ದಕ್ಕಾಗಿ 
ನಮ್ಮನ್ನು ಶಪಿಸದಿರಿ. ನಮ್ಮನ್ನು ಅನುಗ್ರಹಿಸಿರಿ. ನಿಮ್ಮ ಅನುಗ್ರಹದಿಂದ ನಾವು 


XX 
Xx 
XX 
XX 
XX 
XY 
XX 
XY 
XX 
XX 
XX 
YX 
XX 
XX 
XX 
7೫ 
XX 
XY 
ಸೀ 
ಬ 
pe ಮಂತ್ರ 
XX 
78 
XY 
XX 
7೫ 
XX 
XX 
XY 
XY 
XY 
XY 
XY 
XY 
7೫ 
IX 
XY 
y 
XY ಧನಸಮೃದ್ಧಿ ಯನ್ನೂ, ಅನ್ನಸಮೃದ್ದಿ ಯನ್ನೂ ಹೊಂದುವಂತಾಗಲಿ. 


ಸಸರರರಾರಾಾಾಾಾಾ EEE EEE ಶರಾ 


XY 
ಸಃ 
ಸಃ 
ಸ 
ಸಃ 
ಸಃ 
ಸಃ 
ಸಃ 
XY 
XY 
ಸಃ 
xy 
2 
ಸ 
ಸಃ 
XY 
xy 
XY 
XX 
XY 
xX 
XY 
xy 
ಸಃ 
ಸಃ 
ಸಃ 
XY 


ತೈತ್ತಿ ರೀಯ ಸಂಹಿತಾ/೩-೩-೯/೪.೨೩ 


ಅನುಮನ್ಕಸ್ನ ಸುಯಜಾ ಯಜಾಮ ಜುಷ್ಟಂ 


ದೇವಾನಾಮಿದಮಸ್ತು ಹವ್ಯಮ್‌ ॥ ದೇವಾನಾಮೇಷ 


I I ) I 
ಉಪನಾಹ ಆಸೀದಪಾಂ ಗರ್ಭ ಓಷಧೀಷು ನ್ಯಕ್ತಃ ! 


| Il ll Il 
ಅನ್ವಿತಿ । ಮನ್ಸಸ್ತ । ಸುಯಜೇತಿ ಸು-ಯಜಾ | ಯಜಾಮ | ಜುಪ್ಪಮ್‌ । ದೇವಾನಾಮ್‌ | 


| 
ಇದಮ್‌ । ಅಸ್ತು | ಹವ್ಯಮ್‌ ॥ ದೇವಾನಾಮ್‌ । ಏಷಃ | ಉಪನಾಹ ಇತ್ಯುಪ- 


| I 
ನಾಹಃ | ಆಸೀತ್‌ | ಅಪಾಮ್‌ | ಗರ್ಭಃ | ಓಷಧೀಷು । ನ್ಯಕ್ತ ಇತಿ ನಿ-ಅಕ್ತಃ ॥ 


ವಿನಿಯೋಗ 


ಮಂತ್ರ 
ದೇವಾನಾಂ...ತದೇಷಾಮ್‌ ॥ | ವಪಾಹೋಮವನ್ನು ಅನುಷ್ಠಿಸಲು | 


ಅನುಮನ್ಯಸ್ವ-ಅದಕ್ಕೆ ನೀನು ಅನುಮತಿಯನ್ನು ಕೊಡು. ಸುಯಜಾ ಯಜಾಮ- 
ಒಳ್ಳೆಯ ಯಾಗಸಾಧನವಾದ : ಈ ವೃಷಭದಿಂದ ಯಾಗವನ್ನು ಮಾಡುವೆವು; 
ಇದಮ್‌-ಈ ವೃಷಭವು; ದೇವಾನಾಮ್‌-ದೇವತೆಗಳಿಗೆ; ಜುಷ್ಟಮ್‌-ಪ್ರಿಯ 
ವಾದ; ಹವ್ಯಮ್‌ ಅಸ್ತು-ಹವಿಸ್ಸಾಗಲಿ. *ಏಷಃ- ಈ ವೃಷಭವು; ದೇವಾನಾಮ್‌ 
ಉಪನಾಹಃ-ಪಶುಗಳಿಗೆ ಹಗ್ಗವು ಬಂಧನಕ್ಕೆ ಕಾರಣವಾಗುವಂತೆ ಪ್ರೀತಿಯಿಂದ 
ಬಂಧಕಾರಣವಾಗಿ/ಉಪಕಾರಕವಾಗಿ; ಆಸೀತ್‌-ಆಯಿತು; ಅಪಾಮ್‌ ಗರ್ಭಃ- 
[ಆಹುತಿರೂಪವಾಗಿ ಸೂರ್ಯನನ್ನು ಸೇರಿ] ನೀರುಗಳ ಗರ್ಭರೂಪವಾಯಿತು; 
ಓಷಧೀಷು ನ್ಯಕ್ತಃ-ಬಳಿಕ ಮಳೆಯ ರೂಪದಿಂದ ಸಸ್ಯಗಳಲ್ಲಿ ಬಿದ್ದಿತು; 


ಇದು ವೃಷಭೋಪಾಕರಣಮಂತ್ರ. ಹವ್ಯವನ್ನು ದೇವತೆಗಳಿಗಾಗಿ ಉದ್ದೇಶಿಸುವುದು 
ಉಪಾಕರಣ. ಸ್ತೊ ತತ್ರ-ಶಸ್ತ್ರಾ ದಿಗಳ ಆರಂಭಕ್ಕೆ ಅನುಮತಿಯನ್ನು ನೀಡುವುದೂ 
ಉಪಾಕರಣವೇ. ಈ ಜೀರ್ಣವೃಷಭಕ್ಕೆ ಪ್ರಜಾಪತಿ ಅಥವಾ ಇಂದ್ರ ಅಥವಾ ತ್ವಷ್ಟೃ 
-ಇವರು ದೇವತೆಗಳು. ಈ ಮಂತ್ರವನ್ನು ಪ್ರಜಾಪತಿದೇವತಾಕವಾಗಿ ವಿವರಿಸಲಾಗಿದೆ. 


+ 


REE 


(¥-5 ETE EEEEEEEEEEEEEEEEEEEECEE 


SVT ಟ್‌ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪.೨೪ 


EET TTT TT ETETETETE TET 


ಸೋಮಸ್ಯ ದ್ರಪ್ಪಮವೃಣೀತ ಪೂಷಾ [(೨೮)] ಬೃಹನ್ನದ್ರಿರ 


| 
ಭವತ್ತದೇಷಾಮ್‌ ॥ ಪಿತಾ ವಥ್ಸಾನಾಂ ಪತಿರಪ್ಲಿಯಾನಾ 


| 
ಮಥೋ ಪಿತಾ ಮಹತಾಂ ಗರ್ಗರಾಣಾಮ್‌ 


I 
ಸೋಮಸ್ಯ | ದ್ರಪ್ಸಮ್‌ ಅವ್ಳ ಣೀತ ಪೂಷಾ (೨೮) ಬೃಹನ್ನ್‌ | ಅದಿಃ 1 


ಹ 


ಅಭವತ್‌ | ತತ್‌ | ಏಷಾಮ್‌ ll ಪಿತಾ । ವಥ್ಸಾನಾಮ್‌ ಪತಿಃ 


ಅಫ್ನಿಯಾನಾಮ್‌ ಅಥೋ ಇತಿ | ಪಿತಾ! ಮಹತಾಮ್‌ ।ಟ ಗರ್ಗರಾಣಾಮ್‌ ll 


ಮಂತ್ರ ವಿನಿಯೋಗ 


I 
ಪಿತಾ ವಥ್ಸಾನಾಂ...ರೇತಃ ॥ ಹೃದಯಾದ್ಯಂಗಹೋಮವನ್ನು ಮಾಡಲು 


ಪೂಷಾ-[ಇದು ಹೇಗಾಯಿತೆಂದರೆ] ಪೋಷಕನಾದ ಸೂರ್ಯದೇವನು: ಸೋಮಸ್ಯ 
ದ್ರಪ್ಲಮ್‌-ಜಲರೂಪನಾದ ಸೋಮನ ಜಲಬಿಂದುಗಳನ್ನು; ಅವ | ಜೇತ-ಸಂಗ್ರಹಿಸಿ 
ದನು; ತತ್‌ ಏಷಾಮ್‌--ಆ ಹನಿಗಳು ಒಗ್ಗೂಡಿ [ಹನಿಗಳ]; ಬ ಹನ್‌ ಅದ್ರಿಃ ಅಭವರ್ತ್‌- 
ದೊಡ್ಡದಾದ ಬೆಟ್ಟದಂತಹ ನನಗ ಪರಿಣಮಿಸಿತು: he ವ pe 
ವತ್ಸಾ ನಾಮ್‌ ಪಿತಾ-ಹಲವು ಕರುಗಳಿಗೆ ತಂದೆಯಾಗಿದೆ. ಅಫ್ನಿಯಾನಾಮ್‌ ಪ 

ಇಧೇನುಗಳಿಗೆ ಪತಿಯಾಗಿದೆ; ಅಥೋ-ಮತ್ತು; ಮಹತಾಮ್‌ repre 
=ಫಪುಷ್ಟವಾಗಿ ಬೆಳೆದು ಗುಟುರು ಹಾಕುವ ಹೋರಿಗಳಿಗೆ: ಪಿತಾ-ತಂದೆಯಾಗಿದೆ. 


"ಚಕು _ಷೇ' ಎಂಬ ಪದವನ್ನು ಗಮನಿಸಿ ಸೂರ್ಯನಿಗೆ ಅನ್ವಯಿಸುತ್ತದೆಯೆಂದು 
ಭಟ್ಟ ಭಾಸ| ರರ ಮತ. 

ಈ ಹವ್ಯರೂಪವಾದ ಪಶುವು ದೇವತೆಗಳಿಗೆ ಇಷ್ಟವಾಗಲಿ. ಪ್ರಜಾಪತಿದೇವನೇ! 
ನೀನು ಇದಕ್ಕೆ ಅನುಮತಿಸು. 


ಬಜ ಜಟ ಬಿ 


ಸತಾ ತಾ  ೋ ೋ ೋೊ ೊ ೊ ೊೋ 


ತೈತ್ತಿರೀಯ ಸಂಹಿತಾ/೩--೩-೯/೪೨೫ 


I 
ವಥ್ಸೋ ಜರಾಯು ಪ್ರತಿಧುಕ್ಟೀಯೂಷ ಆಮಿಕ್ಷಾ 
! I 
ಮಸ್ತು ಫೃತಮಸ್ಯ ರೇತಃ ॥ ತ್ವಾಂ ಗಾವೋತವೃಣತ 
| I 
ರಾಜ್ಯಾಯ ತ್ವಾಗ್‌ಂ ಹವಂತ ಮರುತಸ್ಸ ಎರಾ | 
ವ್ಸ | ಜರಾಯು | ಪ್ರತಿಧುಗಿತಿ ಪ್ರತಿ-ಧುಕ್‌ | ಪೀಯೂಷಃ । ಅಮಿಕ್ಷಾ। ಮಸ್ತು | 


| I | 
ಫೃತಮ್‌ । ಅಸ್ಯ | ರೇತಃ ॥ ತ್ವಾಮ್‌ | ಗಾವಃ! ಅವೃಣತ | ರಾಜ್ಯಾಯ | ತ್ವಾಮ್‌ | | 


ಹವಂತ। ಮರುತಃ \ ಸ್ವರ್ಕಾ ಇತಿ ಸು-ಅರ್ಕಾಃ। 


ಮಂತ್ರ ವಿನಿಯೋಗ 


ತ್ವಾಂ ಗಾಪೋ...ವಸೂನಿ ॥ ಸ್ವಿಷ್ಟಕೃತ್‌ ಹೋಮದ ಅನುಷ್ಠಾನಕ್ಕಾಗಿ/ಮಂದೆ 
ಯಲ್ಲಿ ಬಿಟ್ಟ ವೃಷಭದ ಅನುಮಂತ್ರಣ -ಭ.ಭಾ.ಭಾ 
ವತ್ಪಃ-ಗರ್ಭದಲ್ಲಿರುವ ಕರುವೂ; ಜರಾಯು-ಗರ್ಭದ ಆವರಣವೂ; ಪ್ರತಿಧುಕ್‌- 
ಪಾತ್ರದಲ್ಲಿ ಕರೆದಿಟ್ಟಿರುವ ಹಾಲೂ; ಪೀಯೂಷಃ-ನಮೊಲೆಗಳಲ್ಲಿರುವ ಅಮೃತಸಮ 
ವಾದ" ಹಾಲೂ; ಆಮಿಕ್ಷಾ-[ಬಿಸಿಹಾಲಿನಲ್ಲಿ ಮೊಸರನ್ನು ಹಾಕುವುದರಿಂದ 
ಉಂಟಾದ] ಒಡೆದ ಹಾಲಿನ ಗಟ್ಟಿಯಾದ ಭಾಗವೂ; ಮಸ್ತು =ಬೆಣ್ಣೆ ಯೂ; ಘಫೃತಮ್‌ 
=ತುಪ್ಪವೂ; ಅಸ್ಯಎಈ ವೃಷಭದ; ರೇತಃ-ದೇಹಸಾರವೇ ಆಗಿದೆ. *[ಎಲೈ! 
ವೃಷಭವೇ!ತ್ವಾಮ್‌ ನಿನ್ನನ್ನು ಗಾವಃ-ಗೋವುಗಳು; ರಾಜ್ಕಾಯ-ತಮ್ಮ ರಾಜ್ಯದ 
ಆಧಿಪತ್ಯಕ್ಕಾಗಿ; ಅವೃಣತ=ಆರಿಸಿಕೊಂಡವು; ಸ್ವರ್ಕಾಃ ಚೆನ್ನಾಗಿ ಪೂಜಿಸಬೇಕಾದ 
ಮರುತಃ-ದೇವತೆಗಳು; ತ್ವಾಮ್‌ ನಿನ್ನನ್ನು ಹವಂತ-ಹವಿಃಸ್ವರೂಪವಾಗಿ 
ಆಹ್ವಾನಿಸಿದವು; 
ಅಗ್ನೌ ಪ್ರಾಸ್ತಾಹುತಿಃ ಸಮ್ಯಗಾದಿತ್ಯಮುಪತಿಷ್ಠತೇ | ಆದಿತ್ಯಾಜ್ಞಾಯತೇ ವೃಷ್ಟಿಃ 
ವೃಷ್ಟೇರನ್ನಂ ತತಃ ಪ್ರಜಾಃ ॥ ಎಂಬ ವಾಕ್ಯಗಳ ತಾತ್ಪರ್ಯವು ಈ ಮಂತ್ರದಲ್ಲಿ 
ಅಡಕವಾಗಿದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೨೬ 


I I I 
ವರ್ಷ್ಮನ್ನತ್ರಸ್ಕ ಕಕುಭಿ ಶಿಶ್ರಿಯಾಣಸ್ವತೋ ನ 


೬) 


I I | 
ಉಗ್ರೋ ವಿಭಜಾ ವಸೂನಿ ॥ ವ್ಯೃದ್ದೇನ ವಾ ಏಷ 


I 
ಪಶುನಾ ಯಜತೇ ಯಸ್ಕೈತಾನಿ ನ ಕ್ರಿಯಂತ ಏಷ 


| I 
ವರ್ಷ್ಮನ್ಸ್‌ | ಕ್ಷತ್ರಸ್ಯ । ಕಕುಭಿ । ಶಿಶ್ರಿಯಾಣಃ । ತತ: | ನಃ ॥ ಉಗ್ರಃ | ವೀತಿ । ಭಜ | 


ವಸೂನಿ ॥ ವ್ಯೃದ್ಧೇನೇತಿ ವಿ-ಯದ್ದೇನ | ವೈ । ಏಷಃ । ಪಶುನಾ । ಯಜತೇ | 


ಯಸ್ಕ। ಏತಾನಿ | ನ| ಜ್‌ | 


[ನೀನು] ಕ್ಷತ್ರಸ್ಯ ಕಕುಭಿಇ ಕ್ಚತ್ರಿಯಜಾತಿಗೆ [ಪ್ರಧಾನವಾದ] ಹಿಣಿಲಿನಂತಿರುವ; 


ವರ್ಮನ್‌ ಶಿಶ್ರಿಯಾಣಃ ಶರೀರದಲ್ಲಿ ಆಶ್ರಿತನಾಗಿರು; ತತಃಐ ಬಳಿಕ; ಉಗ್ರಃ =ವಮ್ಮ 


ಶತ್ರುಗಳ ಮೇಲೆ ಕೋಪದಿಂದ ಉಗ್ರನಾಗಿ; ನಃ ಇನಮಗೆ; ವಸೂನಿ ವಿಭಜ-ಹಗೆಗಳ 


ಈ ವೃಷಭಯಾಗದಿಂದ ಸುಪ್ರೀತರಾದ ದೇವತೆಗಳು ನಮಗೆ ಕಾಲಕಾಲಕ್ಕೆ ಮಳೆ 
ಯನ್ನು ಸುರಿಸಿ ಸಸ್ಯಗಳ ಅಭಿವೃದ್ಧಿ ಗೆ ಕಾರಣರಾಗಲಿ. ಅದರ ಮೂಲಕ ಸುಭಿಕ್ಟವು 
ಉಂಟಾಗಲಿ. ಅಂತಹ ವೃಷ್ಟಿಯು ನಮಗೆ ಈ ಯಾಗದಿಂದ ಲಭಿಸಲಿ. 


ಸಃ| ಧನಗಳನ್ನು ವಿಭಾಜಿಸಿ ಕೊಡು. 
BS 

೫೫ ಈ ಅನುವಾಕದ ಕತಕ ಪ್ರಶಂಸೆ 

೫ ಬ್ರಾಹ್ಮಣಭಾಗ ವಿವರಣೆ 

x ಯಸ್ಯ ಏತಾನಿ ನ ಕ್ರಿಯಂತೇ ಯಾವ ಯಜಮಾನನ ಯಾಗದಲ್ಲಿ ಇಲ್ಲಿ ಹೇಳಿ . 
XU ರುವ ಕಾರ್ಯಗಳು ಮಾಡಲ್ಪಡುವುದಿಲ್ಲವೋ 

ಕ ಏಷಃ ವ್ಯೃದ್ಧೇನ ಪಶುನಾ ಈ ಯಜಮಾನನು ಅಂಗವೈಕಲ್ಯವುಳ್ಳ ಪಶು 
೫| ಯಜತೇ ವೈ ಯಜ್ಞವನ್ನು ಮಾಡಿದವನಾಗುತ್ತಾನೆ. 

Xx 

XX 

೫2 

XX 

1X 

Xx 

ಅ 4 


ತೈತ್ತಿರೀಯ ಸಂಹಿತಾ/೩-೩-೯/೪೨೭ 


28-9 


[ಪೂಷಾ ಕ್ರಿಯಂತ ಏಷೋಪ್ಟೌ ಚ ॥] 


| | 
ಹ ತು! ವೈ! ಸಮೃದ್ದೇನೇತಿ ಸಂ-ಖದ್ದೇನ | ಯಜತೇ | ಯಸ್ಯ | ಏತಾನಿ! 
ಅ _ WT ಬು ಅಹ ಅ 


|| 
ಕ್ರಿಯಂತೇ ॥೨೯॥ 


ಯಸ್ಯ ಏತಾನಿ ಯಾವ ಯಜಮಾನನ ಯಾಗದಲ್ಲಿ ಈ 
ಕ್ರಿಯಂತೇ ಕಾರ್ಯಗಳು ಮಾಡಲ್ಪಡುತ್ತವೆಯೋ 
ಏಷಃ ಹತುವೈ ಈ ಯಜಮಾನನು ಸರ್ವಾಂಗಸಮೃದ್ಧವಾದ 


ಸಮೃದ್ಧೇನ ಯಜತೇ ಯಾಗವನ್ನು ಮಾಡಿದವನಾಗುತ್ತಾನೆ. 


ವೃಷಭದ ಹೃದಯಾದಿ ಅಂಗಹೋಮದ ಅನುಷ್ಠಾನದ ಈ ಮಂತ್ರವು ವೃಷಭವನ್ನು | 
ಪ್ರಶಂಸಿಸುತ್ತಿದೆ. ಈ ವೃಷಭದ ಅಂಗಹೋಮಗಳಿಂದ ತೃಪ್ತ ರಾದ ದೇವತೆಗಳು 
ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ. ಈ ವೃಷಭವು ದೇವತೆಗಳಿಗೆ ಪ್ರಿಯವಾಗಲಿ. 
ಈ ಮಂತ್ರಕ್ಕೆ ಸ್ವಿಷ್ಟಕೃದ್ಧೊ ಮದಲ್ಲಿ ವಿನಿಯೋಗವನ್ನು ಆಪಸ್ತಂಬರು ಹೇಳಿರುತ್ತಾರೆ. 
ಎಲೈ! ವೃಷಭವೇ! ನೀನು ಗೋವುಗಳ ಅಧಿಪತಿಯಾಗಿರುವೆ. ದೇವತೆಗಳ ಹವಿಃ 
ಸ್ವರೂಪನಾಗಿ ಇರುವೆ. ನೀನು ಬಲಶಾಲಿಯಾಗಿ ಕೃತ್ರಿಯಜಾತಿಗೆ ಪ್ರಧಾನವಾದ 
ಹಿಣಿಲಿನಂತೆ ಇರುವೆ. ಸ್ವಿಷ್ಟಕೃದಗ್ನಿಯಾದ ನಿನ್ನ ಅನುಗ್ರಹದಿಂದ ಶತ್ರುಗಳ ಧನವೆ 
ಲ್ಲವೂ ನಮಗೆ ದೊರಕಲಿ. 

ಯಾವ ಯಜಮಾನನ ಯಾಗದಲ್ಲಿ ಈ ಅನುವಾಕದಲ್ಲಿ ಹೇಳಿದ ವಿಧಿಗಳು ಅನುಷ್ಠಿಸ 
ಲ್ಪಡುತ್ತವೆಯೋ, ಆ ಅನುಷ್ಠಾನಗಳಿಂದ ಆತನ ಯಾಗವು ಸರ್ವಾಂಗಸಮೃದ್ಧವಾಗು 
ತ್ತದೆ. ಈ ಬ್ರಾಹ್ಮಣಭಾಗದಿಂದ ವಿಹಿತವಾದ ಎಲ್ಲ ಮಂತ್ರಗಳಿಂದಲೂ ಅನುಷ್ಠಿಸ 
ಲ್ಪಡಬೇಕಾಗಿರುವ ಕಾರ್ಯಗಳ ಪ್ರಶಂಸೆಯು ಇದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೨೮ 


ಕರರಾರಾರಾರರಾರರಾಾರ್ಮಾರ್ಸ್‌ 


$+ 
4 
ಜಿ 


ವಿನಿಯೋಗಸಂಗ್ರ ಹ 


ಗೋಯೂಥೇ ಜೀರ್ಣವೃಷಭಸ್ಯಾಲಂಭಂ ಯದಿ ವಾಂಛತಿ | 
ತದಾ ಯುವಾನಂ ವೃಷಭಂ 3ತತ್ರೈತಮಿತಿ ಯೋಜಯೇತ್‌ ॥ 
2ನಮೋ ಜೀರ್ಣಮುಪಾಕುರ್ಯಾದ್ದೆ €ವಾನಾಂ3 ತದ್ವಪಾಹುತಿಃ | 
4ಪಿತಾಂಂಗಹೋಮಸ್ವ್ವಾಂ ಗಾವಣೆ ಸ್ವಿಷ್ಟಕೃತ್‌ ಪಂಚ ವರ್ಣಿತಾಃ ॥ 


ಅನುವಾಕದಲ್ಲಿರುವ ಮಂತ್ರಗಳ ಸಂಖ್ಯೆ-5 


ಅನುವಾಕದ ವಿಶೇಷವಿಷಯಗಳು 


ಈ ಅನುವಾಕದಲ್ಲಿ ಹೇಳಿರುವ ಕರ್ಮಗಳು ಸ್ಮಾರ್ತಕರ್ಮಗಳಲ್ಲಿ ಹೇಳಿರುವ 
ವೃಷೋತ್ಸರ್ಗದಂತೆ ಅಥವಾ ಮಧುಪರ್ಕದಂತೆ ತೋರುತ್ತದೆ. 
ಹಿಂದೆ ರಾಜರು ಗೋವುಗಳನ್ನು ಹುಲ್ಲು ಗಾವಲುಗಳಲ್ಲಿ ಸಾಕುತ್ತಿದ್ದರು. ಅಲ್ಲಿಗೆ 
ಬೇಕಾದ ಹೋರಿಗಳನ್ನು ಬಿಡುವ ವಿಧಿಯಂತೆಯೂ ಇಲ್ಲಿಯ ವಿಧಿಯು ತೋರುತ್ತದೆ. 
ಸ್ಮಾರ್ತಕರ್ಮವಾದ ಮಧುಪರ್ಕದಲ್ಲಿ ವಪಾಹೋಮಾದಿಗಳು ಇವೆ. ಉತ್ಸರ್ಜನ 
ಪಕ್ಷವೂ ಇದೆ. ಹೀಗಾಗಿ ಇದು ವೈಕಲ್ಲಿಕವೆಂದು ಭಾವಿಸಿ ವಿನಿಯೋಗಸಂಗ್ರಹಕಾರರು 
“ಯದಿ ವಾಂಛತಿ' ಎಂದು ಹೇಳಿರಬಹುದು. 


ಹ6%ಣಖ ೧ 


ಸರಹರಶರರ್ಪ್ಮರ್ಪಾರಾರ್ವಾರ್ಪರ್ಪಾರರ್ವಾಾರರ್ಸಾಕರ್ಪ೯ರ್ಪರರ್ಪಾರರ್ಸ್ಷಾರ್ಸರತತತಕ 
ರರರರಶರಶರಶರಶರರರಶ್ಮಶರಶರರರರಾರಾರರ್ಪಾರರಾರಾರಾರರರತರರತರತರತರರರತರತರರತರಾಟಂ)] 


ಧ್ರ 


ಲ 0 ಸೇ ಸ] 01 2೫ ಸು ಸ 20 ಸ? 20 ಸೇ ಸ 20 20 ಸ ಸೇ ಸ 7 2೫ ಸ ಸ? 2೫ ಸ 2? ಸ 2? ೫ 


! ದಶಮೋಇಂನುವಾಕಃ ॥ 


I 
ಸೂರ್ಯೋ ದೇವೊ ದಿವಿಷದ್ಧೊ ೫ ಧಾತಾ 


| 
ವಾಯುಃ ಪ್ರಜಾಭ್ಯಃ [| 


| I 
ಸೂರ್ಯಃ | ದೇವಃ ಟ ದಿವಿಷದ್ಭ್ಯ ಇತಿ ದಿವಿಷತ್‌-ಭ್ಯಃ | ಧಾತಾ | ಕ್ಷತಾಯ | 
ವಾಯುಃ | ಪ್ರಜಾಭ್ಯ ಇತಿ ಪ್ರ-ಜಾಭ್ಯಃ 
ಈ ಹತ್ತನೆಯ ಅನುವಾಕದಲ್ಲಿ ಯಾಗಕ್ಕಾಗಿ ಉಪಾಕರಣವನ್ನು ಮಾಡಿದ ಬಳಿಕ 


ಹೆಣ್ಣು ಮೇಕೆಯನ್ನು ಗರ್ಭಿಣಿ ಎಂದು ತಿಳಿದರೆ ಮಾಡಬೇಕಾದ ಕಾರ್ಯಗಳು 
ಹೇಳಲ್ಪಡುತ್ತವೆ. 


he 


ಮಂತ್ರ ವಿನಿಯೋಗ 


I 
ಸೂಯೋೇ...ಜುಹೋತು ॥ ಮೇಕೆಯನ್ನು ಗರ್ಭಿಣಿಯೆಂದು ತಿಳಿದಾಗ 
ಹೋಮವನ್ನು ಮಾಡಲು* 


*[ಎಲೈ! ವಶೆಯೇ!]ಸೂರ್ಯಃ ದೇವಃ-ಸೂರ್ಯದೇವನು; ದಿವಿಷದ್ಭ್ಯಃ-ಸ್ವರ್ಗ 
ದಲ್ಲಿರುವ ದೇವತೆಗಳಿಗೆ; ತ್ವಾವನಿನ್ನನ್ನ; ಜುಹೋತು-ಹೋಮಮಾಡಲಿ; ಧಾತಾ” 
ಎಲ್ಲವನ್ನೂ ಸೃಷ್ಟಿಸುವ ಬ್ರಹ್ಮದೇವನು; ಕ್ಷತ್ರಾಯ-ರಾಜಾಭಿವೃದ್ಧಿಗಾಗಿ; ತ್ವಾ 
ಜುಹೋತು-ನಿನ್ನನ್ನು ಹೋಮ ಮಾಡಲಿ; ವಾಯುಃ ಪ್ರಜಾಭ್ಯಃ-ವಾಯುದೇವನು 
ಪ್ರಜೆಗಳ ಅಭಿವೃದ್ಧಿಗಾಗಿ; ತ್ವಾ ಜುಹೋತು-ನಿನ್ನನ್ನು ಹೋಮಮಾಡಲಿ; 


. *ಧಾತಾ ರಾತಿಃ...ದಧಾತು | ಎಂಬ ಇನ್ನೊಂದು ಮಂತ್ರದಿಂದಲೂ ಹವನವನ್ನು ಮಾಡಬೇಕು. 
ಇದು ಪ್ರಥಮಕಾಂಡದಲ್ಲಿ ಇದೆ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೩೦ 


I 
ಬೃಹಸ್ಪತಿಸ್ತ್ವಾ ಪ್ರಜಾಪತಯೇ ಜ್ಯೋತಿಷ್ಠತೀಂ ಜುಹೋತು ೫ 


I I 
ಯಸ್ಕಾಸ್ತೇ ಹರಿತೋ ಗಭೋತಥೋ ಯೋನಿರ್‌ 


Il I 
ಹಿರಣ್ಯಯೀ ಅಂಗಾನ್ಯಹ್ರುತಾ ಯಸ್ಯೈ ತಾಂ ದೇವೈ 


ಸ ಮಜೀಗಮಮ್‌ ॥ 


ಗಿ 


| I | 
ಗತಿಃ ವ್ವ | ಪ್ರಜಾಪತಯ ಇತಿ ಪ್ರಜಾ-ಪತಯೇ | ಜ್ಯೋತಿಷ್ಮತೀಮ್‌ | 


ಶಿ 
ಜುಹೋತು ॥ ಯಸ್ಯಾಃ | ತೇ | ಹರಿತಃ | ಗರ್ಭಃ | ಅಥೋ ಇತಿ ಯೋನಿಃ 


Il I I I I 
ಹಿರಣ್ಯಯೀ ॥ ಅಂಗಾನಿ । ಅಹ್ರುತಾ ಯಸ್ಕೈ | ತಾಮ್‌ | ದೇವೈಃ | ಸಮಿತಿ । 


ಅಜೀಗಮಮ್‌ ॥ 
ಮಂತ್ರ ವಿನಿಯೋಗ 
18 | 
ಯಸ್ಯಾಸ್ತೇ...ಸಮಜೀಗಮಮ್‌ ॥ ಅಧ್ವರ್ಯುವು ಆ ವಶೆಯನ್ನು ಅಭಿಮಂತ್ರಿಸಲು 


ಬೃಹಸ್ಪತಿಃ-ಬೃಹಸ್ಪತಿಯು; ಪ್ರಜಾಪತಯೇ-ಪ್ರಜಾಪತಿಬ್ರಹ್ಮನಿಗಾಗಿ; ಜ್ಯೋತಿಷ್ಯತೀಮ್‌ 
=ಕಾಂತಿಮತಿಯಾದ; ತ್ವಾ ಜುಹೋತು-ನಿನ್ನನ್ನು ಹೋಮ ಮಾಡಲಿ; *[ಎಲೈ! 
ಗರ್ಭಿಣಿಯಾದ ಮೇಕೆಯೇ!] ಯಸ್ಯಾಃ ತೇ ಗರ್ಭಃ ಹರಿತಃ-ಯಾವ ನಿನ್ನ [ಗರ್ಭವು] 
ನಿಸ್ಸಾರವಾಗಿ ಹಸಿರು ಬಣ್ಣವಾಗಿದೆಯೋ; ಅಥೋನಮತ್ತು; ತೇ ಯೋನಿಃ-ನಿನ್ನ 
ಯೋನಿಯು; ಹಿರಣ್ಯಯೀ=ರಸಹೀನವಾಗಿ ಹೊಂಬಣ್ಣ, ವಾಗಿದೆಯೋ; ಯಸ್ಕೈ ತೇ 
ಅಂಗಾನಿ-ಯಾವ ನಿನ್ನ ಅಂಗಗಳು; ಅಹ್ರುತಾ-ನಿಶ್ಚೇಷ್ಟವಾಗಿ ನೆಲದ ಮೇಲೆ 
ಬಿದ್ದಿ ವೆಯೋ; ತಾಮ್‌-ಅಂತಹ (ನಿನ್ನನ್ನು); ದೇವೈಃವದೇವತೆಗಳೊಡನೆ; 
ಸಮಜೀಗಮಮ್‌-ಸೇರಿಸುವೆನು. 


ಯಾಗಕ್ಕಾಗಿ ಉಪಾಕೃತವಾಗಿರುವ ಮೇಕೆಯು ಗರ್ಭಿಣಿ ಎಂದು ತಿಳಿದ ಮೇಲೆ ಈ 


ತೈತ್ತಿ ರೀಯ ಸಂಹಿತಾ/೩-೩-೧೦/೪೩೧ 


ಏತಿ | ವರ್ತನ | ವರ್ತಯ | ನೀತಿ | ನಿವರ್ತನೇತಿ ನಿ-ವರ್ತನ | ವರ್ತಯ | 


ಇಂದ್ರ | ನರ್ದಬುದ ll ಭೂಮ್ಯಾಃ ಚತಸ್ರ: ಪ್ರದಿಶ ಇತಿ ಪ್ರ-ದಿಶಃ ತಾಭಿಃ | 
| | 
ಏತಿ | ವರ್ತ ಯ! ಪುನಃ ॥ 


ಮಂತ್ರ 


ಆವರ್ತನ...ಪುನಃ ॥ 'ಪ್ರದಕ್ಷಿ ಣಾಕಾರವಾಗಿ ಗರ್ಭವನ್ನು ಸುತ್ತಿಸಲು : 


“೨ 


ವರ್ತನ ಇಂದ್ರ ಗರ್ಭವನ್ನು ಟ್ಟ ವಂತೆ. ಮಾಡಲು ಸಮರ್ಥನಾದ ಇಂದ್ರನೇ! . 
ಆ ವರ್ತರ್ಯತು ಗರ್ಭವನ್ನು ಸುತ್ತಾ ಡಿಸು; ನಿವರ್ತನ- ಗರ್ಭವನ್ನು dds 
ಸಮರ್ಥನಾದ ಇಂದ್ರನೇ! ನಿ ವರ್ತಯ- ಗರ್ಭವು ಹೊರಬರುವಂತೆ ಮಾಡು; 
ನರ್ದಬುದ-ಗುಡುಗುಗಳಿಂದ ಶಬ್ದವನ್ನು ಮಾಡುವ, ಮತ್ತು ನೊರೆಗಳಿಂದ ಕೂಡಿ 
ರುವ ಮಳೆಯನ್ನು ತರುವ ಇಂದ್ರನೇ! ಭೂಮ್ಯಾಃ ಇಭೂಮಿಯ; ಚತಸ್ರಃ ಪ್ರದಿಶಃ- 
ಯಾವ ಮುಖ್ಯ ನ್ಯೂ ನಾಲ್ಕು ದಿಕ್ಕು ಗಳು ಇವೆಯೋ; ತಾಭಿಃಆ ದಿಕ್ಕು ಗಳಲಿ: ಶಿ hk 
ಆ ವರ್ತಯ-ಮತ್ತೆ ಮತ್ತೆ | ಗರ್ಭವನ್ನು ಸುತ್ತಾಡಿಸು. 


ಹೋಮವನ್ನು ಮಾಡಬೇಕು. 

ಸೂರ್ಯದೇವನೂ, ಬ್ರಹ್ಮದೇವನೂ, ವಾಯುದೇವನೂ, ಬೃಹಸ್ಪತ್ಯಾಚಾರ್ಯನೂ 
ನಿನ್ನನ್ನು ಹವನ ಮಾಡಿದಂತಾಗಲಿ. 

ಪಶುಸಂಜ್ಞ; ಪನವಾದ ಮೇಲೆ ಆ ಮೇಕೆಯನ್ನು ಅಭಿಮಂತ್ರಿಸುವ ಮಂತ್ರವಿದಾಗಿದೆ. 
ಎಲೈ! ಮೇಕೆಯೇ! ನಿನ್ನ ಗರ್ಭವು ನಿಸ್ಸಾರವಾಗಿ ಹಸಿರು ಬಣ್ಣ ದಿಂದ ಕೂಡಿದೆ. ನಿನ್ನ 


ಯೋನಿಯು ರಸಹೀನವಾಗಿದೆ. ನಿನ್ನ ಅಂಗಗಳು ನಿಶ್ಚೆ! ಷ್ಟವಾಗಿವೆ. ನಿನ್ನನ್ನು ದೇವತೆಗ 
ಲೊಡನೆ ಸೇರಿಸುವೆನು. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೩೨ 


ವಿ ತೇ ಭಿನದ್ಮಿ ತಕರೀಂ ವಿ ಯೋನಿಂ ವಿ ಗವೀನ್ಯೌ 


ವಿ(೩೦)1 ಮಾತರಂ ಚ ಪುತ್ರಂ ಚ ವಿ ಗರ್ಭಂ ಚ 


ಜರಾಯು ಚ ॥ ಬಹಿಸ್ಟೇ ಅಸ್ತು ಬಾಲಿತಿ ॥ 


I 
ವೀತಿ | ತೇ! ಭಿನದ್ಮಿ | ತಕರೀಮ್‌ । ವೀತಿ । ಯೋನಿಮ್‌ ವೀತಿ ಗವೀನ್ಕ ll 


ಭ || 
ವೀತಿ 1(೩೦) ಮಾತರಮ್‌ । ಚ । ಪುತ್ರಮ್‌ । ಚ । ವೀಠಿ । ಗರ್ಭಮ್‌ | ಚ | 


| 
ಜರಾಯು । ಚ ॥ ಬಹಿಃ | ತೇ। ಅಸ್ತು | ಬಾಲ್‌ । ಇತಿ ॥ 


ಮಂತ್ರ ವಿನಿಯೋಗ 


ವಿ ತೇ...ಜರಾಯು ಚ॥ *ತಕರ್ಯಾದಿಗಳನ್ನು ಛೇದಿಸಲು 
ಬಹಿಸ್ತೆ €.. ಬಾಲಿತಿ ॥ *ತೊಡೆಗಳ ನಡುವೆ ಗರ್ಭವನ್ನು ಹೊರ ಹಾಕಲು 


*[ಎಲೈ! ಗರ್ಭಿಣಿಯಾದ ಮೇಕೆಯೇ!] ತೇವನಿನ್ನ; ತಕರೀಮ್‌-ಗರ್ಭದ ಹೊರ 
ವೇಷ್ಟನವನ್ನು; ವಿ ಭಿನದ್ಮಿ-ವಿಶೇಷವಾಗಿ ಛೇದಿಸುತ್ತೇನೆ. ಯೋನಿಮ್‌ ವಿ ಭಿನದ್ಮಿ- 
[ಗರ್ಭವನ್ನು ಹೊರತರುವುದಕ್ಕಾಗಿ] ಯೋನಿಯನ್ನೂ ಕತ್ತರಿಸುತ್ತೇನೆ; ಗವೀನ್ಯೌ- 
[ಗರ್ಭವನ್ನು ಹೊರಬರದಂತೆ ಮಾಡುವ] ಎರಡು ಕಡೆಗಳಲ್ಲಿಯೂ ಇರುವ ಮಾಂಸ 
ಖಂಡವನ್ನು; ವಿ ಭಿನದ್ಮಿ-ವಿಶೇಷವಾಗಿ ಕೊಯ್ಯುತ್ತೇನೆ; ಮಾತರಮ್‌ ಚ ಪುತ್ರಮ್‌ 
ಚ-ತಾಯಿಯನ್ನೂ ಮಗನನ್ನೂ; ವಿ ಭಿನದ್ಮಿ-ಬೇರ್ಪಡಿಸುತ್ತೇನೆ; ಗರ್ಭಮ್‌ ಚ 
ಜರಾಯು ಚ-ಕೋಶಾವೃತವಾದ ಗರ್ಭವನ್ನೂ, ಗರ್ಭಕೋಶವನ್ನೂ; ವಿ ಭಿನದ್ಮಿ 
=ಕತ್ತರಿಸಿ ಬೇರ್ಪಡಿಸುತ್ತೇನೆ.*[ಎಲೈ! ವಶೆಯೇ!]ತೇ ಬಾಲ್‌-ನಿನ್ನ ಕರುವು;ಇತಿ= 
ಈ ಪ್ರಕಾರದಿಂದ; ಬಹಿಃ ಅಸ್ತು-ಹೊರಬರಲಿ. 


*ಈ ಮಂತ್ರಗಳ ವಿನಿಯೋಗವು ಜಾರುತ್ತಿರುವ ಗರ್ಭದ ಅಭಿಮಂತ್ರಣಕ್ಕೆ ಎಂದು ಮಿಶ್ರರ ಮತ. 


ತೈತ್ತಿರೀಯ ಸಂಹಿತಾ/೩-೩-೧೦/೪೩೩ 


| 
ಉರುದ್ರಪ್ಪೋ ವಿಶ್ವರೂಪ ಇಂದುಃ ಪವಮಾನೋ 


| 
ಧೀರ ಆನಂಜ ಗರ್ಭಮ್‌ 


I 
ಪವಮಾನಃ। ಧೀರಃ | ಆನಂಜ। ಗರ್ಭಮ್‌ ॥ 


ಮಂತ 
ಇಂ) 


WW 
ಉರುದ್ರಪ್ಲೋ...ಗರ್ಭಮ್‌ ॥ ಶಾಮವಿತ್ರಾಗ್ನಿಯಲ್ಲಿ ಶ್ರಪಣ ಮಾಡುವಾಗ ಪಶು 
Wu ರಸವನ್ನು ಸಂಗ್ರಹಿಸಲು ಪಾತ್ರವನ್ನು ಇಡಲು/ 


ಹೋಮವನ್ನು ಅನುಷ್ಠಿಸಲು. ಭ.ಭಾ.ಭಾ 


* ಉರುದ್ರಪ್ಪಃ-ಹಲವು ಪಶುರಸಬಿಂದುಗಳುಳ್ಳ; ವಿಶ್ವರೂಪಃ=-ನಾನಾರೂಪವಾಗಿ 
ರುವ; ಇಂದುಃ-ಚಂದ್ರನಂತೆ ನಿರ್ಮಲವಾಗಿರುವ; ಪವಮಾನಃ-ದೇವತೆಗಳಿಗೆ 
ಪ್ರಿಯವಾಗಿ ಶುದ್ಧವಾಗಿ ಇರುವ; ಧೀರಃ=ಗಟ್ಟಿಯಾಗಿರುವ [ಅವಯವಸಮೂಹವು] 
ಗರ್ಭಮ್‌-ಕರುವಿನ ಆಕಾರವನ್ನು; ಆನಂಜನವ್ಯಕ್ತಪಡಿಸಿತು. 


ಗರ್ಭವನ್ನು ಪುನಃ ಪುನಃ ಸುತ್ತಾಡಿಸಿ ಹೊರತರಬೇಕು. ಅದಕ್ಕಾಗಿ ಇಂದ್ರನ ಪ್ರಾರ್ಥನೆ 
ಯಿದು. ಹೇ! ಇಂದ್ರನೇ! ನೀನು ಗರ್ಭವನ್ನು ಸುತ್ತಿಸಲು ಮತ್ತು ಹೊರತರಲು 
ಸಮರ್ಥನು. ವೃಷ್ಟಿಯ ಒಡೆಯನು. ನೀನು ಈ ಗರ್ಭವನ್ನು ಸುತ್ತಿಸಿ ಹೊರಬರುವಂತೆ 
ಮಾಡು. 

ಎಲೈ ಗರ್ಭಿಣಿಯಾದ ವಶೆಯೇ! ನಿನ್ನ ತಕರೀ ಮುಂತಾದವುಗಳನ್ನು ಭೇದಿಸುತ್ತೇನೆ. 

ನಿನ್ನ ಆತ್ಮವು ಸರ್ವವ್ಯಾಪಕವಾಗಲಿ ಎಂದು ಮಿಶ್ರರು ತಾತ್ಪರ್ಯವನ್ನು 

ವಿವರಿಸಿದ್ದಾರೆ. 

ಪಶುರಸಬಿಂದುಗಳಿಂದ ಕೂಡಿರುವ ಗಟ್ಟಿಯಾದ ಅವಯವಸಮೂಹವು ಕರುವಿನ 
ಆಕಾರವನ್ನು ವ್ಯಕ್ತಪಡಿಸಿತು. ಪಶುರಸಬಿಂದುವಿನ ಸಮೂಹವು ಕರುವನ್ನು ಮೃದು 
ಮಾಡಿತು. | 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೩೪ 
ೊರಾರರಾಾರಾಾತರ್ತರ್ತಾತಾಾಶರಾರಾರ್ಪರ್ಪಾರ್ಸಾ;ಾ 


I ll 
ಏಕಪದೀ ದ್ವಿಪದೀ ತ್ರಿಪದೀ ಚತುಷ್ಪದೀ ಪಂಚಪದಿ ಪದೀ ಷಟ್ಟ ದೀ 
I I 
ಸಪ್ತಪದ್ಯಷ್ಟಾಪದೀ ಕಿ ಪ್ರಥತಾಗ್‌ಂ ಸ್ವಾಹಾ l 


I | | I | Il 
ಏಕಪದೀತ್ಯೇಕ-ಪದೀ | ದ್ವಿಪದೀತಿ ದ್ವಿ-ಪದೀ 1 ತ್ರಿಪದೀತಿ ತ್ರಿ-ಪದೀ | 
I 
ಚತುಷ್ಪದೀತಿ ಚತುಃ-ಪದೀ । ಪಂಚಪದೀತಿ ಪಂಚ-ಪದೀ | ಷಟ್ಟದೀತಿ ಷಟ್‌- 
| 
ಪದೀ | ಸಪ್ತಪದೀತಿ ಸಪ್ತ-ಪದೀ । ಅಷ್ಟಾಪದೀತ್ಯಷ್ಟಾ-ಪದೀ  ಭುವನಾ | ಅನ್ಹಿತಿ। 


ಪ್ರಥತಾಮ್‌ ಸ್ವಾಹಾ 


ಮಂತ್ರ ಚೆ ವಿನಿಯೋಗ 


Il 
ಏಕಪದೀ...ಸ್ವಾಹಾ॥॥ ್ವಿಷ್ಟಕ ಏದ್ದೊ ಮಕ್ಕೆ ಮೊದಲಿನ ಹೋಮವನ್ನು ್ನ ಅನುಷ್ಠಿಸಲು 


+ ಏಕಪದೀ-ಒಂದು ಪಾದವುಳ್ಳ* ದ್ವಿಪದೀ-ಎರಡು ಕಾಲುಳ್ಳ; ತ್ರಿಪದೀ-ಮೂರು 
ಪಾದಗಳುಳ್ಳ; ಚತುಷ್ನ ಸ ದೀವನಾಲು ್ಯ ಕಾಲುಗಳುಳ್ಳ; ಪಂಚಪದೀ- ನದು ಪಾದಗಳುಳ್ಳ; 
ಷಟ್ಟದೀ- ಆಟ ಕಾಲುಗಳುಳ್ಳ; ಸಪ್ತಪದೀ-ಏಳು ಕಾಲುಗಳುಳ್ಳ; ಅಷ್ಟಾ ಪದೀ- 
ಎಂಟು ಪಾದಗಳುಳ್ಳ; [ವಶೆಯು ಇದಾಗಿದೆ]. [ಇದು] ಭುವನ ನ ಬ್ರ! 
ಗಳಲ್ಲಿ; ಅನು ಪ್ರಥತಾಮ್‌-ಕ್ರಮವಾಗಿ ಪ ಪ್ರ ಸಿದ್ದವಾಗಲಿ; [ಇದು] [ರಸರೂಪವಾದೆ 
ಹವಿಸ್ಸು] ಸ್ವಾಹಾ-ಚೆನ್ನಾಗಿ ಹುತವಾಗಲಿ. 


`` ಈ ವಶೆಯು ಏಕಪದಿಯಿಂದ ಅಷಾ ವ್ಬಪದೀ ಎಂಬುದಾಗಿ ಹೇಳಲ ಬಿಡುತ್ತದೆ. ಇದು 


ಸ್ಪರ್ಗಾದಿಗಳಲ್ಲಿ ಪ್ರಸಿದ್ಧ. ವಾಗಲಿ. 


*ತಾಯಿಹಸುವಿನ ಗರ್ಭದಲ್ಲಿ ಕರುವು ಇದೆ. ಎರಡರ ಪಾದಗಳೂ ಸೇರಿ ಎಂಟು ಪಾದಗಳವೆ. 
ಎಂಟುಪಾದಗಳುಳ್ಳವುಗಳನ್ನು ಏಕಪದೀ ಎಂದೂ ಹೇಳಬಹುದು. “ಶತೇ ಪಂಚಾಶನ್ನ್ಯಾಯ'ದಂತೆ 
ಎಂದು ತಿಳಿಯಬಹುದು. ನೂರು ರೂಗಳುಳ್ಳವನನ್ನು ಐವತ್ತು ರೂಗಳುಳ್ಳವನು ಎಂದೂ ಹೇಳಬಹುದಷ್ಟೆ. 
ಹೀಗೆ ದ್ವಿಪದೀ ಮುಂತಾದ ಹೆಸರುಗಳು. ಅಷಾ ಪದೀ ಎಂಬುದು ಮುಖ ವಾದ ವ್ಯಪದೇಶ. 


ಸಾಕಾ ಟ್‌ ್‌್‌ 


ETT TTT TEESE EEE EEE SSS 


ತೈತ್ತಿರೀಯ ಸಂಹಿತಾ/೩-೩-೧೦/೪೩೫ 


I I | 
ಮಹೀ ದ್ಯೌಃ ಪೃಥಿವೀ ಚನ ಇವುಂ ಯಜ್ಞಃ ೦ ಮಿಮಿಕ್ಷತಾಮ್‌ | 
I 
ಪಿಪೃತಾಂ ನೋ ಭರೀಮಭಿಃ ॥೩೧-10॥ 
[ಗವೀಸ್ಕೌ ವಿ ಚತುಶ್ಚತ್ವಾರಿಗ್‌ಂಶಚ್ಚ ॥] 


ಮಹೀ ದ್ಯೌಃ ಪೃಥಿವೀ ಚ। ನಃ | ಇಮಮ್‌ | ಯಜ್ಞಮ್‌ ಮಿಮಿಕ್ಷತಾಮ್‌ || 
I 
ಪಿಪೃತಾಮ್‌ । ನಃ । ಭರೀಮಭಿರಿತಿ ಭರೀಮ-ಭಿಃ ॥೩೧॥ 


ಮಂತ್ರ ವಿನಿಯೋಗ 
ಮಹೀ ದ್ಯೌಃ...ಭರೀಮಭಿಃ ॥ | ಗರ್ಭವನ್ನು ಭಸ್ಮದಿಂದ ಆಚ್ಛಾದಿಸಲು 
$ ಮಹೀ-ಮಹತ್ತಾಗಿರುವ; ದೌಃ-ಅಂತರಿಕ್ಷವೂ; ಪೃಥಿವೀ ಚ-[ಮಹತ್ತಾದ] 
ಭೂಮಿಯೂ; ನಃ-ನಮ್ಮ; ಇಮಮ್‌ ಯಜ್ಞಮ್‌-ಈ ಯಜ್ಞ; ವನ್ನು; 
ಮಿಮಿಕ್ಷತಾಮ್‌-ರಸಭರಿತವನ್ನಾಗಿ ಮಾಡಲಿ; ನಃಜನಮ್ಮನ್ನು; ಭರೀಮಭಿಃ= 
ಪೋಷಣ-ಧಾರಣ ಪ್ರಕಾರಗಳಿಂದ; ಪಿಪೃತಾಮ್‌ ರಕ್ಷಿಸಲಿ. 


ಭೂಮಿ-ಅಂತರಿಕ್ಷಗಳು ನಮ್ಮ ಈ ಯಜ್ಞವನ್ನು ರಸಭರಿತವನ್ನಾಗಿಸಲಿ. ನಮ್ಮನ್ನು 
ಪೋಷಿಸಲಿ. ರಕ್ಷಿಸಲಿ. 


ವಿನಿಯೋಗಸಂಗ್ರಹ 
ಉಪಾಕೃತವಶಾಯಾಂ ಚೇದ್ಗರ್ಭೋ ಮಂತ್ರಾಸ್ತದಾ ಅಮೀ। 
1ಸೂರ್ಯೊೋ ಜುಹೋತಿ 2ಯಸ್ಕಾಸ್ತೇ ಜಪಿತ್ವಾ 3ವರ್ತನೇತ್ಯತಃ ॥ 
ಗರ್ಭಂ ಪರ್ಯಾವರ್ತ್ಯ ವಿ ತೇ4 ಮಿತ್ವೋಲ್ಟಂ *ಬಹಿರಿತ್ಯತಃ | 
ನಿಸ್ಸಾರ್ಯೋರು6 ಧರೇತ್‌ ಪಾತ್ರಂ ಏಕೇತಿ? ರಸಹೋಮಕಃ ॥ 
ಕಿಮಹೀತ್ಯಾಚ್ಛಾದಯೇದ್ದ ರ್ಭಮಷ್ಟ್‌ ಮಂತ್ರಾಃ ಪ್ರಕೀರ್ತಿತಾಃ ॥ 
ಅನುವಾಕದಲ್ಲಿರುವ ಮಂತ್ರಸಂಖ್ಯೆ-8 


॥ ಏಕಾದಶೋಇಂನುವಾಕಃ ॥ 


| | | 
ಇದಂ ವಾಮಾಸ್ಯೇ ಹವಿಃ ಪ್ರಿಯಮಿಂದ್ರಾಬ್ಬಹಸ್ಪತೀ 


} 
ಉಕ್ಕ ೦ ಮದಶ್ಚ ಶಸ್ಯತೇ ll 


ಟ॥ Il 
ಇದಮ್‌ ವಾಮ್‌ ಆಸ್ಕೇ ಹವಿಃ ಪ್ರಿಯಮ್‌ | ಇಂದ್ರಾ ಬ್ಬಹಸ್ಪ ತೀ ಇತೀಂದ್ರಾ- 


ಬೃಹತೀ | ಉಕ್ಕಮ್‌। ಮದಃ | ಚ। ಶಸ್ಯ್ರತೇ॥ 


ಈ ಹನ್ನೊ ೦ದನೆಯ ಅನುವಾಕದಲ್ಲಿ ಕಾಮೆ ಷ್ಟಿ ಯ ಯಾಜ್ಯಾ — 
ಪುರೋನುವಾಕ್ಯ ಗಳು ಹೇಳಲ್ಪಡುತ್ತವೆ. 


ಬಜ ಕರರುಾಾಾ ಾಪ ಪ್ರರ ರಟ ಭಜ ಜಟ ಚಚಜಜ ಜರದ 


ಮಂತ್ರ ವಿನಿಯೋಗ 
ಇದಂ ವಾಮಾ...ಶಸ್ಯತೇ ॥ 


ಶತ್ರು ವನ್ನು ಗೆಲ 2) ಬಯಸುವ ರಾಜನ ನಿಗೆ ವಿಹಿತವಾದ 
ಐಂದಾ ್ರಾಬಾರ್ಹಸ ಸತ್ಯೇಷ್ಟಿಯಲ್ಲಿನ ಪುರೋನುವಾಕ್ಕೆ. 


೪ ಇಂದಾ ಬೃಹಸ್ಪತೀ-ಎಲೈ! ಇಂದ್ರ-ಬೃಹಸ್ಟತಿ ದೇವತೆಗಳೇ! ಇದಮ್‌: ಈ; 
ಪ್ರಿಯಮ್‌ ಹವಿಃ=[ನಿಮಗೆ] ಪ್ರಿಯವಾದ [ಚರುರೂಪವಾದ] ಹವಿಸ ನ್ನು; ಯಥಾ 
[ಸೋಮಯಾಗದಲ್ಲಿ] ಹೇಗೆ; ಉಕ್ಕಮ್‌- ದೇವತೆಗಳಿಗೆ ಪ್ರಿಯವಾದ ಶಸ ವೂ; ಮದಃ ಚ 
ಶಸ್ತ ತೇ-ಸಂತೋಷಕರವಾದ ಜಿ ಪ್ರತಿಗರವೂ ಹೇಳಲ್ಪಡುತ ಶ್ವದೆಯೋ; ತಥಾ-ಹಾಗೆ; 
ವಾಮ್‌ ಆಸ್ಯೇ-ನಿಮ್ಮ ಬಾಯಿಯಲ್ಲಿ; ಜುಹೋಮಿ” ಸಮರ್ಪಿಸುತ್ತೇನೆ. 


ಇಂದ್ರಾಬೃಹಸ್ಪತಿಗಳೇ! ಸೋಮಯಾಗದಲ್ಲಿ ಉಕ್ಕ -ಶಸ್ತ ೈವನ್ನೂ ಪ್ರತಿಗರವನ್ನೂ 
ದೇವತೆಗಳ ಪ್ರೀತಿಗಾಗಿ ಪ್ರಯೋಗಿಸುವಂತೆ ಘಿ ಚರುಯಾಗದಲಿ ನಿಮ್ಮ ಪ್ರಿ ಪೀತಿಗಾಗಿ 


ಬ 2 25252852821282852852 525252 EEE SESE SSE 


ರ ಲಾರಾ 


7೫ ೫೫ 7೫ ಸ) AINE ಸ? 7೫೫ ಸ 7೫೫ ERECTA 7೫? ೫೫ 72 7೫2೫ 


ತೈತ್ತಿ ರೀಯ ಸಂಹಿತಾ/೩-೩-೧೧/೪೩೭ 


I | 
ಅಯಂ ವಾಂ ಪರಿಷಿಚ್ಯತೇ ಸೋಮ ಇಂದ್ರಾಬ್ಬಹಸ್ಪತೀ | ಚಾರು 
I || I ಸ 

ರ್ಮದಾಯ ಪೀತಯೇ ॥ ಅಸ್ಕೇ ಇಂದ್ರಾಬೃಹಸ್ಪತೀ ರಯಿಂ 
I Il I Il 

ಧತ್ತಗ್‌ಂ ಶತಗ್ವಿನಮ್‌ | ಅಶ್ವಾವಂತಗ್‌ಂ ಸಹಸ್ತಿಣಮ್‌ ॥ 
ಅಯಮ್‌ । ವಾಮ್‌ । ಪರೀತಿ । ಸಿಚ್ಯತೇ । ಸೋಮಃ | ಇಂದ್ರಾಬೃಹಸ್ಪತೀ 
ಇತೀಂದ್ರಾ-ಬೃಹಸ್ಪತೀ ॥ ಚಾರುಃ । ಮದಾಯ | ಪೀತಯೇ ॥ ಅಸ್ಮೇ ಇತಿ | 


ಆಂ) 


I 
ಇಂದ್ರಾಬೃಹಸ್ಪತೀ ಇತೀಂದ್ರಾ-ಬೃಹಸ್ಪತೀ । ರಯಿಮ್‌ । ಧತ್ತಮ್‌ | ಶತಗ್ವಿನ . 


7 1 eM 
ಮಿತಿ ಶತ-ಗ್ವಿನಮ್‌ || ಅಶ್ವಾವಂತಮಿತ್ಯಶ್ವ-ವಂತಮ್‌ ಸಹಸ್ರಿಣಮ್‌ ll 


ಮಂತ್ರ ವಿನಿಯೋಗ 


I 
ಅಯಂ...ಪೀತಯೇ W ಈ ಇಷ್ಟಿಯ ಯಾಜ್ಯಾನುವಾಕ್ಕೆ. 
| ವಿಕಲ್ಪಿತ ಪುರೋನುವಾಕ್ಕೆ '-ಭ.ಭಾ.ಭಾ 


ಅಸ್ಕೇ...ಸಹಸ್ರಿಣಮ್‌॥  ವಿಕಲ್ಪಿತವಾದ ಪುರೋನುವಾಕ್ಕೆ. 


*ಇಂದ್ರಾಬೃಹಸ್ಪತೀ-ಇಂದ್ರಾಬೃಹಸ್ಪತಿಗಳೇ! ಸೋಮಃ-ಸೋಮದಂತೆ ಪ್ರಿಯ 
ವಾದ; ಚಾರುಃಔಮನೋಹರವಾದ; ಅಯಮ್‌ ಈ ಚರುವು; ವಾಮ್‌:ನಿಮ 
ಗಾಗಿ; ಮದಾಯ-ಸಂತೋಷಕ್ಕಾಗಿ; ಪೀತಯೇ-ಪಾನಕ್ಕಾಗಿ[ಸೋಮರಸವು ಸಮರ್ಪಿಸ 
ಲಡುವಂತೆ] ಪರಿಷಿಚ್ಯತೇ-ಅಗ್ನಿಯಲ್ಲಿ ತ್ಯಾಗ ಮಾಡಲ್ಪಡುತ್ತದೆ. * ಇಂದ್ರಾ ಬೃಹಸ್ಪತೀ 
ಇಎಲೈ! ಇಂದ್ರಾಬೃಹಸ್ಪ ತಿಗಳೇ! ಅಸ್ಮೇ-ನಮಗೆ; ಶತಗ್ವಿನಮ್‌-ನೂರಾರು 
ಸಂಖೆಯ ಗೋವುಗಳುಳ್ಳ; ಅಶ್ವಾವಂತಮ್‌-ಹಲವು ಕುದುರೆಗಳಿಂದ ಕೂಡಿರುವ; 
ಸಹಸ್ತಿಣಮ್‌-ಸಾವಿರಾರು ಸಂಖ್ಯೆಯ ಮುತ್ತು, ರತ್ನ ಮೊದಲಾದವುಗಳಿಂದ ಕೂಡಿದ/ 
ಗಜಾದಿಗಳುಳ್ಳ; ರಯಿಮ್‌-ಐಶ್ವರ್ಯಸಂಪತ್ತಿಯನ್ನು; ಧತ್ತಮ್‌ ಕೊಡಿರಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೩೮ 


| I 
ಬೃಹಸ್ಪತಿರ್ನಃ ಪರಿಪಾತು ಪಶ್ಚಾ ದುತೋತ್ತ ರಸ್ಮಾ- 


ದಧರಾದಫಾಯೋಃ | ಇಂದ್ರಃ ಪುರಸ್ತಾದುತ ಮಧ್ಯತೋ 


ನಃ ಸಖಾ ಸಖಿಭ್ಯೋ ವರಿವಃ ಕೃಣೋತು ॥ 


ಇ | Il 
ಬೃಹಸ್ಪತಿಃ \ ನಃ | ಪರೀತಿ । ಪಾತು | ಪಶ್ಚಾ ತ್‌ | ಉತ ಉತ್ರ ರಸ್ಮಾದಿತ್ಯುತ್‌- 


| 
ತರಸ್ಮಾತ್‌ | ಅಧರಾತ್‌ | ಅಫಾಯೋರಿತ್ಯಘ-ಯೋಃ || ಇಂದ್ರಃ ಪುರಸ್ತಾ ತ್‌ | 


| I 
ಉತ। ಮಧ್ಯತಃ । ನಃ। ಸಖಾ। ಸಖಿಭ್ಯ ಇತಿ ಸಖಿ-ಭ್ಯಃ | ವರಿವಃ । ಕೃಣೋತು ॥ 


ಮಂತ್ರ ವಿನಿಯೋಗ 


1 
ಬೃಹಸ್ಪತಿಃ...ಕೃಣೋತು ॥ ವೈಕಲ್ಪಿಕವಾದ ಇನ್ನೊಂದು ಪ್ರರೋನುವಾಕ್ಕ್ಯೆ/ 
ಯಾಜ್ಯಾನುವಾಕ್ಕೆ.-ಭ.ಭಾ.ಭಾ 


* ಬೃಹಸ್ತತಿಃ-ಬೃಹಸ್ಪತಿದೇವನು; ನಃ=ನಮ್ಮನ್ನು; ಪಶ್ಚಾ ತ್‌-ಪಶ್ಚಿಮದಿಕ್ಕಿನಲ್ಲಿ ' 
ರುವ; ಅಘಾಯೋಃ=ನಮ್ಮ ನಾಶವನ್ನು ಅಪೇಕ್ಷಿಸುವ ಶತ್ರುವಿನಿಂದ; ಪರಿಪಾತು- 
ರಕ್ಷಿಸಲಿ. ಉತ-ಮತ್ತು; ಉತ್ತರಸ್ಮಾತ್‌-ಉತ್ತರದಿಕ್ಕಿನಲ್ಲಿರುವ; ಅಧರಾತ್‌ಎಕೆಳ 
ಭಾಗದಲ್ಲಿ ರುವ/ದಕ್ಷಿ ಣದಿಕ್ಕಿನಲ್ಲಿ ರುವ; ಅಘಾಯೋಜಶತ್ರುವಿನಿಂದ; ಪರಿಪಾತುಷ 
[ನಮ್ಮನ್ನು]ರಕ್ಷಿಸಲಿ. ಇಂದ್ರಃ-ಇಂದ್ರದೇವನು; ಪುರಸ್ತಾ ತ್‌-ಫೂರ್ವದಿಕ್ಕಿನಲ್ಲಿರುವ; 
ಉತ-ಮತ್ತು; ಮಧ್ಯತಃ-ಮಧ್ಯಭಾಗದಲ್ಲಿರುವ [ಶತ್ರುವಿನಿಂದ] ನಃ-ನಮ್ಮನ್ನು; 
ಪರಿಪಾತು-ಕಾಪಾಡಲಿ; ಸಖಾ-ಸ್ನೇಹಿತನಾದ ಇಂದ್ರನು; ಸಖಿಭ್ಯಃ-ಮಿತ್ರರಾದ 
ಯಜಮಾನರಿಗೆ; ವರಿವಃ-ಧನವನು; ಕೃಣೋತು-ಕೊಡಲಿ. 


ದ 


ಈ ಚರುರೂಪವಾದ ಹವಿಸ್ಸನ್ನು ಹೋಮ ಮಾಡುತ್ತೇನೆ. 
ದೇವತೆಗಳು ಸೋಮಪಾನವನ್ನು ಅಪೇಕ್ಷಿಸುತ್ತಾರೆ. ಈ ಚರುರೂಪ ಹವಿಸ್ಸು ದೇವತೆ 
ಗಳಿಗೆ ಪ್ರಿಯವಾಗಿಯೂ ಮನೋಹರವಾಗಿಯೂ ಇದೆ. ಇದನ್ನು ಇಂದ್ರಾಬೃಹಸ್ಪತಿಗಳ 


ತೈತ್ತಿರೀಯ ಸಂಹಿತಾ/೩-೩-೧೧/೪೩೯ 


(೩೨)ಶುಚೇ।ಶ್ಮುಚೇ ಶುಚಯಶ್ಚರಂತಿ । ತುವಿಮ್ರಕ್ಷಾಸೋ 


ದಿವ್ಯಾ ನವಗ್ವಾ ವನಾ ವನಂತಿ ಧೃಷತಾ ರುಜಂತಃ ॥ 


| | | | 
ವೀತಿ | ತೇ! ವಿಷ್ಟಕ್‌ ವಾತಜೂತಾಸ ಇತಿ ವಾತ-ಜೂತಾಸಃ | ಅಗ್ನೇ | ಭಾಮಾಸಃ | 


| | 
(೩.೨)! ಶುಚೇ | ಶುಚಯಃ | ಚರಂತಿ ॥ ತುವಿಮಕ್ಸಾಸ ಇತಿ ತುವಿ-ಮಕ್ಷಾಸಃ | 


| 
ದಿವ್ಯಾಃ | ನವಗ್ವಾಃ | ವನಾ | ವನಂತಿ | ಧೃಷತಾ। ರುಜಂತಃ॥ 
ಮಂತ್ರ | °° ವಿನಿಯೋಗ 


ವಿ ತೇ...ರುಜಂತಃ ll *ವಿವಿಚೀಷ್ಟಿಯ ಪುರೋನುವಾಕ್ಕೆ 


*ಶುಚೇ ಅಗ್ನೇ-ಪ್ರಜ್ವಲಿಸುವ, ಪರಿಶುದ್ದನಾದ ಅಗ್ನಿಯೇ! ತೇ-ನಿನ್ನ; ಶುಚಯಃ- 
ಜ್ವಾಲೆಗಳು; ವಿಷ್ಟಕ್‌-ಎಲ್ಲ ಕಡೆಗಳಲ್ಲಿಯೂ; ವಾತಜೂತಾಸಃ-ವಾಯುವಿನಿಂದ 
ಪ್ರೇರಿತವಾಗಿ; ವಿ ಚರಂತಿ-ಸಂಚರಿಸುತ್ತವೆ. [ಅವು] ಭಾಮಾಸಃ=ಬೇರೆ ಅಗ್ನಿಗಳ 
ಸಂಪರ್ಕದಿಂದ ಕೋಪಗೊಳ್ಳುವ ಸ್ವಭಾವವುಳ್ಳವುಗಳು; ತುವಿಮಕ್ಷಾಸಃ-ಹಲವ 
ರನ್ನು/ಎಲ್ಲವನ್ನೂ ಶುದ್ಧಿಗೊಳಿಸತಕ್ಕವುಗಳು; ದಿವ್ಯಾಃ-ದೇವಲೋಕದಲ್ಲಿ ಇರತಕ್ಕ 
ವುಗಳು; ನವಗ್ವಾಃ-ಹೊಸಹೊಸತಾದ/ನಿತ್ಯನೂತನವಾದ ಗಮನವುಳ್ಳವುಗಳು; 
ಧೃಷತಾ ರುಜಂತಃ-ಬಲಾತ್ಕಾರದಿಂದ ಅಗ್ನಿಗಳ ಮಿಶ್ರಣದೋಷವನ್ನು ಹೋಗಲಾಡಿ 
ಸತಕ್ಕವುಗಳು. [ಇಂತಹ ನಿನ್ನ ಜ್ವಾಲೆಗಳು] ವನಾ ವನಂತಿ-ಅಪೇಕ್ಷಣೀಯವಾದ 


ನಾವು ಕೊಡುವ ಹವಿಸ್ಸನ್ನು ಸ್ವೀಕರಿಸಲಿ. 
ತೃಪ್ತಿಗಾಗಿ ಅವರ ಮುಖದಲ್ಲಿ ಸಮರ್ಪಿಸುತ್ತೇನೆ. ಇದರಿಂದ ತೃಪ್ತರಾದ ಆ 
ದೇವತೆಗಳು ನಮ್ಮ ಕಾಮನೆಗಳನ್ನು ಈಡೇರಿಸಲಿ. 


* ಯಜಮಾನನ ಅಗ್ನಿಗಳಿಗೆ ಲೌಕಿಕವಾದ ಅಗ್ನಿಗಳ ಅಥವಾ ಇತರ ಯಜಮಾನರ ಅಗ್ನಿಗಳ 
ಸಂಪರ್ಕವಾದರೆ ಪ್ರಾಯಶ್ಚಿತ್ತವಾಗಿ ವಿಹಿತವಾಗಿರುವ ಇಷ್ಟಿ. 


ಕೃ ಷ್ಹಯಜುರ್ವೇದ ಕನ್ನಡ ಪ್ರಕಾಶನ/೪೪೦ 


i ಎ7 
ತ್ವಾಮಗ್ನೇ ಮಾನುಷೀರೀಡತೇ ವಿಶೋ ಹೋತ್ರಾವಿದಂ . 


I I I 
ವಿವಿಚಿಗ್‌ಂ ರತ್ನಧಾತಮಮ್‌ | ಗುಹಾ ಸಂತಗ್‌ಂ ಸುಭಗ 


| | 1 
ವಿಶ್ವದರ್‌ಶತಂ ತುವಿಷ್ಕಣಸಗ್‌ಂ ಸುಯಜಂ ಫೃತಶ್ರಿಯಮ್‌ ll 


| 
ತ್ವಾಮ್‌ \ ಅಗ್ನೇ | ಮಾನುಷೀಃ | ಈಡತೇ | ವಿಶಃ ಹೋತಾವಿದಮಿತಿ ಹೋತಾ- 
ಔಷ ಸ್ಟ ಚ್‌ | ಲ Wl Ke 
|| I 
ವಿದಮ್‌ | ವಿವಿಚಿಮಿತಿ ವಿ-ವಿಚಿಮ್‌ | ರತ್ತಧಾತಮಮಿತಿ ರತ್ನ-ಧಾತಮಮ್‌ ॥ ಗುಹಾ । 
ಸಂತಮ್‌ । ಸುಭಗೇತಿ ಸು-ಭಗ | ವಿಶ್ವದರ್‌ಶತಮಿಸಿ ವಿಶ್ವ-ದರ್‌ಶತಮ್‌ | 


ತುವಿಷ್ಠಣಸಮ್‌ | ಸುಯಜಮಿತಿ ಸು-ಯಜಮ್‌ | ಘೃತಶ್ರಿಯಮಿತಿ ಘೃತ-ಶ್ರಿಯಮ್‌ ॥ 


ಮಂತ್ರ ವಿನಿಯೋಗ 


ಬಬ ಬರ ಜರ ರ ಜರ ಜಜ ಜಟ ಜಜಿಜಳ ರಜ ಜರ 


I || 
ತ್ವಾಮಗ್ಗೇ...ಫೃತಶ್ರಿಯಮ್‌ ॥ ಮೇಲಿನ ಇಷ್ಟಿಯ ಯಾಜ್ಯಾನುವಾಕ್ಕೆ. 


*ಅಗ್ನೇನಅಗ್ನಿದೇವನೇ! ಸುಭಗ-ಮಹಾಭಾಗ್ಯಶಾಲಿಯಾದವನೇ! ಹೋತ್ರಾವಿದಮ್‌ 
=ಹೋಮವಿಶೇಷರಹಸ್ಯವನ್ನು ತಿಳಿದಿರುವ; ವಿವಿಚಿಮ್‌-ಮಿಶ್ರಣಗೊಂಡ 
ಅಗ್ನಿಗಳನ್ನು ಬೇರ್ಪಡಿಸಲು ಸಮರ್ಥನಾದ; ರತ್ನಧಾತಮಮ್‌-ರತ್ನಾದಿಧನಗಳನ್ನು 
ಕೊಡುವವನಾದ; ಗುಹಾಸಂತಮ್‌-ಗೋಪ್ಯವಾದ ಮಂತ್ರ ಸ್ಥಾ ನ/ಗಳಲ್ಲಿ ಇರುವ; 
ವಿಶ್ವದರ್‌ಶತಮ್‌-ಎಲ್ಲವನ್ನೂ ಪ್ರಕಾಶಪಡಿಸುವ; ತುವಿಷ್ಮಣಸಮ್‌-ಉದಾರ 
ವಾದ ಮನಸ್ಸುಳ್ಳ; ಸುಯಜಮ್‌-ಚೆನ್ನಾಗಿ ಯಜ್ಞ ಸ್ಲಗಳಿಂದ ಆರಾಧಿಸಲ್ಪಡುವ; 
ಫೃತಶ್ರಿಯಮ್‌=ತುಪ್ಪವನ್ನು ಸೆ ಸೇವಿಸುವ; ತ್ವಾಮ್‌-ನನ್ನನ್ನು; ಮಾನುಷೀಃ ವಿಶಃಎ 


ಮಾನವರಾದ.ಪ್ರಜೆಗಳು; ಈಡತೇ-ಬಗೆಬಗೆಯಾಗಿ ಸ್ತುತಿ ಮಾಡುತ್ತಾರೆ. 


ಹೇ! ಇಂದ್ರಾಬೃಹಸ್ಪತಿಗಳೇ! ಹೆಚ್ಚಿನ ಗೋವು, ಅಶ್ವ ಮತ್ತು ರತ್ನಗಳ ಸಂಪತ್ತನ್ನು 
ಕರುಣಿಸಿರಿ. ಬೃಹಸ್ಪತಿದೇವನು ನಮ್ಮನ್ನು ಎಲ್ಲ ದಿಕ್ಕುಗಳಿಂದಲೂ ಒದಗಿ ಬರುವ 


SET EEEETTEETT ETT 


ಇದರ ಟಿ ಆಜಿ ಕಜ ಆಟಿರ ರ ಜರ ಓರ ಚಚ ೈಾ್‌್ರ್‌ 


ಸ ಸೇ 2೫ ಸ ಸ? 2೫ ಸೇ 2? ಸೇ ಸ? 2೫ ಸ 2 ಸೇ 2೫ ಸೇ 22 ಸ 7೫ 2? ಸ ೫೫ 2? ಸ? ಸೇ 2 2೫ 


ತೈತ್ತಿ ರೀಯ ಸಂಹಿತಾ/೩-೩-೧೧/೪೪೧ 


EEE 
ಧಾತಾ ದದಾತು ನೋ ರಯಿಮೀಶಾನೋ ಜಗತಸ್ಪ ತಃ | 


ಸ ಸಃ ಪೂರ್ಣೇನ ವಾವನತ್‌ ॥ 


ಧಾತಾ | ದದಾತು । ನಃ । ರಯಿಮ್‌ । ಈಶಾನಃ | ಜಗತಃ । ಪತಿಃ ॥ ಸಃ | ನಃ | 


ಪೂರ್ಣೇನ | ವಾವನತ್‌ ॥ 


ಮಂತ್ರ ವಿನಿಯೋಗ 


ಧಾತಾ ದದಾತು...ವಾವನತ್‌ ॥ ದೇವಿಕಾಹವಿಸ್ಸುಗಳಲ್ಲಿ ಮೊದಲನೆಯದಾದ 
ಧಾತೃದೇವತಾಕವಾದ ದ್ವಾದಶಕಪಾಲಪುರೋ 
ಡಾಶಯಾಗದ ಪುರೋನುವಾಕ್ಕೆ. 


ವಿಶ್ವದ ಪಾಲಕನಾದ; [ಧಾತೃದೇವನು] ನಃ-ನಮಗೆ; ರಯಿಮ್‌-ಧನವನ್ನು; 
ದದಾತ್ತುಕೊಡಲಿ; ಸಃ-ಆ ದೇವನು; ನಃ-ನಮ್ಮನ್ನು; ಪೂರ್ಣೇನ- ಸಂಪೂರ್ಣ 


ವಾದ ವಿವಿಧ ಧನಸಮೃದಿಯಿಂದ; ವಾವನತ್‌-ಯುಕ್ತರನ್ನಾಗಿ ಮಾಡಲಿ. 
ಛು ಇದಿ 


ಶತ್ರುಗಳಿಂದ ರಕ್ಷಿಸಲಿ. ಇಂದ್ರನು ಸ್ನೇಹಿತನಂತೆ ಮಿತ್ರರಾದ ಯಜಮಾನರಿಗೆ 
ಪರಿಚಾರಕಸಂಪತ್ತಿನೊಡನೆ ಸಮಸ್ತಸಂಪತ್ತನ್ನೂ ನೀಡಿ ಅನುಗ್ರಹಿಸಲಿ. 

ಈ ಮಂತ್ರದಲ್ಲಿ ಬೃಹಸ್ಪತಿಯನ್ನೂ ಇಂದ್ರನನ್ನೂ ಬೇರೆ ಬೇರೆಯಾಗಿ ಪ್ರಾರ್ಥಿಸಿ, 
ರಕ್ಷಣೆಯನ್ನು ಕೋರಲಾಗಿದೆ. 

ಅಗ್ನಿಯು ಸರ್ವಶುದ್ಧ ನು. ಸರ್ವಶೋಧಕನು. ಆತನು ಅಗ್ನಿಮಿಶ್ರಣದಿಂದ ಕೋಪಿಸದೆ 
ನಮ್ಮ ಹವಿಸ್ಸನ್ನು ಸ್ವೀಕರಿಸಿ ಮಿಶ್ರಣದೋಷವನ್ನು ಹೋಗಲಾಡಿಸಲಿ. ನಮ್ಮ 
ಅಭೀಷ್ಟವನ್ನೀಯಲಿ. 

ಅಗ್ನಿದೇವನೇ! ನೀನು ಮಹಾಭಾಗ್ಯಶಾಲಿಯು. ಸರ್ವಜ್ಞ; ನು. ಸರ್ವಶಕ್ತನು. ನಿನ್ನನ್ನು 
ಮಾನವರು ಬಗೆ ಬಗೆಯಾಗಿ ಸ್ತುತಿಸುತ್ತಾರೆ. ಸೇವಿಸುತ್ತಾರೆ. ಅಂತಹ ಮಹಾಪ್ರಭಾವ 
ಶಾಲಿಯಾದ ನಿನಗೆ ಹವ್ಯವನ್ನು ಅರ್ಪಿಸುತ್ತೇವೆ. ನೀನು ನಮ್ಮ ದೋಷಗಳನ್ನು 


ಷ್‌ 
2 
ಸ 
XX 
XX 
2 
ಸಸ 
XX 
XX 
XX 
XX 
ಸ 
XX 
XX 
2೫ 
ಸ 
ಸ 
XX 
Xx 
ಸ 
ಹಾರ 2 
*ಧಾತಾ-ಜಗತ್ತನ್ನು ಧರಿಸಿರುವ; ಈಶಾನಃ-ಪರಮೇಶ್ವರನಾದ; ಜಗತಃ ಪತ್ನಿ [5 
x 
10 
XR 
XX 
ಸ 
XX 
XX 
ಸ 
ಸ 
XX 
ಸ 
XX 
XX 
XX 
XX 
ಸ 
Xx 
ಸ 
ಹೋಗಲಾಡಿಸು. ನಮ್ಮ ಕಾಮನೆಗಳನ್ನು ಪೂರ್ಣಗೊಳಿಸು. ಬ 
ಸ 

ಸ 


೫ 
2೫ 
2೫ 
XR 
XX 
2೫ 
XX 
XX 
XX 
2೫ 
XX 
XX 
XX 
XX 
XR 
೫೫ 
XX 
Xx 
XX 
Xx 
XY 
XX 
2೫ 
2೫ 
XX 
XX 
2೫ 
XR 
XX 
XX 
XX 
2೫ 
XX 
XX 
XX 
XX 
೫2೫ 
XX 
2೫ 
XX 
XX 
XX 
KX 
ಸ್ಮ 
ಸೌ 


ತತ ರರರಾಾರರಾರರರರಾರ್ಷರ್ಟ್ಟರ್ಸಾಾ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೪೨ 


` 
ಭುವನಂ ಜಜಾನ | ಧಾತಾ ಪುತ್ರಂ ಯಜಮಾನಾಯ ದಾತಾ 


[ದಾತಾ(೩೩)] ತಸ್ಮಾ ಉ ಹವ್ಯಂ ಘೃತವದ್ನಿಧೇಮ ॥ 


| || 
ಧಾತಾ | ಪ್ರಜಾಯಾ ಇತಿ ಪ್ರ-ಜಾಯಾಃ | ಉತ | ರಾಯಃ । ಈಶೇ | ಧಾತಾ | 


I 
ಇದಮ್‌ | ವಿಶ್ವಮ್‌ | ಭುವನಮ್‌ । ಜಜಾನ I ಥಾತಾ । ಪುತ್ರಮ್‌ । 


| I Il 
ಯಜಮಾನಾಯ । ದಾತಾ (೩೩) ತಸ್ಮೈ । ಉ | ಹವ್ಯಮ್‌ । ಫೃತವದಿತಿ ಘೃತ- 


ವತ್‌ । ವಿಧೇಮ॥ 


ಮಂತ್ರ ವಿನಿಯೋಗ 


ಕ 
ಧಾತಾ ಪ್ರಜಾಯಾಃ...ವಿಧೇಮ \l ಇದೇ ಇಷ್ಟಿಯ ಯಾಜ್ಯಾನುವಾಕ್ಯೆ. 


*ಧಾತಾ-ಧಾತೃದೇವನು; ಪ್ರಜಾಯಾಃ-ಪತ್ರಾದಿ ಪ್ರಜೆಗಳಿಗೆ; ಉತ-=ಮತ್ತು; 
ರಾಯಃಧನಕ್ಕೆ; ಈಶೇ-ಸ್ವಾಮಿಯಾಗಿದ್ದಾನೆ. ಧಾತಾ-ಧಾತೃವು; ಇದಮ್‌- ಈ; 
ವಿಶ್ವಮ್‌ ಭುವನಮ್‌-ಎಲ್ಲ ಪ್ರಾಣಿಸಮೂಹವನ್ನೂ; ಜಜಾನಇಉತ್ಪತ್ತಿಮಾಡಿ 
ರುತ್ತಾನೆ. ಧಾತಾ:-ಧಾತೃದೇವನು; ಯಜಮಾನಾಯ-ಯಜಮಾನನಿಗೆ; ಪುತ್ರಮ್‌ 
ದಾತಾ-ಮಕ್ಕಳನ್ನು ಕೊಡುವವನು. ತಸ್ಮೈ ಉ-ಆ ಧಾತೃದೇವನಿಗೇ; ಘೃತವತ್‌ 
ಹವ್ಯಮ್‌-ಆಜ್ಯಯುಕ್ತವಾದ ಹವಿಸ್ಸನ್ನು/ಪುರೋಡಾಶವನ್ನು; ವಿಧೇಮ- 
ಸಮರ್ಪಿಸುತ್ತೇವೆ. 


ಧಾತೃದೇವನು ಲೋಕಧಾರಕನು, ಒಡೆಯನು. ವಿಶ್ವಪಾಲಕನು. ಅವನು ನಮಗೆ 
ಧನವನ್ನೂ ಸಂಪೂಣೆ೯ಗೃಶ್ವರ್ಯವನ್ನೂ ಕೊಡಲಿ. 
ಧಾತೃದೇವನು ಪ್ರಜೆಗಳಿಗೂ,ಧನಕ್ಕೂ ಸ್ವಾಮಿಯಾಗಿರುತ್ತಾನೆ. ವಿಶ್ವವನ್ನು ಉತ್ಪತ್ತಿ 


ತೈತ್ತಿರೀಯ ಸಂಹಿತಾ/೩-೩-೧೧/೪೪೩ 


I 
ಧಾತಾ ದದಾತು ನೋ ರಯಿಂ ಪ್ರಾಚೇಂ 


I 
ಜೀವಾತುಮಕ್ಷಿತಾಮ್‌ । ವಯಂ ದೇವಸ್ಯ ಧೀಮಹಿ 


I 
ಸುಮತಿಗ್‌ಂ ಸತ್ಯರಾಧಸಃ ॥ 


Il || I 
ಧಾತಾ | ದದಾತು | ನಃ | ರಯಿಮ್‌ | ಪ್ರಾಚೀಮ್‌ | ಜೀವಾತುಮ್‌ | ಅಕ್ಷಿ; ತಾಮ್‌ ॥ 


| I I 
ವಯಮ್‌ । ದೇವಸ್ಯ । ಧೀಮಹಿ । ಸುಮತಿಮಿತಿ ಸು-ಮತಿಮ್‌ । ಸತ್ಯರಾಧಸ ಇತಿ 


ಸತ್ಯ-ರಾಧಸಃ ॥ 


ಮಂತ್ರ ವಿನಿಯೋಗ 


ಧಾತಾ ದದಾತು ನಃ...ರಾಧಸಃ ॥ ಇದೇ ಯಾಗದ ವೈಕಲ್ಪಿಕ ಪುರೋನುವಾಕ್ಕೆ. 


*ಧಾತಾ-ಧಾತೃದೇವನು; ನಃ-ನಮಗೆ; ಪ್ರಾಚೀಮ್‌-ಹೆಚ್ಚಾಗಿ ನಮಗೆ ಅನುಕೂಲ 
ವಾಗಿರುವ; ಜೀವಾತುಮ್‌ ಅಕ್ಷಿತಾಮ್‌-ಜೀವನಕ್ಕೆ ಸಾಕಾಗಿರುವ ಕ್ಷೆಯವಿಲ್ಲದ; 
ರಯಿಮ್‌ ದದಾತು=ಧನವನ್ನು ಕೊಡಲಿ. ಸತ್ಯರಾಧಸಃ-ಯಜ್ಞದಿಂದ ಆ ದೇವನನ್ನು 
ಆರಾಧಿಸುವ/ಸತ್ಯಧನವುಳ್ಳ ಧಾತೃದೇವನ; ವಯಮ್‌-ನಾವು; ದೇವಸ್ಕ-ಧಾತೃ 
ದೇವನ; ಸುಮತಿಮ್‌-ಒಳ್ಳೆಯ ಮಂಗಲಕರವಾದ ಬುದ್ಧಿ ಯನ್ನು; ಧೀಮಹಿ 
ಪ್ರಾರ್ಥಿಸುತ್ತೇವೆ. 


ಮಾಡಿದವನೂ ಅವನೇ. ಯಜಮಾನನಿಗೆ ಪುತ್ರಸಂಪತ್ತನ್ನು ನೀಡುವವನೂ ಅವನೇ. 
ಅವನಿಗೇ ಈ ಘೃತಪೂರ್ಣವಾದ ಪುರೋಡಾಶವನ್ನು ಸಮರ್ಪಿಸುತ್ತೇವೆ. 
ಆ ಧಾತೃದೇವನು ನಮಗೆ ಅನುಕೂಲವಾಗಿರುವ, ಜೀವನಕ್ಕೆ ಸಾಕಾಗುವ, ಅಕ್ಷಯವಾದ 
ಧನವನ್ನು ಕೊಡಲಿ. ಯಾಗದಿಂದ ಧಾತೃದೇವನನ್ನು ಆರಾಧಿಸುವ ನಾವು ಆ ದೇವನು 
ಅನುಗ್ರಹಪೂರ್ಣವಾದ ಒಳ್ಳೆಯ ಬುದ್ಧಿ ಯನ್ನು ಕೊಡಲೆಂದು ಪ್ರಾರ್ಥಿಸುತ್ತೇವೆ. 


“ಜ್ರ 


ಇರರರಕಶಶಶಶತತರ್ಮಹರ್ಮಾಾಸರ್ತಾರ್ಸರ್ಸಾರ್ಸರಾರರ್ಸರ್ತಕತತಣಜಣಣಬರ ಇಟಟ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೪೪ 


I | 
ಧಾತಾ ದದಾತು ದಾಶುಷೇ ವಸೂನಿ ಪ್ರಜಾಕಾಮಾಯ 
I 
ಮೀಢುಷೇ ದುರೋಣೇ । ತಸ್ಮೈ ದೇವಾ ಅಮೃತಾ 
| | 
ಸ್ಪಂವ್ಯಯಂತಾಂ ವಿಶ್ವೇ ದೇವಾಸೋ ಅದಿತಿಸ್ನಜೋಷಾಃ l 


I | 
ಧಾತಾ | ದದಾತು। ದಾಶುಷೇ | ವಸೂನಿ | ಪ್ರಜಾಕಾಮಾಯೇತಿ ಪ್ರಜಾ-ಕಾಮಾಯ | 


1 | 
ಮೀಢುಷೇ | ದುರೋಣ ಇತಿ ದುಃ-ಓನೇ ॥ ತಸ್ಮೈ | ದೇವಾಃ | ಅಮೃತಾಃ ಸಮಿತಿ | 


ll [ | | I 
ವ್ಯಯಂತಾಮ್‌ | ವಿಶ್ವೇ! ದೇವಾಸಃ | ಅದಿತಿಃ | ಸಜೋಷಾ ಇತಿ ಸ-ಜೋಷಾಃ ॥ 


ಮಂತ್ರ ವಿನಿಯೋಗ 


Il 
ಧಾತಾ...ಸಜೋಷಾಃ \ ಈ ಯಾಗದ ವೈಕಲ್ಪಿ ಕ್ರ ಯಾಜ್ಯಾನುವಾಕ್ಕೆ. 


*ಧಾತಾ-ಧಾತೃದೇವನು; ದಾಶುಷೇ-[ಆಜ್ಯಸಿಕ್ತ ವಾದ ಹವಿಸ್ಸನ್ನು] ಸಮರ್ಪಿಸಿ 
ರುವ; ಪ್ರಜಾಕಾಮಾಯ-ಪುತ್ರರನ್ನು ಅಪೇಕ್ಷಿಸುವ; ದುರೋಣೇ-ಸ್ಪಗೃಹದಲ್ಲಿ; 
ಮೀಢುಷೇ-[ದೇವತೆಗಳನ್ನು ಆಜ್ಯಾದಿ] ಹವಿಸ್ಸುಗಳಿಂದ ಆರಾಧಿಸುವ ಯಜಮಾನ 
ನಿಗೆ; ವಸೂನಿ-ಧನಾದಿಗಳನ್ನು; ದದಾತು-ಕೊಡಲಿ; ತಸ್ಮ್ರೈ-ಆ ಯಜಮಾನನಿಗೆ; 
ಅಮೃತಾಃ-ಮರಣರಹಿತರಾದ; ದೇವಾಃ-ದೇವತೆಗಳು; [(ವಸೂನಿ ದದತು)= 
ಧನಗಳನ್ನು ಕೊಡಲಿ] ವಿಶ್ವೇ ದೇವಾಸಃ-ವಿಶ್ವೇ ದೇವಗಣಗಳೂ; ಸಜೋಷಾಃ- 
ಸಮಾನಪ್ರೀತಿಯುಳ್ಳ; ಅದಿತಿಃ-ಅದಿತಿದೇವಿಯೂ; ಸಂವ್ಯಯಂತಾಮ್‌-ಎ 


[ಯಜಮಾನನ ಗೃಹದಲ್ಲಿ! ಒಟ್ಟಿಗೆ ಇರಲಿ/ಇದ್ದು ಅನುಗ್ರಹಿಸಲಿ. 


ದೇವತೆಗಳಿಗೆ ಹವ್ಯವನ್ನು ಸಮರ್ಪಿಸಿದ ಯಜಮಾನನಿಗೆ ಧಾತೃದೇವನೂ, 
ಮರಣರಹಿತರಾದ ದೇವತೆಗಳೂ, ವಿಶ್ವೇದೇವರೂ, ಸಮಾನಪ್ರೀತಿಯುಳ್ಳ 


ಅದಿತಿಯೂ, ಧನಾದಿಸಂಪತ್ತನ್ನೂ ಕೊಡಲಿ. ಯಜಮಾನನ ಮನೆಯಲ್ಲಿ ಇರಲಿ, 
ಅವನ ಕಾಮನೆಗಳನ್ನು ಅನುಗ್ರಹಿಸಲಿ. 


EEE OTT TEE TCE TCE CEE 


HHT ಕಕ 5578773737ಧ [7;[್ಷ2“321772-3.2- 


CTR: 


ತೈ ತ್ತಿರೀಯ ಸಂಹಿತಾ/೩-೩-೧೧/೪೪೫ 


ಯಗ ಯ 
ಅನು ನೋಂದ್ಯಾ ನುಮತಿರ್ಯಜ್ಞ/ ೦ ದೇವೇಷು ಮನ್ಯತಾಮ್‌ | 


ಅಗ್ನಿಶ್ಚ ಹವ್ಯವಾಹನೋ ಭವತಾಂ ದಾಶುಷೇ ಮಯಃ | 


ಅನ್ವಿತಿ । ನಃ । ಅದ್ಯ । ಅನುಮತಿರಿತ್ಯನು-ಮತಿಃ । ಯಜ್ಞಮ್‌ | ದೇವೇಷು | 


ಮನ್ಯತಾಮ್‌ ॥ ಅಗ್ನಿಃ । ಚ | ಹವ್ಯವಾಹನ ಇತಿ ಹವ್ಯ-ವಾಹನಃ । ಭವತಾಮ್‌ | 


ದಾಶುಷೇ ಮಯಃ I 


ಮಂತ್ರ ವಿನಿಯೋಗ 


ಅನು ನೋ...ಮಯಃ ॥ ದೇವಿಕಾಹವಿಸ್ಸುಗಳಲ್ಲಿ ಎರಡನೆಯದಾದ 
` ಅನುಮತಿಚರುವಿನ ಪ್ರರೋನುವಾಕ್ಕೆ. 


4 ಅನುಮತಿಃ*ಅಅನುಮತಿದೇವಿಯು; ಅದ್ಯ-ಈಗ/ಈ ದಿನ; ನಃಜನಮ್ಮ; 
ಯಜ್ಞಮ್‌-ಯಾಗವನ್ನು; ದೇವೇಷು ದೇವತೆಗಳಲ್ಲಿ; ಅನು ಮನ್ಮತಾಮ್‌- 
ಪ್ರಶಂಸಿ ಸಲಿ/ದೇವತೆಗಳಿಗಾಗಿ ಅನುಮತಿಸಲಿ. ಹವ್ಯ ವಾಹನಃ ದೇವತೆಗಳಿಗೆ ಹವ್ಯ 
ವನ್ನು ಒಯ್ಯುವ; ಅಗ್ನಿಃ ಚ-ಅಗ್ನಿದೇವನೂ, RTE ಜಾ 
[ದೇವತೆಗಳಿಗೆ ಹವಿಸ ನ್ನು] EE ಯಜಮಾನನಿಗೆ; ಮಯಃ ಭವತಾಮ್‌- 
ಅಗ್ನಿಯು ಸುಖಕರನಾಗಲಿ /ಇಬ್ಬ ರೂ ಸುಖಕರರಾಗಲಿ. 


ಅನುಮತಿದೇವಿಯು ನಮ್ಮ ಯಜ್ಞ; ವನ್ನು ದೇವತೆಗಳಲ್ಲಿ ಪ್ರಶಂಸಿಸಲಿ. ಅಗ್ನಿಯೂ 
ಅನುಮತಿದೇವಿಯೂ ಹವಿಸ್ಸ ನ್ನು ನೀಡುವ ' ಯಜಮಾನನಿಗೆ ಸುಖಕರರಾಗಲಿ. 


* "ಕಲಾಹೀನೇ ಸಾತನುಮತಿಃ ಪೂರ್ಣೇ ರಾಕಾ ನಿಶಾಕರೇ' ಎಂಬ ಕೋಶವಚನದಂತೆ ಕಲಾ 
ಹೀನನಾಗಿರುವ ಚಂದ್ರನುಳ್ಳ ಪೂರ್ಣಿಮೆಯು ಅನುಮತಿ. ಪೂರ್ಣಚಂದ್ರನುಳ್ಳ ಪೂರ್ಣಿಮೆಯು ರಾಕಾ. ಈ 
ಮುಂದಿನ ಮಂತ್ರಗಳಲ್ಲಿ ಆ ಅಭಿಮಾನಿದೇವತೆಗಳನ್ನು ಅನುಮತಿ, ರಾಕಾ ಎಂದು ಹೇಳಲಾಗಿದೆ. 

“ಭವತಾಮ್‌' ಎಂಬ ದ್ವಿವಚನವಿರುವುದರಿಂದ ಅಗ್ನಿಯೂ, ಅನುಮತಿಯೂ ಎಂದು ವಿವರಿಸಲಾಗಿದೆ. 
“ಭವತಾಮ್‌' ಎಂಬ  ಛಾಂದಸಪ್ಪಯೋಗದಿಂದ ಸಾಯಣರು ಅಗ್ನಿಯು ಸುಖಕರನಾಗಲಿ ಎಂದು 
ಎವರಿಸಿರುತ್ತಾರೆ. 


Xx 
3೫ 
2೫ 
22 
2೫ 
22 
2೫ 
XX 
2೫ 
೫ 
XX 
2೫ 
XX 
XX 
XX 
2೫ 
XX 
XX 
2೫ 
XX 
2೫೭ 
2೫ 
|. 
2೫ 
22 
XX 
XX 
22 
XX 
XX 
XX 
2೫ 
2೫ 
XX 
XY 
2೫ 
2೫ 
2೫ 
ಸ 
XX 
2೫ 
XY 
2೫ 
೫೫ 
೫ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೪೬ 


I I I 
ಅನ್ವಿದನುಮತೇ ತ್ವಂ [(೩೪)]ಮನ್ಯಾಸೈೆ ಶಂಚ ನಃ ಕೃಧಿ! 


ವ 
ಅನುಮನ್ಯತಾಮನುಮನ್ಯಮಾನಾ ಪ್ರಜಾವಂತಗ್‌ಂ ರಯಿ 


ಮಕಿ ೀಯಮಾಣಮ್‌!। 


ಐಪಿ 
ಅನ್ವಿತಿ । ಇತ್‌ । ಅನುಮತ ಇತ್ಯನು-ಮತೇ | ತ್ವಮ್‌ ಮನ್ಮಾಸ್ಯೆ । ಶಮ್‌ | ಚ। ನಃ! 


Wl I I 
ಕೃಧಿ ॥ ಕ್ರತ್ವೇ । ದಕ್ಷಾಯ | ನಃ | ಹಿನು | ಪ್ರೇತಿ । ನಃ । ಆಯೂಗ್‌ಂಷಿ | ತಾರಿಷಃ ॥ 


_ ! 
ಅನ್ವಿತಿ | ಮನ್ಯತಾಮ್‌ ಅನುಮನ್ಯಮಾನೇತ್ಯನು-ಮನ್ಯಮಾನಾ | ಪ್ರಜಾವಂತಮಿತಿ 
ಪ್ರಜಾ-ವಂತಮ್‌ | ರಯಿಮ್‌ | ಅಕ್ಷೀಯಮಾಣಮ್‌ ॥ 


ಮಂತ್ರ ವಿನಿಯೋಗ 
ಕ 
ಅನ್ವಿದನುಮತೇ...ತಾರಿಷಃ | ಅನುಮತಿಚರುಯಾಗದ ಯಾಜ್ಯಾನುವಾಕ್ಕೆ. 
| ಯ | 
ಅನುಮನ್ಯತಾಮ್‌...ಯಚ್ಛತು \l ಈ ಯಾಗದ ವೈಕಲ್ಪಿಕವಾದ ಪುರೋನುವಾಕ್ಕೆ. 


*ಅನುಮತೇ=ಅನುಮತಿದೇವಿಯೇ! ತ್ವಮ್‌-ನೀನು; ಅನು ಇತ್‌ ಮನ್ಶ್ಯಾಸೈ- ಸರ್ವ 
ಪ್ರಕಾರಗಳಿಂದಲೂ ಯಾಗವನ್ನು ಅನುಮತಿಸು; ನಃ-ನಮಗೆ; ಶಮ್‌ ಚ ಕೃಧಿನಸುಖ 
ವನ್ನೂ ಉಂಟುಮಾಡು; ನಃ ಕ್ರತ್ವೇ ದಕ್ಲಾಯ=ನಮ್ಮ ಫಲವನ್ನು ಕೊಡಲು ಸಮರ್ಥ 
ವಾದ ಯಜ್ಞಃ ದಲ್ಲಿ/ಕ್ರತುವಿಗಾಗಿ; ಹಿನು-ಪ್ರೀತಿಯುಕ್ತ ಳಾಗಿರು;/ಯಾಗಕ್ಕಾಗಿ ನಮ್ಮನ್ನು 
ಪ್ರೇರಿಸು; ನಃ-ನಮಗೆ; ಆಯೂಗ್‌ಂಷಿ-ಆಯುಸ್ಸನ್ನು; ಪ್ರ ತಾರಿಷಃ=ಹೆಚ್ಚಿಸು. 
*ಅನುಮನ್ಯಮಾನಾ-ಎಲ್ಲವನ್ನೂ ಅನುಮತಿಸುವ ಅನುಮತಿದೇವಿಯು; ಪ್ರಜಾ 
ವಂತಮ್‌-ಪುತ್ತ್ರಾದಿಸಹಿತವಾದ. ಅಕ್ಷೀಯಮಾಣಮ್‌-ನಾಶವಿಲ್ಲದೇ ವೃದ್ಧಿ ಹೊಂದು 
ತ್ತಲೇ ಇರುವು ರಯಿಮ್‌- ಧನವನ್ನು; ಅನುಮನ್ಯತಾಮ್‌-ನಮ್ಮ ವಿಷಯದಲ್ಲಿ ಅನುಗ್ರಹಿಸಲಿ; 


| ; 
ಕೃತ್ನೇ ದಕ್ಷಾಯ ನೋ ಹಿನು ಪ್ರ ಣ ಆಯೂಗ್‌ಂಷಿ ತಾರಿಷಃ ॥ 


ತೈತ್ತಿರೀಯ ಸಂಹಿತಾ/೩-೩-೧೧/೪೪೭ 


I | 
ತಸ್ಕೈ ವಯಗ್‌ಂ ಹೇಡಸಿ ಮಾಪಿ ಭೂಮ ಸಾ ನೋ 


ದೇವೀ ಸುಹವಾ ಶರ್ಮ ಯಚ್ಛತು ॥ ಯಸ್ಯಾಮಿದಂ ಪ್ರದಿಶಿ 


ಯದ್ವಿರೋಚತೇಅಸುಮತಿಂ ಪ್ರತಿ ಭೂಷಂತ್ಯಾಯವಃ 


ತಸ್ಕೈ । ವಯಮ್‌ | ಹೇಡಸಿ | ಮಾ । ಅಪೀತಿ | ಭೂಮ | ಸಾ| ನಃ | ದೇವೀ | 
ಸುಹವೇತಿ ಸು-ಹವಾ । ಶರ್ಮ । ಯಚ್ಛತು ॥ ಯಸ್ಕಾಮ್‌ । ಇದಮ್‌ | ಪ್ರದಿಶೀತಿ 
ಪ್ರ-ದಿಶಿ | ಯತ್‌ | ವಿರೋಚತ ಇತಿ ವಿ-ರೋಚತೇ | ಅನಿಮತಿಮಿತ್ಯಸು- 
ಮತಿಮ್‌ | ಪ್ರತೀತಿ ಭೂಷಂತಿ। ಆಯವ ॥ 

ಮಂತ್ರ ವಿನಿಯೋಗ 


ಯಸ್ಕಾಮಿದಂ...ಯಚ್ಛತು॥  . ಇದೇಯಾಗದ ವೈಕಲ್ಪಿಕ ಯಾಜ್ಯೆ. 


ವಯಮ್‌-ನಾವು; ತಸ್ಕೆ ಟನಲೆ ದೇವಿಯ; ಹೇಡಸಿ ಅಪಿ ಮಾ ಭೂಮ-ಕೋಪ 
ದಲ್ಲಿ ಅಥವಾ ಔದಾಸೀನ್ಯದಲ್ಲಿ ಇಲ್ಲ ದಿರುವಂತಾಗಲಿ/ಅನುಗ್ರಹಬುದ್ದಿ ಯಲ್ಲಿಯೇ 
ಇರುವಂತಾಗಲಿ. ಸಾ ಸುಹವಾ ದೇವೀ-ಅಂತಹ ಸುಲಭವಾಗಿ ಆಹ್ವಾನಿಸಲು ಶಕ್ಯ 
ಛಾಗಿರುವ ಆ ಅನುಮತಿದೇವಿಯು; ನಃ ಶರ್ಮ ಯಚ್ಛತು-ನಮಗೆ ಸುಖವನ್ನು 
ಕೊಡಲಿ; *ಯತ್‌ ಇದಮ್‌-ಯಾವ ಈ ಪ್ರಪಂಚವು; ವಿರೋಚತೇ-ವಿವಿಧರೂಪ 
ಗಳಿಂದ ಪ್ರಕಾಶಿಸುತ್ತದೆಯೋ; [ಇಂತಹ ಜಗತ್ತು] ಪ್ರದಿಶಿ-ಮಾರ್ಗದರ್ಶಕಳಾದ/ 

ಆಜ್ಞ ಯನ್ನು ಮಾಡುವ; ಯಸ್ಯಾಮ್‌-ಯಾವ ಅನುಮತಿದೇವಿಯಲ್ಲಿ ಇದೆಯೋ; 
ಅನುಮತಿಮ್ಮ್‌-ಆ ಅನುಮತಿದೇವಿಯನ್ನು; ಆಯವಃ-ಸೇವಿಸಲು ಬರುವ ಯಜಮಾ 
ನರು; ಪ್ರತಿಭೂಷಂತಿ-ಹವ್ಯಾದಿಗಳಿಂದ ಅಲಂಕರಿಸುತ್ತಾರೆ/ಸೇವಿಸುತ್ತಾರೆ. 


ಹೇ! ಅನುಮತಿದೇವಿಯೇ! ನೀನು ನಮ್ಮ ಯಾಗಕ್ಕೆ ಅನುಮತಿಯನ್ನು ನೀಡು. ನಮ್ಮ 


4 


ಬ ಅಹಾ ಹವ ರಾ 


ದ ದ ಬಾಸು ಬ ಸು ಸ ಐ ಸು ಸೇ ಲ ಸ ಸ 2೫ 20 ಸು ಸೇ ಸೇ 2೫ ೫೫ ೫೫ ಸ? ಸೇ ಸ ಸೇ ಭೇ 2 


ಕೃ ಷ್ಹಯಜುರ್ವೇದ ಕನ್ನಡ ಪ್ರಕಾಶನ/೪೪೮ 


ಸತತಷಾರರಾರಾರಾರಾರರ್ಷಾಾರಾರಾರ್ವಾರ್ಟಾಾರರ್ಪಾರ್ವಾರ್ಣಾರ್ಸ್‌ತ್ಥ 


ಯಸ್ಕಾ ಉಪಸ್ಥ ಉರ್ವಂತರಿಕ್ಷಗ್‌ಂ ಸಾ ನೋ ದೇವೀ ಸುಹವಾ 
ಶರ್ಮ ಯಚ್ಛತು (೩೫) ರಾಕಾಮಹಗ್‌ಂ ಸುಹವಾಗ್‌ಂ 


ಸುಷ್ಟುತೀ ಹುವೇ ಶೃಣೋತು ನಃ ಸುಭಗಾ ಬೋಧತು ತ್ಮನಾ 


ಫಿ 


ಯಸ್ಯಾಃ ಉಪಸ್ತ ಇತ್ಯುಪ-ಸ್ವಃ ಉರು ಅಂತರಿಕ್ಷ ಮ್‌ । ಸಾ। ನಃ ದೇವೀ 
ಸುಹವೇತಿ ಸು-ಹವಾ । ಶರ್ಮ | ಯಚ್ಛತು 1(೩೫)। ರಾಕಾಮ್‌ । ಅಹಮ್‌ | 
ಸುಹವಾಮಿತಿ ಸು-ಹವಾಮ್‌ | ಸುಷ್ಟುತೀತಿ ಸು-ಸ್ತುತೀ । ಹುವೇ । ಶೃಣೋರು | ನಃ! 
ಸುಭಗೇತಿ ಸು-ಭಗಾ । ಬೋಧತು | ತ್ಮನಾ॥ 


ಮಂತ್ರ ವಿನಿಯೋಗ 


ರಾಕಾಮಹಂ...ಉಕ್ಕ್ಯಮ್‌ ॥  ದೇವಿಕಾಹವಿಸ್ಸುಗಳಲ್ಲಿ ಮೂರನೆಯ ಹವಿಸ್ಸಿನ 
ಸು ತ್ತ ಪ್ರರೋನುವಾಕ್ಕೆ. 

ಯಸ್ಯಾಃ ಉಪ ಸ್ಮಃನಯಾವ ಸರ್ವವಾ ್ಯಪಿಯಾದ ದೇವಿಯ ಶರೀರೆ ಟ್ರಕದೇಶವು; ಉರು 
ಅಂತರಿಕ್ಷಮ್‌- ಕ ಪ್ರ ಕ ವಾಗಿದೆಯೋ; ಸುಹವಾ-ಸುಲಭವಾಗಿ 
ಕರೆಯಬಹುದಾದ; ಸಾ ದೇವೀ-ಆ ಅನುಮತಿದೇವಿಯು; ನಃ ಶರ್ಮ ಯಚ್ಛತು- 
ನಮಗೆ ಸುಖವನ್ನು ಕೊಡಲಿ. * ಅಹಮ್‌- ನಾನು; ಸುಹವಾಮ್‌- ನಮ್ಮ ಆಹ್ವಾನ 
ವನ್ನು ಮಾಟ) ಅಂಗೀಕರಿಸುವ; ರಾಕಾಮ್‌-ರಾಕಾದೇವಿಯನ್ನು; ಸುಷ್ಟು ಹಾ 
ಒಳ್ಳೆಯ ಸ್ತುತಿಯಿಂದ; ಹುವೇ-ಕರೆಯುತ್ತೇನೆ. ಸುಭಗಾ-ಸೌಭಾಗ್ಯಯುಕ್ತ ಳಾದ ಆ 
ಕಾಕಡ ನಃ ಶೃಣೋತು-ಎನಮ್ಮ ಕರೆಯನ್ನು ಕೇಳಲಿ; ತ್ಮನಾ-ತಾನಾಗಿಯೇ 


ಬೋಧತು-ನಮ್ಮ ಅಭಿಪ್ರಾಯವನ್ನು ತಿಳಿಯಲಿ. 


ಯಜ್ಞದ ವಿಷಯದಲ್ಲಿ ಒಲವನ್ನು ತೋರಿಸು. ನಮಗೆ ದೀರ್ಫಾಯುಸ್ಸನ್ನು ಕರುಣಿಸು. 
ಎಲ್ಲವನ್ನೂ ಅನುಮತಿಸುವ ಅನುಮತಿದೇವಿಯು ಪುತ್ರಾದಿಗಳನ್ನೂ ಅಕ್ಷಯವಾದ 
| ಸಂಪತ್ತ ನ್ನೂ ಅನುಗ್ರಹಿಸಲಿ. ನಾವು ಅವಳ ಅನುಗ್ರಹಬುದ್ದಿಯಲ್ಲಿಯೇ ಇರೋಣ. 


ತೈತ್ತಿರೀಯ ಸಂಹಿತಾ/೩-೩-೧೧/೪೪೯ 


ಶತದಾಯಮುಕ್ಸ್ಯಮ್‌ ॥ ಯಾಸ್ಟೇ ರಾಕೇ ಸುಮತಯ 


I I 
ಸ್ಸುಪೇಶಸೋ ಯಾಭಿರ್ದದಾಸಿ ದಾಶುಷೇ ವಸೂನಿ | 


I I I | 
ಸೀವೈತು । ಅಪಃ | ಸೂಚ್ಯಾ। ಅಚ್ಛಿದ್ಯಮಾನಯಾ | ದದಾತು | ವೀರಮ್‌ | ಶತದಾಯಮಿತಿ 


ಶತ-ದಾಯಮ್‌ | ಉಕ್ಕಿ 5ಮ್‌ ॥ ಯಾಃ ;1ತೇ॥ ರಾಕೇ। ಸುಮತಯ ಇತಿ ಸ-ಮತಯ: 


ಸುಪೇಶಸ ಇತಿ ಸು-ಪೇಶಸಃ । ಯಾಭಿಃ । ದದಾಸಿ । ದಾಶುಷೇ । ವಸೂನಿ ॥ 


ಮಂತ್ರ ವಿನಿಯೋಗ 


ಯಾಸ್ತೇ ರಾಕೇ...ರರಾಣಾ ॥ ದೇವಿಕಾಹವಿಸ್ಸುಗಳಲ್ಲಿ ಮೂರನೆಯ 
ಹವಿಸ್ಸಿನ ಯಾಜ್ಯಾನುವಾಕ್ಕೆ. 


ಅಚಿ ದ್ಯ ಶಮಾನಯಾ- =ವಿಚ್ಛೆ "ದವಿಲ್ಲದ/ಯಾವಾಗಲೂ ಇರುವ; ಸೂಚ್ಯಾ =ಒಂದು 
ಕನನ ಸೂಜಿಯಂತೆ ಇರುವ "ಅನುಗ್ರಹಬುದ್ಧಿಯಿಂದ; ಅಪ : ಸೀವ್ಯ ಮ ನಮ್ಮ 
ಕರ್ಮಗಳನ್ನು ನಿರ್ದೋಷಗಳನ್ನಾಗಿ ಮಾಡಲಿ. ಯಾರೂ ವಸ್ತು ಗ 
ಳನ್ನು ದಾನ ರು ಉಕ ಮ್‌-ಶಸ್ತ -ಸ್ಕೋತ್ರಾದಿಯುಕ್ತ ವಾದ ಯಾಗಗಳನ್ನು 
ಅನುಷ್ಠಿ ಸುವ; ವೀರಮ್‌-ಸತ್ತುತ ತ್ರನನ್ನು; ೨ ದದಾತು-ರಾಕಾದೇವಿಯು ಕೊಡಲಿ. 
4 ರಾಕೇ=ರಾಕಾದೇವಿಯೇ! ತೇ ಯಾಃ=ನಿನ್ನ ಯಾವ; ಸುಮತಯಃ=ಒಳ್ಳೆಯ 
ಅನುಗ್ರಹಬುದ್ದಿ ಗಳೂ; ಸುಪೇಶಸಃ-ಒಳ್ಳೆಯ ಸ ಇವೆಯೋ; ಯಾಭಿಃ-ಯಾವ 
ಅನುಗ್ರಹಬುದ್ದಿ ಮತ್ತು ಒಳ್ಳೆಯ ಜು ಜತೆ ದಾಶುಷೇ-[ದೇವತೆಗಳಿಗೆ ಹವಿಸ್ಸನ್ನು] 
ಸಮರ್ಪಿಸುವ ಯಜಮಾನನಿಗೆ: ವಸೂನಿ ದದಾಸಿ-ಧನಸಂಪತ್ತನ್ನು ಕೊಡುತ್ತಿ ೀಯೋ; 


ಅವಳ ಕೋಪಕ್ಕಾಗಲೀ, ಔದಾಸೀನ್ಯಕ್ಕಾಗಲೀ ಗುರಿಯಾಗದಿರೋಣ. ಸುಲಭವಾಗಿ 
ಆಹ್ವಾನಿಸಬಹುದಾದ ಅನುಮತಿದೇವಿಯು ನಮಗೆ ಸುಖವನ್ನು ನೀಡಲಿ. 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೫೦ 


ಸುಭಗೇ ರರಾಣಾ ll 


I | 
ತಾಭಿಃ । ನಃ! ಅದ್ಯ | ಸುಮನಾ ಇತಿ ಸು-ಮನಾಃ ಉಪಾಗಹೀತ್ಯುಪ-ಆಗಹಿ | 


I 
ಸಹಸ್ರಪೋಷಮಿತಿ ಸಹಸ್ರ-ಪೋಷಮ್‌ । ಸುಭಗ ಇತಿ ಸು-ಭಗೇ। ರರಾಣಾ ॥ 


ತಾಭಿಃ-ಆ ಬುದ್ದಿ ಮತ್ತು ಕಾರ್ಯಗಳಿಂದ ಕೂಡಿದವಳಾಗಿ; ಅದ ೈವಈಗ/ಈ ಯಜ್ಞ 
ದಲ್ಲಿ; ನಃ-ನಮ್ಮ ಬಳಿಗೆ; ಸುಮನಾಃ=ಸೌಮನಸ್ಸ ವುಳ್ಳವಳಾಗಿ/ಸೌಮನಸ್ಥ [ವನ್ನು 


ಕೊಡುವವಳಾಗಿ; ಉಪಾಗಹಿಇಬಾ. ಸುಭಗೇ- ಎಸೌಭಾಗ್ಯವುಳ್ಳವಳೇ। ಸಹಸ್ರಪೋಷಮ್‌ 
ರರಾಣಾ-ಸಾವಿರಾರು ಸಂಖ್ಯೆಯ ದನಗಳ ಪ್ರಷ್ಟಿ ಿಯನ್ನು ಕೊಡುವವಳಾಗಿ ಬಾ. 


ಈ ವಿವಿಧರೂಪಗಳಿಂದ ಕೂಡಿರುವ ಜಗತ್ತು ಅನುಮತಿದೇವಿಯ ಆಜ್ಞಾ ಧೀನ 
ವಾಗಿದೆ. ಯಜಮಾನರು ಆ ದೇವಿಯನ್ನು ಹವಾ ಬದಿಗಳಿಂದ ಆರಾಧಿಸುತ್ತಾರೆ. ಈ 
ವಿಶಾಲವಾದ ಅಂತರಿಕ್ಚವು ಸರ್ವವ್ನಾ ಪಿಯಾದ ಅನುಮನ ಶರೀರದ ಒಂದು 
ಭಾಗವೇ ಆಗಿದೆ. ಸುಲಭವಾಗಿಯೇ ಭಕ್ತರ ಆಹ್ವಾನವನ್ನು ಮನ್ನಿಸುವ ಆ ದೇವಿಯು 
ನಮಗೆ ಸುಖವನ್ನು ಕೊಡಲಿ. 
ರಾಕಾದೇವಿಯನ್ನು ಸುಲಭವಾಗಿ ಆಹಾ ಿನಿಸಬಹುದು. ಟ್ರ ನಮ್ಮ ಒಳ್ಳೆಯ ಸ್ತುತಿ 
ಯನ್ನು ಕೇಳಲಿ. ತಾನೇ ನಮ್ಮ ಆಶಯವನ್ನು ತಿಳಿಯಲಿ. ಸೂಜಿಯಿಂದ ಹರಿದಿರುವ 
ಬಟ್ಟೆ ಯನ್ನು ಹೊಲೆಯುವಂತೆ ದೋಷಗಳನ್ನು ಸರಿಪಡಿಸಬಲ್ಲ ಸೂಕ್ಷ ಬುದ್ದಿ ಯಿಂದ 
ನಮ್ಮ ಯಾಗವನ್ನು ನಿರ್ದೋಷವನ್ನಾಗಿ ಮಾಡಲಿ. ನಮಗೆ ದಾತೃವಾದ ಯಾಗಶೀಲ 
ನಾದ ಮಗನನ್ನು ಕೊಡಲಿ. 
ಸೌಭಾಗ್ಯಯುಕ್ತ ಉದ ರಾಕಾದೇವಿಯೇ! ನೀನು ಒಳ್ಳೆಯ ಅನುಗ್ರಹಬುದ್ದಿ ಯುಳ್ಳವಳು. 
ಒಳ್ಳೆಯ ಕಾರ್ಯವನ್ನು ಮಾಡತಕ್ಕವಳು. ಯಜಮಾನನಿಗೆ ಸಂಪತ್ತನ್ನು ಕೊಡುವವಳು. ಈ 
ನಮ್ಮ ಯಜ್ಞ ದಲ್ಲಿ ಅನುಗ್ರಹಬುದ್ದಿ. ಯುಳ್ಳ ನೀನು ಸರ್ವವಿಧಪುಷ್ಟಿಯನ್ನು ಕರುಣಿ 
ಸುತ್ತಾ, ನಮ್ಮ ಬಳಿಗೆ ಬಾ. 


ತೈತ್ತಿರೀಯ ಸಂಹಿತಾ/೩-೩-೧೧/೪೫೧ 


*ಸಿನೀವಾಲಿ *ಯಾ ಸುಪಾಣಿಃ 


| 
ಸಿನೀವಾಲಿ । ಯಾ । ಸುಪಾಣಿರಿತಿ ಸು-ಪಾಣಿಃ ॥ 


ಮಂತ್ರ ವಿನಿಯೋಗ 


*ಸಿನೀವಾಲಿ...ದಿದಿಡ್ಡಿ ನಃ॥ ಸಿನೀವಾಲಿಚರುಯಾಗದ ಪ್ರರೋನುವಾಕ್ಕೆ. 


| I ll I | 
ಸಿನೀವಾಲಿ ಪೃಥುಷ್ಟುಕೇ ಯಾ ದೇವಾನಾಮಸಿ ಸ್ವಸಾ | ಜುಷಸ್ವ ಹವ್ಯಮಾಹುತಂ 


| 
ಪ್ರಜಾಂ ದೇವಿ ದಿದಿಡ್ಡಿ ನಃ॥ 


ತಾತ್ಸರ್ಯ:-ಸಿನೀವಾಲಿಯೇ! ನೀನು ದೇವತೆಗಳ ಸೋದರಿ. ಪೃಥುಜಘನವುಳ್ಳವಳು. 
ನಾವು ಕೊಟ್ಟ ಹವ್ಯವನ್ನು ಸ್ವೀಕರಿಸು. ನಮ್ಮ ಪ್ರಜೆಯನ್ನು ವೃದ್ಧಿಪಡಿಸು. 


ಆಟಿ 


ಮಂತ್ರ .: ವಿನಿಯೋಗ 


ಖಿ 


*ಯಾ ಸುಪಾಣಿಃ...ಜುಹೋತನ ॥ ಸಿನೀವಾಲಿಚರುಯಾಗದ ಯಾಜ್ಯಾನುವಾಕ್ಕೆ. 


| I | 
ಯಾ ಸುಪಾಣಿಃ ಸ್ವೆಂಗುರಿಸ್ಸುಷೂಮಾ ಬಹುಸೂವರೀ | ತಸ್ಯೈ ವಿಶ್ವತ್ನಿಯ್ಯೆ ಹವ: 


| 

ಸಿನೀವಾಲ್ಕೈ ಜುಹೋತನ ॥ 

ತಾತ್ತರ್ಯ:-ಸಿನೀವಾಲಿಯೇ! ನೀನು ಒಳ್ಳೆಯ ಕೈಗಳುಳ್ಳವಳು. ಒಳ್ಳೆಯ ಬೆರಳುಗಳು 
ಳ್ಳವಳು. ಒಳ್ಳೆಯ ಪ್ರಸವವುಳ್ಳವಳು, ಹಲವು ಮಕ್ಕಳುಳ್ಳವಳು. ಅಂತಹ ಪ್ರಜಾಪಾಲಕ 


ಫಿ 
ಳಾದ ಸಿನೀವಾಲಿದೇವಿಗೆ ಹವಿಸ್ಸನ್ನು ಸಮರ್ಪಿಸುತ್ತೇವೆ. 


* ಈ ಎರಡು ಮಂತ್ರಗಳ ಪ್ರತೀಕಪಾಠವು ಇಲ್ಲಿದೆ. ಮಂತ್ರಗಳ ಪೂರ್ಣಪಾಠವು ತೈ.ಸಂ3.1.11 
ರಲ್ಲಿದೆ. ಪದಶಃ ಅರ್ಥವನ್ನು ಅಲ್ಲಿ ನೀಡಲಾಗಿದೆ. ಇಲ್ಲಿ ತಾತ್ಪರ್ಯವನ್ನು ಮಾತ್ರ ಕೊಟ್ಟಿದೆ. 


++ 


CERNE 


nO NNNNNT 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೫.೨ 


SITET EEE EET STE E SS TESTS EEE 


ಕುಹೂಮಹಗ್‌ಂ ಸುಭಗಾಂ ವಿದ್ಧನಾಪಸಮಸ್ಮಿನ್‌, 
ಯಜ್ಞೇ © hide ಜೋಹವೀಮಿ | ಸಾ ನೋ ದದಾತು 
I 
ಶ್ರವಣಂ ಪಿತೃಣಾಂ ತಸಾ ಸ್ಯಾಸ್ತೇ ದೇವಿ ಹವಿಷಾ ವಿಧೇಮ ॥ 


| Il 
ಕುಹೂಮ್‌ । ಅಹಮ್‌ । ಸುಭಗಾಮಿತಿ ಸು-ಭಗಾಮ್‌ | ವಿದ್ಮನಾಪಸಮಿಕಿ ವಿದ್ಮನ- 


ಅಪಸಮ್‌ ಅಸ್ಮಿನ್ನ್‌ ಯಜ್ಞೇ ಸುಹವಾಮಿತಿ ಸು-ಹವಾಮ್‌ | ಜೋಹವೀಮಿ \l 


ಸಾ| ನಃ। ದದಾತು | ಶ್ರವಣಮ್‌ | ಪಿತೃಣಾಮ್‌ | ತಸ್ಳುಃ | ತೇ। ದೇವಿ । ಹವಿಷಾ | 


ವಿಧೇಮ ॥ 
ಮಂತ್ರ ವಿನಿಯೋಗ 
ಕುಹೂಮಹಂ...ವಿಧೇಮ ll ದೇವಿಕಾಹವಿಸ್ಸುಗಳಲ್ಲಿ ಐದನೆಯ ಕುಹೂ" 
ಚರುವಿನ ಪುರೋನುವಾಕ್ಕೆ. 


* ಅಹಮ್‌-ನಾನು; ಅಸ್ಮಿನ್‌ ಯಜ್ಞೆ ಸೀನ ಈ ಯಜ್ಞದಲ್ಲಿ; ಸುಭಗಾಮ್‌-ಒಳ್ಳೆಯ 
ಭಾಗ್ಯವತಿಯಾದ; ವಿದ್ಮನಾಪ ಪಸಮ್‌-ನಮ್ಮ ಕರ್ಮಗಳನ್ನು ತಿಳಿದಿರುವ; ಸುಹವಾಮ್‌ 
=ಸುಲಭವಾಗಿ ಆಹ್ವಾನಿಸಬಹುದಾದ; ಕುಹೂಮ್‌-ಕುಹೂದೇವಿಯನ್ನು: ಜೋಹ 
ವೀಮಿ=ಹೆಚ್ಚಾಗಿ ಆಹ್ವಾ ನಿಸುತ್ತೇನೆ. ಸಾಐಆ ದೇವಿಯು; ನಃ-ನಮಗೆ: ಪಿತೃ ಣಾಮ್‌ 
ಶ್ರವಣಮ್‌-ಪಿತ್ಯ ದೇವತೆಗಳು ಕೇಳುವ/ಕೇಳಿ ಸಂತೋಷಪಡುವ ಯಶಸ್ಸನ್ನು; 
ದದಾತು- ಕೊಡಲಿ. ತಸ್ಯಾಃ ದೇವಿ-ಅಂತಹ ಕುಹೂದೇವಿಯೇ! ತೇ ಹವಿಷಾ 
ವಿಧೇಮವನಿನಗೆ ಹವಿಸ್ಸನ್ನು ಸಮರ್ಪಿಸಿ ಸೇವಿಸುತ್ತೇವೆ. 


ಕುಹೂದೇವಿಯು ಸೌಭಾಗ್ಯವುಳ್ಳವಳು. ನಮ್ಮ ಕಾರ್ಯಗಳನ್ನು ತಿಳಿದವಳು. ಸುಲಭ 


ವಾಗಿ ಕರೆಯಲು ಶಕ್ಕಳಾದವಳು. ಆ ದೇವಿಯನ್ನು ಈ ಯಜ್ಞದಲ್ಲಿ ಮತ್ತೆ ಮತ್ತೆ 
ಆಹ್ವಾನಿಸುತ್ತೇನೆ. ಆ ದೇವಿಯು ನಮ್ಮ ಹಿಂದಿನವರು ಕೇಳಿ ಸಂತೋಷಿಸುವಂತಹ 


ಸಾ ಸಃ 2೫ ಸಃ 2೫ ಸೇ 27 ಸ 227 ಸ] ಸೂ ಸೇ ೫ ಸೇ ಸ ಸಂ ಸೇ 20 ಸ? ಸೇ 2೫ 7೫ ಸ? 20 7೫ ೫೫ ೫೫.) 


TTT TTS ETT 


ಜಿಟಿ ಅಜಜ ಗಜ ಟ ಟಟ ಟರ ರಜ ರಜ ಅಜಿ ಸದ ರಜ ಜಟ ಜಟ ಜಟ ರಜಕ ಡಡ ಜರ ಜದ ರರ ಆಜ ಜರ 


ತೈತ್ತಿ ರೀಯ ಸಂಹಿತಾ/೩-೩-೧೧/೪೫೩ 


ಕುಹೂರ್ದೇವಾನಾಮಮೃತಸ್ಕ ಪತ್ನೀ ಹವ್ಯಾ ನೋ ಅಸ್ಯ 
ಹವಿಷಶ್ಚಿಕೇತು । ಸಂ ದಾಶುಷೇ ಕಿರತು ಭೂರಿ ವಾಮಗ್‌ಂ 
ರಾಯಸ್ಪೋಷಂ ಚಿಕಿತುಷೇ ದಧಾತು ॥೩೬-111 

ಭಾಮಾಸೋ ದಾತಾ ತ್ವಮಂತನಿಕ್ಚಗ್‌ಂ ಸಾ ನೋ ದೇವೀ ಸುಹವಾ ಶರ್ಮ 


ಯಚ್ಛತು ಶ್ರವಣಂ ಚತುರ್ವಿಗ್‌ಂಶತಿಶ್ಚ ॥ 


| |] I | | 
ಕುಹೂಃ | ದೇವಾನಾಮ್‌ । ಅಮೃತಸ್ಯ । ಪತ್ನೀ । ಹವ್ಯಾ । ನಃ । ಅಸ್ಯ । ಹವಿಷಃ | 


| || 
ಚಿಕೇತು ॥ ಸಮಿತಿ । ದಾಶುಷ | ಕಿರತು । ಭೂರಿ | ವಾಮಮ್‌ । ರಾಯ: । ಪೋಷಮ್‌ | 


|] 
ಚಿಕಿತುಷೇ । ದಧಾತು ॥ 


ಮಂತ್ರ ವಿನಿಯೋಗ 
ಕುಹೂಃ...ದಧಾತು ॥ ಕುಹೂಚರುವಿನ ಯಾಜ್ಯಾನುವಾಕ್ಕೆ. 


*ದೇವಾನಾಮ್‌-ದೇವತೆಗಳಿಗೆ; ಅಮೃತಸ್ಯ-ಅಮೃತದಂತೆ ಪ್ರಿಯವಾದ ಯಾಗ 


ಹವಿಸ್ಸುಗಳ; ಪತ್ನೀ-ಪಾಲಕಳಾದ; ಹವ್ಯಾ-ಆಹ್ವಾನಾರ್ಹಳಾದ; ಕುಹೋ-ಈ 
ಕುಹೂದೇವಿಯು; ನಃ-ನಮ್ಮ; ಅಸ್ಯ ಹವಿಷಃ- ಈ ಹವಿಸ್ಸಿನ ಸಾರವನ್ನು; ಚಿಕೇತುಎ 
ತಿಳಿಯಲಿ; ದಾಶುಷೇ-ಹವಿಸ್ಸನ್ನು ಸಮರ್ಪಿಸುವ ಯಜಮಾನನಿಗೆ; ಭೂರಿ ವಾಮಮ್‌ 
ಇಅಪೇಕ್ಬಣಿಯವಾದ ಹೆಚ್ಚಾದ ಧನವನ್ನು/ಪಾರಲೌಕಿಕವಾದ ಫಲವನ್ನು; ಸಮ್‌ ಕಿರತು 
ಎಚೆನ್ನಾಗಿ ಕೊಡಲಿ. ಚಿಕಿತುಷೇ-ನಿನ್ನ ಮಹಿಮೆಯನ್ನು ತಿಳಿದ ಯಜಮಾನನಿಗೆ; 
ರಾಯಸ್ಪೋಷಮ್‌ ದಧಾತು-ಧನಪುಷ್ಟಿಯನ್ನು ನೆಲೆಗೊಳಿಸಲಿ. 


ಯಶಸ್ಸನ್ನು ನಮಗೆ ಕೊಡಲಿ. ನಾವು ಆಕೆಗೆ ಹವಿಸ್ಸನ್ನು ಸಮರ್ಪಿಸುತ್ತೇವೆ. 


ಷರಾರರಾರಾರಾಾರರರಾರಾರರ್ಷೌೌೂಷರಾರ್ಷಾರಾರರ್ಷ್ಪಾಾಣು 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೫೪ 


RENTER ಸಾಸು ಸು ಸಸ ಸೀಸಾಸು ಸೇ R ATR ಸೇ ಸೂಸು ಸು 


+ 


ಕುಹೂದೇವಿಯು ದೇವತೆಗಳಿಗೆ ಪ್ರಿಯವಾದ ಅಮೃತದಂತಿರುವ ಹವಿಸ್ಸನ್ನು 
ರಕ್ಷಿ; ಸತಕ್ಕವಳು. ಆಹ್ವಾನಾರ್ಹಳು. ಆಕೆಯು ಈ ಹವಿಸ್ಸಿನ ಸಾರವನ್ನು ತಿಳಿಯಲಿ. 
ಹವಿಸ್ಸನ್ನು ಕೊಡುವ ಯಜಮಾನನಿಗೆ ಅಪೇಕ್ಟಿತವಾದ ಐಹಿಕವಾದ, ಪಾರಲೌಕಿಕ 
ವಾದ ಫಲಗಳನ್ನು ಕೊಡಲಿ. ನಿನ್ನ ಮಹಿಮೆಯನ್ನು ತಿಳಿದ ಯಜಮಾನನಿಗೆ 
ಸರ್ವವಿಧವಾದ ಸಂಪತ್ತಿನ ಪುಷ್ಟಿಯನ್ನೂ ಉಂಟುಮಾಡಲಿ. 


| | | 
ಅಗ್ನೇ ತೇಜಸ್ವಿನ್ವಾಯುರ್ವಸವಸ್ತೆ | ಕತೆದ್ವಾ ಅಪಾಂ ವಾಯುರಸಿ ಪ್ರಾಣೋ 
| | 
ನಾವು ದೇವಾ ವೈ ಯದ್ಯಜ್ಞೆ ೀನ ನ ಪ್ರಜಾಪತಿರ್ದೇವಾಸುಠಾನಾಯುರ್ದಾ 
ಏತಂ ಯುವಾನಗ್‌ಂ ಸೂರ್ಯೋ ದೇವ ಇದಂ ವಾಮೇಕಾದಶ ॥11॥ 
| I [ | | 
ಅಗ್ನೇ ತೇಜಸ್ವಿನ್ವಾಯುರಸಿ ಛಂದಸಾಂ ವೀರ್ಯಂ ಮಾತರಂ ಚ 
ಮಿ 


I I | 
ಅಗ್ನೇ ತೇಜಸ್ವೀಸ್ಲ್‌. ಕಿತುಷೇ ದಧಾತು ॥ 


*ವಿವಿಚಮದ್ಯಾಗದ ಮತ್ತು ದೇವಿಕಾಹವಿಸ್ಸಿನ ಮೂರನೆಯ ಯಾಜ್ಯಾನುವಾಕ್ಕೆಯ ಪ್ರತೀಕವನ್ನು 
ಸಂಗ್ರಹಕಾರರು ಸೂಚಿಸಿಲ್ಲ. 


೫ 
ಸಃ 
ಸ 
XX 
yy 
ಸು 
XX 
ಸು 
XX 
XX 
41 
ಸ 
7೫ 
XX 
೫ 
7೫ 
Xx 
ಸ 
7೫% 
XX | 
7೫! ಷಟ್ನಿಗ್‌ಂಶತ್‌ ॥36॥ 
94 
7೫ 
7೫ 
7೫ 
XX 
7೫ 
XY 
1X 
XX 
7೫ 
XX 
XX 
XX 
೫2 
XX 
7೫ 
72% 
7೫ 
7೫ 
XX 
ಭಲ 


NEE EEE TEEETEEETEEEETETETEI RAR RRR RRR RRR RS: 


ESETTTETE TET TTT TT 


ತೈತ್ರಿ ರೀಯ ಸಂಹಿತಾ/೩-೩-೧೧/೪೫೫ 


ವಿನಿಯೋಗಸಂಗ್ರಹ 


ಭವೇದಿದಂ14 ವಾಮಿತ್ಯೆ ಆ೦ದ್ರಾಬಾರ್ಹಸ್ಪತ್ಯೇ ಚತುಷ್ಟಯಂ । 
56ವಿ ತೇ ವಿವಿಚಿಮದ್ಯಾಗೇ?-19ಧಾತೇತ್ಯೇತಚ್ಚ ತುಷ್ಟಯಮ್‌ ॥ 
ದೇವಿಕಾಸ್ವಾದ್ಯಯಾಗೇ ಸ್ಯಾದನ್ವಿತ್ಯನುಮತೇ ಚರೌಃ-14 | 
ಚತುಷ್ಟಯಂ ಸ್ಯಾದ್ರಾಕಾಂ ತು15-16 ರಾಕಾದೇವ್ಯಾಶ್ಹ. ರೌತಥಾ॥ 
ಸಿನೀ17 ಯಾಸು8 ಸಿನೀವಾಲ್ಯಾಃ ಕುಹೂಂ19 ಕುಹೂಪ್ಪ?20 ವಿಂಶತಿಃ ॥ 
ಅನುವಾಕದಲ್ಲಿರುವ ಮಂತ್ರಸಂಖ್ಯೆ-20 


ಅನುವಾಕದ ವಿಶೇಷವಿಷಯಗಳು 
ಅ)ಛಂದಸ್ಸು 


ಮಂತ್ರ 


೧) ಇದಂ ವಾಮಾ...ಶಸ್ಯತೇ ॥ 


೨) ಅಯಂ... ಪೀತಯೇ ll 

೩) ಅಸ್ಮೇ...ಸಹೆಸ್ತಿಣಮ್‌ ॥ 

೪) ಬೃಹಸ್ಪತಿಃ...ಕೃಣೋತು ॥ 
೫)ವಿ ತೇ...ರುಜಂತಃ | 

೬) ತ್ವಾಮಗ್ನೇ...ಘೃತಶ್ರಿಯಮ್‌ ॥ 


೭) ಧಾತಾ ದದಾತು...ವಾವನತ್‌ (| 


ನಃ 


PERETTI EEE TEETER ಅಟಟ ಚ ಟಿಟರ 


ಕೃಷ್ಣಯಜುರ್ವೇದ ಕನ್ನಡ ಪ್ರಕಾಶನ/೪೫೬ 


೮) ಧಾತಾ ಪ್ರಜಾಯಾಃ...ವಿಧೇಮ | 
೯) ಧಾತಾ ದದಾತು ನಃ...ರಾಧಸಃ ॥ 
೧೦) ಧಾತಾ...ಸಜೋಷಾಃ ॥ ' 
೧೧) ಅನು ನೋ...ಮಯಃ WW 
೧೨)ಅನ್ವಿದನುಮತೇ...ತಾರಿಷಃ W 
೧೩) ಅನುಮನ್ಯತಾಮ್‌...ಯಚ್ಛತು ॥ 
೧೪) ಯಸ್ಕಾಮಿದಂ...ಯಚ್ಛತು ॥ 
೧೫) ರಾಕಾಮಹಂ...ಉಕ್ಕ ಕಮ್‌ ॥॥ 
೧೬) ಯಾಸ್ತೆ ರಾಕೇ...ರರಾಣಾ | 
೧೭) ಸಿನೀವಾಲಿ...ದಿದಿಡ್ಡಿ ನಃ॥ 
೧೮) ಯಾ ಸುಪಾಣಿಃ...ಜುಹೋತನ ॥ 
೧೯) ಕುಹೂಮಹಂ...ವಿಧೇಮ ॥ 


೨೦) ಕುಹೂಃ...ದಧಾತು ॥ 


೫ %ಅಣಖಂ೧ಣ 


EET TEE EET TSE EEE STIS STE TEE 


ಗಜ ದಡಗರದಜದದದದೆಬದದಡದದದದಬದದುದಜಬ 


J 


ಪೃಷ್ಟ ಯಜುವೇದ ಈನ್ನಡ ಪ್ರಕಾಶನ 


ಸಂಪುಟ - 1 
(ವೇದಗಳ ಪರಿಚಯ, ಕೃಷ್ಣ ಯಜುರ್ವೇದ ಪರಿಚಯ, ಯಜ್ಞಗಳ ಪರಿಚಯ) 
ಸಂಪುಟ — 


ತೈತ್ತಿರೀಯ ಸಂಹಿತೆ 
(ಪ್ರಥಮ ಕಾಂಡ 1-2 ಪ್ರಪಾಠಕಗಳು) 


ಸಂಪುಟ - 3 
ತೈತ್ತಿರೀಯ ಸಂಹಿತೆ 
(ಪ್ರಥಮ ಕಾಂಡ 3-4-5 ಪ್ರಪಾಠಕಗಳು 
ಸಂಪುಟ - 4 
ತೈತ್ತಿರೀಯ ಸಂಹಿತೆ 
(ಪ್ರಥಮ ಕಾಂಡ 6-7-8 ಪ್ರಪಾಶಕಗಳು) 
ಸಂಪುಟ - 5 
ತೈತ್ತಿರೀಯ ಸಂಹಿತೆ 
(ದ್ವಿತೀಯ ಕಾಂಡ 1-2 ಪ್ರಪಾಶಕಗಳು) 
ಸಂಪುಟ - 6 
ತೈತ್ತಿರೀಯ ಸಂಹಿತೆ 
(ದ್ವಿತೀಯ ಕಾಂಡ 3-4 ಪ್ರಪಾಶಕಗಳು) 
ಸಂಪುಟ - 17 
ತೈತ್ತಿರೀಯ ಸಂಹಿತೆ 
(ದ್ವಿತೀಯ ಕಾಂಡ 5-6 ಪ್ರಪಾಶಕಗಳು) 
ಸಂಪುಟ - 8 
ತೈತ್ತಿರೀಯ ಸಂಹಿತೆ 
(ತೃತೀಯ ಕಾಂಡ 1-2-3 ಪ್ರಪಾಶಕಗಳು) 


ಪ್ರತಿಗಳಿಗೆ : 


| ಜ್ಯೋತಿ ಸಾಂಸ್ಟೃತಿತ ಪ್ರತಿಷ್ಠಾನ (ಲ.) 


31, ಪಂಪಮಹಾಕವಿರಸ್ತೆ, ಬೆಂಗಳೂರು-560 004 
ದೂರವಾಣಿ : 26677852 


ಮಾಡರು. : ಪರಿಮಳ ಮುದ್ರಣಾಲಯ, "ಪ್ಯಾ ಜತಾಯತಪುರ, ಮೈಸೂರು ರಸ್ತೆ, ಬೆಂಗಳೂರು-26. ದೂ : 26758058 


ಆಇಂಜ ಉಂ 


